


ಮೂಲಭೂತ ಶೈಕ್ಸಣಿಕಮಾಲೆ 


ಪರಮಾಣು ಜೀವಶಾಸ ಸ 


ಡಾ| ಕೆ. ಎಚ್‌. ಕೃಷ್ಣಮೂರ್ತಿ 
ಎಂ.ಎಸ್‌ಸಿ. ಪಿಎಚ್‌.ಡಿ. ಎಫ್‌.ಬಿ.ಎಸ್‌ 





ಕರ್ನಾಟಕ ಸರ್ಕಾರ 
ಕನ್ನಡ ಪುಸ್ತಕ ಪ್ರಾಧಿಕಾರ 
ಬೆಂಗಳೂರು - ೫೬೦ ೦೧೮ 


PARAMAANU JEEVASHAASTRA : A book ೦೧ Molecular 
Biology written by: Dr.K. H. Krishna Murthy, M.Sc., ೧೧.0. 
F.B.S.and Published by V. Sreenivasa, Administrator ,Kannada 
Pustaka Pradhikara, (Kannada Book Authority) 
Pampamahakavi Road, Chamarajpet, Bangalore - 560 018. 


Pages: xiv + 257 


ಪ್ರಥಮ ಮುದ್ರಣ : 1999 


ಗ್ರಂಥಸ್ವಾಮ್ಮ : ಕನ್ನಡ ಪುಸ್ತಕ ಪ್ರಾಧಿಕಾರ 


ಬೆಲೆ ರೂ. 45.0೦ 
ಮುದ್ರಣ : 
ಸತ್ಯ ಶ್ರೀ ಪರಾ ಪ್ರೈ. ಲಿ, 


ಚಾಮರಾಜಪೇಟೆ, ಬೆಂಗಳೂರು - ೫೬೦ ೦೧೮ 
ದೂರವಾಣಿ : ೬೨೫೭೩೬ 


ಮುನ್ನುಡಿ 


ಜ್ಞಾನ ಸಂಪಾದನೆ ಮತ್ತು ಜ್ಞಾನ ಪ್ರಸಾರಗಳ ಅತ್ಯಂತ ಪ್ರಬಲ ಮತ್ತು 
ಪರಿಣಾಮಕಾರೀ ಮಾಧ್ಯಮ ಅಕ್ಷರ ಮಾಧ್ಯಮ. ಈ ಮಾಧ್ಯಮದಲ್ಲಿ 
ಆಹ್ಲಾದಕಾರಿಯೂ, ಅತ್ಕಾಕರ್ಷಕವೂ, ಜೀವನ ಸೌಂದರ್ಯದಾಯಕವೂ, ಸಂಸ್ಕೃತಿ 
ಸಂಪನ್ನವೂ, ಬುದ್ಧಿ ಮನಸ್ಸುಗಳ ವರ್ಧಕವೂ ಆದ ಅಪೂರ್ವ ಮಾಧ್ಯಮವೇ ಸಾಹಿತ್ಯ. 
ನಿತ್ಕ ಪರಿವರ್ತನ ಶೀಲವಾದ ಜಗತ್ತಿನ ಜ್ಞಾನ, ವಿಜ್ಞಾನ ಸಂಸ್ಕೃತಿಗಳನ್ನು ತಲೆಮಾರಿನಿಂದ 
ತಲೆಮಾರಿಗೆ ಪ್ರವಹಣ ಮಾಡುತ್ತ ಮನುಷ್ಯನ ಜೀವನವನ್ನು ಪುಷ್ಟಿಗೊಳಿಸುತ್ತ 
ತುಷ್ಟಿಗೊಳಿಸುತ್ತ, ವಿಕಾಸಗೊಳಿಸುತ್ತ, ಪೂರ್ಣತೆಯ ಕಡೆಗೆ ಅವನನ್ನು ಕರೆದೊಯ್ಯವುದೇ 
ಇದರ ಪರಮ ಗುರಿ. ಇಂಥ ಜೀವನೋತ್ವಾನಕಾರಿಯಾದ ಉತ್ತಮ ಜ್ಞಾನ ಸಂಪತ್ತನ್ನು 
ವಿಶಿಷ್ಟ ಹಾಗೂ ಅರ್ಥಪೂರ್ಣ ಗ್ರಂಥಗಳ ಮೂಲಕ ಕನ್ನಡ ಓದುಗರಿಗೆ ಒದಗಿಸುವ 
ಗುರುತರ ಜವಾಬ್ದಾರಿಯನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಹೊತ್ತುಕೊಂಡು 
ನಿರ್ವಹಿಸುತ್ತಿದೆ. 


ಜ್ಞಾನ, ಸಂಸ್ಕೃತಿ ಮತ್ತು ಸಾಹಿತ್ಯ ಪ್ರಸಾರ ಕಾರ್ಯಕ್ಕೆ ಕರ್ನಾಟಕ ಸರ್ಕಾರ 
ಬಹು ಹಿಂದಿನಿಂದ ಒತ್ತಾಸೆ ನೀಡುತ್ತ ಬಂದಿದೆ. ಈ ಪರಂಪರೆಯನ್ನು ಮುಂದುವರಿಸುತ್ತ 
ಅದರ ಬಹುಮುಖ ಸಾಧನೆಗಳ ಪರಿಚಯವನ್ನು ವೈವಿಧ್ಯಮಯ ಕೃತಿಗಳ ಪ್ರಕಟಣೆ 
ಮೂಲಕ ಅರ್ಥಪೂರ್ಣವಾಗಿ ವಿಸ್ತರಿಸಲಾಗುತ್ತಿದೆ. ವಿಶಾಲಾರ್ಥದಲ್ಲಿ ಸಾಹಿತ್ಯವನ್ನು 
ಮುಖ್ಯವಾಗಿ ಮೂರು ಕವಲುಗಳಲ್ಲಿ ವಿಭಾಗಿಸಬಹುದು. ಒಂದು, ಮನಸ್ಸನ್ನು 
ಮುದಗೊಳಿಸುವ, ಹೃದಯವನ್ನು ಸಂಸ್ಕರಿಸುವ ಸೃಜನ ಪ್ರಧಾನವಾದ ಸಾಹಿತ್ಯ; 
ಎರಡು, ಜೀವನ ದೃಷ್ಟಿಯನ್ನು ವಿಸ್ತರಿಸುವ ಪುಷ್ಟಿಗೊಳಿಸುವ, ಮೊನಚುಗೊಳಿಸುವ 
ಚಿಂತನ ಪ್ರಧಾನವಾದ ವೈಚಾರಿಕ ಸಾಹಿತ್ಯ ಮತ್ತು ಮೂರು, ಮನುಷ್ಯನ ಸಮಗ್ರ 
ಬದುಕಿಗೆ ಪೂರ್ಣತೆಯನ್ನು ತಂದುಕೊಡುವ ಅವನ ಅನಂತ ಬೌದ್ದಿಕ ಮತ್ತು 
ಸಂಶೋಧನಾ ಸಾಹಸದ ಚಟುವಟಿಕೆಗಳನ್ನು ಪರಿಚಯಿಸುವ ಮೂಲಕ ಜ್ಞಾನದ 
ಉನ್ನತ ಸ್ತರಗಳನ್ನು ಸ್ಪರ್ಶಿಸುವಂತೆ ಪ್ರೇರೇಪಿಸುವ ಜ್ಞಾನ ಸಾಹಿತ್ಮ. ಈ ಮೂರೂ 
'ನೆಲೆಗಳಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರ ಕಾರ್ಯಪ್ರವೃತ್ತವಾಗಿದೆ. ಕನ್ನಡದ ಮಕ್ಕಳು 
ಜಗತ್ತಿನ ಎಲ್ಲ ಶಾಖೆಗಳ ಜ್ಞಾನವನ್ನು ಕನ್ನಡದ ಮೂಲಕವಾಗಿಯೇ ಅಭ್ಯಾಸಮಾಡಿ 
ಬೌದ್ಧಿಕ ಅರಿವನ್ನು ತಂದುಕೊಳ್ಳಲು ಪೂರಕವಾಗುವ ಕೃತಿಗಳನ್ನು "ಮೂಲಭೂತ 


ಶಿಕ್ಷಣ ಮಾಲೆ'ಯ ಮೂಲಕ ಪ್ರಾಧಿಕಾರ ಪ್ರಕಟಿಸುತ್ತಿದೆ. ಎಂಥದೇ ಗಹನ 
ವಿಷಯವನ್ನು ಅಭಿವ್ಯಕ್ತಿಸಲು ಕನ್ನಡ ಸರ್ವಸಮರ್ಥವಾಗಿದೆ ಎಂಬುದನ್ನು 
ಪರಿಣಾಮಕಾರಿಯಾಗಿ ಬಿಂಬಿಸಲು ಹಾಗೂ ವಿದ್ಯಾರ್ಥಿಗಳ ಮತ್ತು ಶಿಕ್ಷಣಾರ್ಥಿಗಳ 
ಜ್ಞಾನ ವಿಕಾಸಕ್ಕೆ ಇಂಬು ಕೊಡಲು ಆಯಾ ವಿಷಯಗಳಲ್ಲಿ ಪರಿಣಿತರಾದವರಿಂದ 
ಪುಸ್ತಕಗಳನ್ನು ಬರೆಸಿ ಈ ಮೂಲಕ ಪ್ರಕಟಿಸಲಾಗುತ್ತಿದೆ. ಶಾಲಾ -ಕಾಲೇಜುಗಳಲ್ಲಿ 
ಒದಗಿಸಲಾಗುವ ಪಠ್ಮ ವಿಷಯಗಳಿಗೆ ಪೂರಕವಾಗಿ ವಿದ್ಮಾರ್ಥಿಗಳಿಗೆ ಮತ್ತು 
ಅಧ್ಯಾಪಕರಿಗೆ ಹೆಚ್ಚಿನ ಅಧ್ಯಯನ ಸಾಮಗ್ರಿಯನ್ನು ಒದಗಿಸಲು ಸಹ ಈ ಮಾಲೆಯ 
ಪುಸ್ತಕಗಳು ನೆರವಾಗುತ್ತವೆ. ಕನ್ನಡದಲ್ಲಿ ಇಂಥ ವಿಷಯಗಳ ಬಗ್ಗೆ ಇರುವ ಆಕರ 
ಗ್ರಂಥಗಳ ಕೊರತೆಯನ್ನು ತುಂಬಿಕೊಟ್ಟು ಜ್ಞಾನ ಪಿಪಾಸುಗಳ ಗಂಭೀರ ಉದ್ದೇಶವನ್ನು 
ಪೂರೈಸುವುದು ಕೂಡಾ ಈ ಮಾಲೆಯ ಉದ್ದೇಶವಾಗಿದೆ. 


ಈ ಮಾಲೆಯಲ್ಲಿ ಈಗಾಗಲೇ ಹಲವು ಕೃತಿಗಳು ಪ್ರಕಟವಾಗಿದ್ದು ಇವು 
ವಿದ್ಯಾರ್ಥಿಗಳ ಮತ್ತು ಶಿಕ್ಷಣ ಪ್ರೇಮಿಗಳ ಮನ್ನಣೆಗೆ ಪಾತ್ರವಾಗಿವೆ. ಈ ನಿಟ್ಟಿನಲ್ಲಿ 
ಡಾ.ಕೆ.ಹೆಚ್‌. ಕೃಷ್ಣಮೂರ್ತಿ ಅವರ ಕೃತಿಯನ್ನು ಈ ಮಾಲೆಯಲ್ಲಿ ಪ್ರಕಟಿಸಲಾಗುತ್ತಿದೆ. 
ಈ ಕೃತಿ ಎಂದಿನಂತೆ ಶಿಕ್ಷಣ ಕ್ಷೇತ್ರದ ಪ್ರೀತಿಗೆ ಪಾತ್ರವಾಗುತ್ತದೆ ಎಂಬ ಭರವಸೆ 
ನಮಗಿದೆ. ಈ ಕೃತಿಯನ್ನುಈ ಮಾಲೆಯಲ್ಲಿ ಪ್ರಕಟಿಸಲು ಒಪ್ಪಿರುವ ಮಿತ್ರರಾದ 
ಡಾ. ಕೆ.ಹೆಚ್‌. ಕೃಷ್ಣಮೂರ್ತಿ ಅವರಿಗೆ ಮತ್ತು ಇದನ್ನು ಸುಂದರವಾಗಿ ಮತ್ತು 
ಸಕಾಲದಲ್ಲಿ ಮುದ್ರಿಸಿಕೊಟ್ಟ ಸತ್ಯಶ್ರೀ ಮುದ್ರಣಾಲಯದವರಿಗೆ ಪ್ರಾಧಿಕಾರದ ಪರವಾಗಿ 


ಈ ಮಾಲೆಯ ಕೃತಿಗಳ ಪ್ರಕಟಣೆಯ ಕಾರ್ಯದಲ್ಲಿ ತುಂಬು ಮನಸ್ಸಿನಿಂದ 
ಸಹಕಾರ ನೀಡುತ್ತಿರುವ ಪ್ರಾಧಿಕಾರದ ಮಾನ್ಕ ಸದಸ್ಯರಿಗೆ ಕೃತಜ್ಞತೆಗಳು. ಈ 
ಮಾಲೆಯ ಪುಸ್ತಕಗಳ ಗುಣಮಟ್ಟವನ್ನು ಎತ್ತರಿಸಲು ಸಹೃದಯದಿಂದ ಬರಬಹುದಾದ 
ಸಲಹೆ ಸೂಚನೆಗಳಿಗೆ ಸದಾ ಸುಸ್ವಾಗತ 


19.8. 1998 ಎಚ್‌.ಜೆ. ಲಕ್ಕಪ್ಪಗೌಡ 
ಬೆಂಗಳೂರು ಅಧ್ಯಕ್ಷರು 
ಕನ್ನಡ ಪುಸ್ತಕ ಪ್ರಾಧಿಕಾರ 


ಪರಮಾಣು ಜೀವಶಾಸ್ತ್ರ 


ಅರಿಕೆ 


ವಿಜ್ಞಾನ ಶಾಖೆಗಳಲ್ಲೆಲ್ಲ ಜೀವಶಾಸ್ತ್ರ ನಮಗೆ ನಿಕಟತಮ ವಿಭಾಗ. 
ಸ್ನೂಲರೂಪದಲ್ಲಷ್ಟೆ ಇದನ್ನು ಇದುವರೆಗೆ ವಿವೇಚಿಸುತ್ತಿದ್ದ ವಿಜ್ಞಾನಿ ಇಲ್ಲೂ ಇನ್ನು 
ಪರಮಾಣು ಹಂತದ ನಿಲವು ಸಾಧ್ಯವೇನು ಎಂದು ಕೇಳಲೆಳೆಸಿದಾಗ ಹುಟ್ಟಿತು ಪರಮಾಣು 
ಜೀವಶಾಸ್ತ್ರ. ಎಲ್ಲ ಆಧುನಿಕ ವಿಜ್ಞಾನದ ಇತ್ತೀಚಿನ ಪ್ರಗತಿ ಅಸಾಧಾರಣ, ಅತಿವ್ಕಾಪಿ 
ಹಾಗೂ ಮೂಲಾತ್ಮಕ.ಇಂಥ ಪ್ರಗತಿಯ ಪ್ರಭಾವ ವ್ಯವಹಾರ ಕ್ಷೇತ್ರಕ್ಕಷ್ಟೇ ಮೀಸಲಲ್ಲ 
ಸಮಗ್ರ ಚಿಂತನಾದೃಷ್ಟಿಯಲ್ಲಿಯೂ ಬಲು ಗಂಭೀರವೇ. ಹೀಗಾಗಿ ಸದಾ ಬೆಳೆಯುತ್ತಿರುವ 
ಈ ಜ್ಞಾನ ಕ್ಷೇತ್ರಗಳ ಪರಿಚಯ ಪಂಡಿತ ಸೀಮಿತವೇ ಆಗಿಬಿಡುವುದು 
ಸರಿಯಲ್ಲ. ಭಾರತದಂಥ ಮಹಾ ರಾಷ್ಟ್ರದಲ್ಲಿ ಸಾಮಾನ್ಯ ಜನತೆಯೂ, ಆರಂಭ 
ಮಟ್ಟದ ವಿದ್ಯಾರ್ಥಿಯೂ ಇವನ್ನು ಇನ್ನು ಸಾಕಷ್ಟುಅರಿತಿರಬೇಕು. ಈ ಕೆಲಸ 
ಇಂಗ್ಲಿಷಿನ ವಿಜ್ಞಾನ ಸಾಹಿತ್ಯದಲ್ಲಿ ಸಾರಭೂತ ಪರಿಣತಿ ಪಡೆದ ಭಾರತೀಯ ಲೇಖಕ, 
ತನ್ನದೇ ಮಾತೃಭಾಷೆಯಲ್ಲಿ ಗ್ರಂಥರಚನೆಗೆ ತೊಡಗುವುದರಿಂದ ಮಾತ್ರ ಸಾಧ್ಯ. 
ಅವನ ಆಗಿನ ಮುಖ್ಯ ಸಮಸ್ಯೆ ಅತಿ ತಾಂತ್ರಿಕವಾಗಿಯೇ ಬೆಳೆಯುತ್ತಿರುವ ತನ್ನ ಕ್ಷೇತ್ರದ 
ವಿವರಗಳನ್ನು ಈ ಬಗ್ಗೆ ಅಷ್ಟು ತಿಳಿಯದಿರುವ ಇತರರಿಗೆ ಹೇಗೆಲ್ಲ ಮನದಟ್ಟು 
ಮಾಡಿಕೊಡಬೇಕು ಮತ್ತು ಎಷ್ಟರ ಮಟ್ಟಿಗೆ ಎನ್ನುವುದು. ಯಾವುದೇ ಕ್ಷೇತ್ರದ ಬರೀ 
ತೇಲು ಮೇಲಿನ ಹಾರು ನೋಟದಿಂದ ಇದು ಆಗಿ ಬರುವಂಥದ್ದಲ್ಲ. ಅದರ 
ಮೂಲಭೂತ ದೃಷ್ಟಿಕೋನದ ಹರವು, ಅದು ಈ ಸದ್ಯಕ್ಕೆ ತಲುಪಿ ನಿಂತಿರುವ 
ಜ್ಲ್ಞಾನರಾಶಿಯಲ್ಲಿ ಮುಂದುವರಿಸಲು ನಿಮ್ಮನ್ನು ಆಹ್ವಾನಿಸುವ ಕೈದೀವಿಗೆ, ಅದು 
ಅತಿ ರಮಣೀಯ, ಸತ್ಯಕಥನಕ್ಕಿಂತ ವಿಸ್ಮಯಕರವಾದದ್ದು ಬೇರೊಂದು ಇಲ್ಲ -ಎಂಬ 
ಈ ವಿವಿಧ ರೀತಿಯ ಭೂಮಿಕೆಗಳೆಲ್ಲ ಇಲ್ಲಿ ಲೇಖಕನಿಗೆ ಇರಬೇಕು. ಆಗ ಮಾತ್ರ 
'ಇಲ್ಲೆಲ್ಲ ಇರುವ ರೋಮಾಂಚಕತೆಯನ್ನು ವಾಚಕರಿಗೂ ತಲುಪಿಸಲು ನೆರವು ಬಂದೀತು 
ಅವನಿಗೆ. ಆದರೆ ಹಾಗೆ ಬರೆದ ಕೃತಿ ಪಂಡಿತ ವಾಚಕರಿಗೆ ತುಂಬ ಸರಳ, ಜನ ಸಾಮಾನ 
ವಾಚಕರಿಗೆ ತುಂಬ ತಾಂತ್ರಿಕ ಎಂದೆನಿಸಬಿಡುವ ಸಾಧ್ಯತೆಯೇನೋ ಇರುತ್ತದೆ. ಇದು 
ಸಹಜವೇ. ಇವರಿಬ್ಬರನ್ನೂ ತೃಪ್ತಿಪಡಿಸುವ ಉದ್ಯಮ ಲೇಖಕನು ಆರಿಸಿಕೊಂಡ 
ಹೆದ್ದಾರಿ. ಇಲ್ಲಿನ ಒಂದು ನಿರ್ಣಾಯಕ ಪ್ರಶ್ನೆ ಕನ್ನಡ ಮತ್ತು ಆಯಾ ಭಾಷೆಗಳಲ್ಲಿ 


ಪಾರಿಭಾಷಿಕ ಪದಗಳ ಸೃಜನೆ. ಇದರ ನಿಯಮಾವಳಿಯನ್ನು ಪರಿಶಿಷ್ಟದಲ್ಲಿ ಬೇರೆಯೇ 
ಕೊಡಲಾಗಿದೆ; ದಯವಿಟ್ಟು ಅದನ್ನು ವಿಮರ್ಶಕ ವಾಚಕರು ಮೊದಲು 
ಪರಾಂಬರಿಸಬೇಕು. ಯಾವುದೇ ಪದ ಮೊದಲಬಾರಿಗೆ ಬಂದಾಗ ಅದರಪೂರ್ಣ ವಿವರ 
ಅಲ್ಲಿಯೇ ಇಂಗ್ಲಿಷಿನ ಪದದ ಸಮೇತ ನೀಡಲಾಗಿರುವುದರಿಂದ ಹಾಗೆ ಮಾಡದಿದ್ದರೂ 
ಅಂಥ ತೊಂದರೆ ಏನೂ ಏಳಲಾರದು. ಆದಾಗ್ಕೂ ಇಂಥ ಪೂರ್ವಪರಾಂಬರಣೆ 
ಸಾಧು, ಸೂಕ್ತ. 


ಪರಮಾಣು ಜೀವಶಾಸ್ತ್ರವೆಂಬ ಅತಿ ತಾಂತ್ರಿಕ ಹಾಗೂ ನಿತ್ಯನೂತನ ಕ್ಷೇತ್ರದಲ್ಲಿ 
ಈ ಗ್ರಂಥಬರೆಯಲು ಆಹ್ವಾನ ನೀಡಿ ಪ್ರೋತ್ಸಾಹ ದೊರಕಿಸಿದ ಕನ್ನಡ ಪುಸ್ತಕ 
ಪ್ರಾಧಿಕಾರದ ನಿರ್ದೇಶಕರಾಗಿದ್ದ ಪ್ರೊಫೆಸರ್‌ ಎಲ್‌. ಎಸ್‌. ಶೇಷಗಿರಿರಾಯರಿಗೆ 
ಲೇಖಕನ ಕೃತಜ್ಞತೆ ಮೊದಲು ಸಲ್ಲಬೇಕು. ಇದರ ರಚನೆಯಲ್ಲಿ ಹಲವಾರು ನೆರವು 
ನೀಡಿದ ಮಿತ್ರವರ್ಗವನ್ನು ಸ್ಮರಿಸುವುದು ಸಂತಸದ ವಿಷಯ. ಇವರ ವಿವರ ಹೀಗೆ : 
ಡಾ. ಡಿ.ಕೆ. ಶ್ರೀನಿವಾಸ. ಡೈರೆಕ್ಟರ್‌ ಪ್ರೊಫೆಸರ್‌ ಮತ್ತು ಮುಖ್ಯಸ್ಥರು, ಪ್ರಿವೆಂಟಿವ್‌ 
ಮತ್ತು ಸೋಷಿಯಲ್‌ ಮೆಡಿಸನ್‌, ಡಾ ಸುಂದರೇಶನ್‌, ಅಸೋಸಿಯೇಟ್‌ ಪ್ರೊಫೆಸರ್‌, 


ಇವಿ 
ಬಯೋಕೆಮಿಸ್ಟಿ, ಹಾಗೂ ನನ್ನ ಪುತ್ರಡಾ. ಕೆ.ಕೆ. ಪ್ರಚೇತ್‌. ಇವರೆಲ್ಲ ಜವಹರ್‌ಲಾಲ್‌ 
ಇನ್ಸಿಟ್ಯೂಟ್‌ ಆಫ್‌ ಪೊಸ್ಟ್‌ ಗ್ರಾಜ್ಮುಯೇಟ್‌ ಮೆಡಿಕಲ್‌ ಎಜುಕೇಷನ್‌ 


ಅಂಡ್‌ ರಿಸರ್ಚ್‌, ಪಾಂಡಿಚೇರಿ (ಜಿಪ್‌ಮರ್‌)ನಲ್ಲಿನ ಉದ್ಯೋಗಸ್ತರಿದ್ದಾರೆ; 
ಡಾ. ಎಸ್‌.ಎಲ್‌. ಹೋಟಿ, ಸೀನಿಯರ್‌ ರಿಸರ್ಚ್‌ ಆಫಿಸರ್‌, ವೆಕ್ಟರ್‌ ರಿಸರ್ಚ್‌ 
ಇನ್ಸ್ಟಿಟ್ಯೂಟ್‌, ಪಾಂಡಿಚೇರಿ. 

ಸಕಾಲದಲ್ಲಿ ಸುಂದರವಾದ ಚಿತ್ರಲೇಖನ ಮಾಡಿಕೊಟ್ಟವರು ಜಿಪ್‌ಮರ್‌ನ 
ಆರ್ಟಿಸ್ಟ್‌. ಶ್ರೀ ಜಿ.ಕೆ. ಪದ್ಮನಾಭನ್‌. ಅವರಿಗೆ ಲೇಖಕನ ಹಾರ್ದಿಕ ಧನ್ಮವಾದಗಳು. 


ನಂ.6,ತಾರಾ ಕೆ.ಎಚ್‌. ಕೃಷ್ಣಮೂರ್ತಿ 
ಮೇಟ್ಟುಪಾಳ್ಕಂ, 
ಪಾಂಡಿಚೇರಿ 605009 


vi 


ಪರಿವಿಡಿ 


ಮುನ್ನುಡಿ 

ಅರಿಕೆ 

ಪರಿವಿಡಿ 

ಚಿತ್ರಪರಿಚಯ 

ವಿಷಯ ಪ್ರವೇಶ 

ಜೀವಸ್ವರೂಪ, ಅದರ ರಚನೆ, ವಿಕಾಸ 
ಜೀವರಸಾಯನ. ಜೈವ ಪರಮಾಣುಗಳು 
ಆಕಿಣ್ವಗಳ ಸಂಯಂತ್ರ 

ಚಯಾಪಚಯ 

ವಂಶಾನುಗತಿ - ಜಾನ್ಶ್ಯಕೀ ನಿವೇದನೆ 


ಪರಿಶಿಷ್ಟ (1) ಪಾರಿಭಾಷಿಕ ಪದ ನಿರ್ಮಾಣ - ನಿಯಮಾವಳಿ 
ಅನುಬಂಧ | 


(2) ತಾಂತ್ರಿಕ ಪರಿಪದಗಳು 


vii 


Vii 


Vill 


21 
51 
112 
130 


178 


240 


245 


1.1 


2.1 


2.2 


2.3 


ಚಿತ್ರಗಳ ವಿವರಣೆ 


' ಪುಟ ಸಂಖ್ಯೆ 


ಅಣು ರಚನೆ - ರಾಸಾಯನಿಕ ಕ್ರಿಯೆಗಳ ಅಣು ಸ್ವರೂಪ 
ಗೋಲಿಯಂಥ ಸಣ್ಣ ಗುಂಡುಗಳು ನೃಷ್ಟಿ(ಇಡಿ ಚಿತ್ರದ 


ಮದ್ಮವರ್ತುಲ)ಯ ಸುತ್ತಣ ವಿವಿಧ ಪರಿಪಡಿ'ಗಳ 


ವಿದ್ಕುದಣುಗಳು. ಎಲ್ಲಕ್ಕೂ ಕೊನೆಯ ಪರಿಪಥದ ರಾಸಾಯನಿಕ 

ಕ್ರಿಯೆಯಲ್ಲಿ ಬಿಳಿಯ ಗುಂಡು ಸೂಚಿಸುವುದು, ವಿನಿಮಯ 
ಶೊಂದುವ ಒಂದು ವಿದ್ಕುದಣುವನ್ನು. ಓ. ಸೋಡಿಯಂ ಅಣು. 

8 ಕ್ಲೋರೀನ್‌ ಅಣು. ೦.೧. ಸೋಡಿಯಂ ಕ್ಲೋರೈಡ್‌ ಅಥವಾ 

ಅಡಿಗೆ ಉಪು . ಇಲ್ಲಿ ಆಗುವ ವಿದ್ಕುದಣುಗಳ ವಿನಿಮಯ 

ಗಮನಿಸಿ. 

ದಂಡಾಣು ಜೀವಿ. ಎಸ್ಮೆರೀಕಿಯ ಕಾಲ್ಕೆ 


.ಕೋಶಗೋಡೆ. 2. ಕೋಶಪಟಲ. 3. ಮಧ್ಯತನು. 


] 
:.4. ಪಕ್ಷ್ಮಲಗಳು. 5.,ರೈಬೊಸೋಮ್‌. 6.ನೃಷ್ಟ್ವಾಭ. 


ಪ್ರಾಣಿ ಕೋಶ (ಅಡ್ಡ ಛೇದಿತ) 


1. ನೃಷ್ಟಿ. 2.ನೃಷ್ಟಿಲ.3. ಕ್ರೋಮ್ಕಾಟಿನ್‌. 4. ನೃಷ್ಟೀಯ ಪಟಲ. 
5. ದೃತ್ಯ೦ತರ ಜಾಲಿಕೆ. 6. ಸೂತ್ರಕಣಿಕೆ. 7. ವಿಮುಕ್ತ 
ರೈಬೊಸೋಮು. 8. ಕೇಂದ್ರಿಲ. 9. ಗಾಲ್ಲಿ ಉಪಕರಣ. 
10. ಲೈಸೊಸೋಮ್‌ ಅಥವಾ ಲಯತನು. 11. ರಿಕ್ತಿಲ. 


12. ಒಳಮಗುಚು. 13. ದೃತಿಪಟಲ. 

ಸಸ್ಕಕೋಶ (ಅಡ್ಡ ಛೇದಿತ) 

1. ಟಾ 2. ಕೋಶಗೋಡೆ. 3. ಗಾಲ್ಲಿ ಉಪಕರಣ. 
4. ಪ್ಲಾಸ್ಟಿಡ್‌ (ದೃತಿಕಾಯ) 5.ರಿಕ್ತಿಲ. 6. ಕೋಶ ದೃತಿ 


೧ 


Viii 


3 


25 


34 


39 


2.4. 


2.5. 


3.1, 
3.2: 
3.3. 


3.4. 


4.1 
6.1 


7. ನೃಷ್ಟೀಯ ಪಟಲ. 8.ನೃಷ್ಟಿಲ. 9. ನ್ಮಷ್ಟಿ. 
10. ದೃತ್ಯಂತರಜಾಲಿಕೆ. 11. ಅಮ್ಮೆಲೊಪ್ಲಾಸ್ಟ್‌ (ಪಿಷ್ಟಕಾಯ). 
ಸೂತ್ರಕಣಿಕೆ ಹಾಗೂ ದೃತಿಕಾಯಗಳ ಹೋಲಿಕೆ 

ಅ) ಸೂತ್ರ ಕಣಿಕೆ (ಮೈಟೊ ಕಾಂಡ್ರಿಯ )1. ಹೊರಪಟಲ. 
2. ಪಟಲಾಂತರ ಪ್ರದೇಶ. 3. ಒಳ ಪಟಲ. 4. ಶಿಖೆಗಳು. 
5. ಮಾತೃಕೆ 


ಆ) ದೃತಿಕಾಯ (ಪ್ಲಾಸ್ಟಿಡ್‌). 1. ಹೊರಪಟಲ. 
2. ಹರಿತ್‌ಕಾಯ (ಕ್ಲೋರೋಪ್ಲಾಸ್ಟ್‌). 3. ತಲ್ಪ (ಸ್ಟೋಮ). 
ಪ್ರಾಣಿಕೋಶದ ವಿವಿಧ ರೂಪಗಳು 

A) ಮನುಷ್ಯನ ಕೋಶಗಳು 1.ನರಕೋಶ-ಇದರ ನೀಳ ಅಕ್ಷಿನಿ 
ಹಲವು ಅಡಿಗಳಷ್ಟೇ ಉದ್ದವಿರಬಹುದು. 2. ಮಾಂಸಕೋಶದ 
T ಕೊನೆ; ಇಲ್ಲಿಯೇ ಅಂಗಕಗಳೆಲ್ಲ ಕೇಂದ್ರೀಕೃತ. 3.ರೇತೃಕೋಶ. 
4. ಮೂಲತಃ ರಕ್ತದಲ್ಲಿನ ಮಹಾಭಕ್ಷ (macrophage). 
8) ಅಮೀಬ 

ಮಹಾ ಪರಮಾಣು ಪ್ರಕಾರಗಳು 

ಹೀಮೊ ಗ್ಲಾಬಿನ್‌ 

ಸೆಲ್ಕೂಲೋಸನ ವಿದ್ಕುದಣು ಸೂಕ್ಷ್ಮದರ್ಶಕ ನೋಟ. 

ಎಳೆ ಎಳೆಗಳ ವಿನ್ಮಾಸ ಗಮನಿಸಿ. 

ದೃತಿ ಪಟಲದ ಪರಮಾಣು ವಿನ್ಮಾಸ 

1.ಫಾಸ್ಫೋ ಲಿಪಿಡ್‌. 2. ಕೊಲೆಸ್ಟರಾಲ್‌. 3.ರಚನಾ ಪ್ರೊಟೀನು. 
4. ಅಲ್ಪ ಶರ್ಕರಿತಿ (ಆಲಿಗೊಸ್ಕಾಕ್ಹರೈಡ್‌). 5. ಗ್ಲೈಕೊಲಿಪಿಡ್‌. 
6.ಜಲದ್ವೇಷೀ ಸರ್ಪಿಲ (ಹೈಡ್ರೊಫೋಜಿಕ್‌ ಹೆಲಿಕ್ಸ್‌). 
ಆಕಿಣ್ವ - ಅಧಸ್ತ ರ ಸಂಕೀರ್ಣ. 

ಹ್ರಾಸೀಕರಣದ ವರ್ಣತನು ವಿನ್ಮಾಸ, ಉಭಯಪೀನ. 
(biconvex) ತರಿ (spindle) ಯ ನಾರು (ibre)ಗಳ 


4] 


44 


53 
60 


60 


61 


118 


184 


6.2. 


6.3 


6.4. 


ಮಧ್ಯತಲದಲ್ಲಿರುವುದು ವರ್ಣತನು ಜೋಡಿಗಳು. 
ವರ್ಣತನುಗಳ ಅಧಿಕ್ರಮಣ 


(ಅ) ಅಧಿಕ್ರಮಣಕ್ಕೆ ಸಿದ್ಧವಾಗಿ ಜೋಡಿಗೊಂಡಿರುವ 
ವರ್ಣತನುಗಳ ಒಂದು ಯುಗ್ಮ. ಒಂದು ಜೋಡಿಯ ಒಂದು 
ವರ್ಣತನುಕ ಇನ್ನೊಂದು ಜೋಡಿಯ ತನಗೆ ಅನುರೂಪವಾದ 
ವರ್ಣತನುಕದ ಎದುರು ನಿಂತಿದೆ. ಈ ಇವುಗಳಲ್ಲಿ ಮುರಿವ 
ಗೀಟುಗಳನ್ನನುಸರಿಸಿ ಅವು ಒಡೆದು, ಹಾಗೆ ಒಡೆದ ಖಂಡಗಳನ್ನು 
ಪರಸ್ಪರ ಬದಲಿಸಿಕೊಳ್ಳುತ್ತವೆ. ಆಗ ನಡೆಯುವುದು ಅಧಿಕ್ರಮಣ. 
ಜೋಡಿಯ ಒಂದು ವರ್ಣತನುಕ ಬದಲಿಸದೆಯೇ ಹಾಗೆಯೇ 
ಉಳಿದುಕೊಂಡು ನಡೆಯುತ್ತದೆ ಎನ್ನುವುದನ್ನೂ ಗಮನಿಸಿ. 
ಬ'ಂಗಹೊಂದಿ ವಿನಿಮಯಗೊಳ್ಳುವ ವರ್ಣತನುಕ 
ವಂಶಾನುಗತಿಯಲ್ಲಿ ವೈವಿಧ್ಯತರುವಂಥದ್ದು, ಇನ್ನೊಂದು 
ಸಮಾನತೆ ಉಳಿಸಿಕೊಳ್ಳುವಂಥದ್ದು 

(ಆ)ಅಧಿಕ್ರಮಣ ಆದ ಮೇಲೆ ಭಂಗಗೊಂಡ ವರ್ಣತನುಕಗಳ 
ಖಂಡಗಳು ಅದಲು ಬದಲಾಗಿ ಸ್ಥಾನಾಂತರವಾಗಿರುವುದನ್ನು 


ನೋಡಿ. 


ವಿಷಾಣು (ವೈರಸ್‌)ವಿನ ಜೀವನ ವೈಖರಿ 

1,2 ವಿಷಾಣುವಿನ ಆತಿಥೇಯವಾದ ದಂಡಾಣು 
ಜೀವಿ-ಎಸ್ಕೆರೀಕಿಯ ಕಾಲ್ಮೆನ ಕೋಶಗೋಡೆ ಹಾಗೂ ಕೋಶಕಾಯ 
3. ಸಂಕ್ರಾಮಿಕೆಯಾಗಿರುವ ಫೇಜ್‌ ಅಥವಾ ಭಕ್ಷೀಜೀವಿ, ಈ 
ಜೀವಿಯ 4 ತಲೆ, 5. 01, 6. ಪ್ರೋಟೀನ್‌ನ ಹೊದಿಕೆ, 
7. ಕಂಠಪಟ್ಟಿ, 8.ಬಾಲದ ಕವಚ, 9.ಬಾಲದ ತಂತುರುಗಳು, 
10 ಬಾಲ. 


DNA ಪರಮಾಣುವಿನ ಪ್ರತಿವಲನ (replication) ದ - 
ಯೋಜನಾ ಚಿತ್ರ. 


ಆಗ ಉಂಟಾಗುವ ಇನ್ನೊಂದು DNA ತನ್ನ ಪೈತೃಕ DNA 


185 


198 


206 


6.5. 


ಪರಮಾಣು ಲೆಕ್ಕದಲ್ಲಿ ತದ್ವತ್ತಾದ ಅನುರೂಪತೆ ತೋರುತ್ತ 
ಇರುವುದನ್ನು ಗಮನಿಸಿ. ಇದು ಕ್ರಮಬದ್ದವಾಗಿ ಆದರೆ 
ಶೀಘ್ರವಾಗಿ ನಡೆದು ಬರುವ ಪ್ರಕ್ರಿಯೆ. 

DNA ಪರಮಾಣು - ಘನತಾ ದರ್ಶನ (stereoscopic 
veiw) 

DNA ಪರಮಾಣುವಿನ ರಚನೆ, ಗುಂಡುಗಳು ಮತ್ತು ಕೋಲುಗಳು 
ಎಂಬ ರೂಪದಲ್ಲಿ. 


ಇವು ಡಿ, ದ್ವೈಧ ಶಂಕು ವಿರಚಿತಿಗಳು (40015 helical 
5[10510/65) ಎನ್ನುವುದನ್ನು ಗಮನಿಸಿ. 

A. ಇಲ್ಲಿ ನಾವು ಈ ಪರಮಾಣುವನ್ನು ನೋಡುತ್ತಿರುವುದು 
DNA ಶಂಕು (ಶಂಖ - 060% ನಂತೆ ಸರ್ಪಿಲವಾಗಿ 
ಸುತ್ತಿಕೊಂಡಿರುವ) ವಿನ ಅಕ್ಷಕ್ಕೆ ಲಂಬಮಾನ 
(perpendicular)yವಾದ ಕಡೆಯಿಂದ, ಆದರೆ ಆ ಶಂಕುವಿನ 
ಒಳರಚನೆಯನ್ನು. 


B. ಇಲ್ಲಿ ನಾವು ನೋಡುತ್ತಿರುವುದು D್ಬ್ಹA ಶಂಕುವಿನ ಒಂದು 
ಮೇಲ್‌ನೋಟವನ್ನು. ಹೀಗಾಗಿ ನಮಗೆ ತೋರಿಬರುವುದು ಬರೀ 
ಗುಂಡುಗಳ ಶ್ರೇಣೀ ಬದ್ಧವಾದ ಸುರುಳಿಸುತ್ತಿದ ಶೃಂಖಲೆಗಳು. 
ಈ ಮೇಲು ನೋಟದ ಪ್ರಾಶಸ್ತ ಹೀಗೆ : ಆಗ ಮಾತ್ರವೇ 
ಪರಮಾಣುವಿನ ಘನತಾದರ್ಶನದ ಚೊಕ್ಕ ಸೌಂದರ್ಯವನ್ನು 
ನೋಡಬಹುದು. ಇಲ್ಲಿ ಕೋಲುಗಳು ಕಂಡುಬರುವುದಿಲ್ಲ, 
ಗುಂಡುಗಳ ಹರಡುವಿಕೆಯಷ್ಟೆ ನಮಗೆ ಸಿಗುವಂಥದ್ದು. ಆದರೆ 
ಇದೇ ಸಮಗ್ರ ಚಿತ್ರಣವನ್ನು ಸಾಧ್ಯಗೊಳಿಸುವುದು, ಇಲ್ಲಿನ 
ಶಂಕುತನವೂ ಆಗಷ್ಟೇ ವೀಕ್ಷಣೀಯ. 

ಗುಂಡುಗಳು ಇಲ್ಲಿನ ಪರಮಾಣುಗಳನ್ನು ಸೂಚಿಸುತ್ತವೆ. A 
ನಲ್ಲಿನ ಕೋಲುಗಳು ತೋರುವುದು ಅವುಗಳ ನಡುವಣ ವಿದ್ಯುತ್‌ 
ಬಂಧಗಳನ್ನು. ಸಿ ನ ಮಿಕ್ಕ ವಿವರ ಹೀಗಿದೆ. ಸಿ ಅಡಿನೊಸೀನ್‌, 


xi 


209 


1 ಥಯಮೀನ್‌ (ಅಸಿಟಲೀನ್‌), ಆ ಗುಯನೀನ್‌. 
ಪುನರೀಕೃತವಾಗುತ್ತಿರುವ ಈ ಶಂಕು (repeating helix) 
ವಿನ ಚಿತ್ರ ಸೃಜಿತವಾದದ್ದು ರಿಚರ್ಡ್‌ ಡಿಕರ್‌ಸನ್‌ (Richard 
Dickerson) ಅವರಿಂದ. ಅದು ನಿರ್ಧ್ಯತವಾದದ್ದು ಓಲ್ಲ 
ಕೆನಾರ್ಡ್‌ (೦19೩ ಜeಗಗ೩rd), ಡೋವ್‌ ರ್ಕಾಬಿನೋ ವಿಚ್‌ 
(Dov Rabinovitch), ಜಿಪ್ಪೋರ ಶಕ್ಕಿಡ್‌ (810001೩ 
Shakked) ಹಾಗೂ ಮೈಸೂರು ವಿಶ್ವಾಮಿತ್ರ (Mysore 
Viswamitra) ಅವರುಗಳಿಂದ. ಈ ಚಿತ್ರವನ್ನು Donald 
Voet ಮತ್ತು Judith ಆ. Voetc Biochemistry 
ಗ್ರಂಥದಿಂದ ತೆಗೆದುಕೊಳ್ಳಲಾಗಿದೆ - ಈ ಎಲ್ಲರಿಗೂ ಈ ಮೂಲಕ 
ಆಭಾರಗಳನ್ನು ಸಲ್ಲಿಸಿ. 


ಅ ಲ್ಲ * 
ಗ್ರಂಥ ಯಣ : 


l. 


Donald Voet and Judith. G. Voet. Bio-Chemistry, 
John Wiley and Sons 1990. 


Harrison, Principles of Internal Medicine Vol 1 and 
2 Thirteenth Edition. International Edition, Mc. Graw 


Hill Inc. 1994. 


ಕೃಷ್ಣಮೂರ್ತಿ.ಕೆ.ಎಚ್‌. ಮಿದುಳು, ಮನಸ್ಸು, ಮಾತು. 
ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 1974. 


೫॥ 





ಹಿಂದಿರುವ ಚಿತ್ರದ 


ವಿವರಣೆಯನ್ನು 


ಪುಟ 214 ರಲ್ಲಿ ನೋಡಿ 





೫1೪% 


1. ವಿಷಯ ಪ್ರವೇಶ 


ಚಾರಿತ್ರಿಕ ಹಿನ್ನೆಲೆ : ಸತತ ಪ್ರಯೋಗ ನಡೆಸಿ, ನಿಸರ್ಗವನ್ನು ಆ ಮೂಲಕ 
ವೀಕ್ಷಿಸಿ, ಹಲವಾರು ತಥ್ಮಗಳನ್ನು ಹೊರತಂದು, ಅವುಗಳ ವಿವರಣೆಗೆ 
ಸಿದ್ದಾಂತಗಳನ್ನು ಮಂಡಿಸುತ್ತ ಹೋಗುವುದು - ಇದು ಆಧುನಿಕ ವಿಜ್ಞಾನದ 
ನಡೆಯ ಶೈಲಿ. ಆದರೆ ಬರೀ ಇದಿಷ್ಟರಿಂದಲೇ ವಿಜ್ಞಾನ ಪ್ರಗತಿ ಸಾಧ್ಯ 
ಎನ್ನುವುದು ಸತ್ಮಕ್ಕೆ ತುಂಬ ದೂರ. ಅದರ ಧ್ಯೇಯ ಇಡೀ ಹೊಸ ಪ್ರಪಂಚವೊಂದರ 
ಕಲ್ಪನೆ, ಅಥವಾ ಅದರ ಸಣ್ಣ ಖಂಡವೊಂದರ ಇಡೀ ಕಲ್ಪನೆ, ಅತಿಖಚಿತ ಹಾಗೂ 
ಸಾಧ್ಯವಿದ್ದಲ್ಲಿ ಗಣಿತ ಬದ್ದ ಹಾಗೂ ಅತಿ ಸೂಕ್ಷ್ಮ ಕಲ್ಪನೆ, ಚಿತ್ರಣ. ಈ ಚಿತ್ರಣ, 
ಮತ್ತೆ ಪ್ರಯೋಗಗಳ ಮೂಲಕ ಸತ್ಮ ಪ್ರಪಂಚಕ್ಕೆ ಹೋಲಿಸಲ್ಪಡುತ್ತದೆ. ಹೀಗೆ 
ವಿಜ್ಞಾನಿಯ ಕಲ್ಪನಾ ಸಾಮರ್ಥ್ಯ ಹಾಗೂ ಪ್ರಯೋಗ ನಿರ್ವಹಣೆ - ಇವೆರೆಡರ 
ನಿರಂತರ ಸಂವಾದ ನಾವು ಯಾವುದನ್ನು ಸತ್ಮಪ್ರಪಂಚ ಎಂದು ವೈಜ್ಞಾನಿಕವಾಗಿ 
ಹೇಳಬಲ್ಲೆವೋ ಅದರ ಸಮೀಪಕ್ಕೆ ಕರೆದೊಯ್ಯುವ ದಾರಿ. ಈ ದಾರಿ ಎಂದೂ 
ಮುಗಿಯದಂಥದ್ದು. ನಿಸರ್ಗ ವೈಭವ, ವಿಜ್ಞಾನಿಯ ಪ್ರತಿಭಾಸಾಮರ್ಥ್ಯ . 
ಹಾಗೂ ಪ್ರಯೋಗ ವಿಚಕ್ಷಣತೆ ಇವೆಲ್ಲ ಅನಂತವೇ ಅನಿಸುತ್ತವೆ. ಒಂದು 
ಕ್ಷೇತ್ರದಲ್ಲಿ ಇಂಥ ಜ್ಞಾನ ಸಾಕಷ್ಟು ಮುಂದುವರಿದಾಗ ಹೊಸದೊಂದು ನಿಲವು 
ಮೂಡಿಬರುವುದು ಸಹಜ. ಭೌತ ಶಾಸ್ತ್ರದಲ್ಲಿ ಯಥೋಚಿತ ಪ್ರಗತಿ ನಡೆದಾದ 
ಮೇಲೆ, ಜೀವ ವಿಜ್ಞಾನವೂ ಬಹು ಪ್ರಮಾಣದಲ್ಲಿ ಬೆಳೆದು ನಿಂತ ಮೇಲೆ ಅಂದರೆ 
“ಸುಮಾರು 1950ರ ವೇಳೆಗೆ ಜೀವಕ್ಕೆ ಭೌತ ಆಧಾರವೇನು, ಇಡೀ ಜೀವಿಗಳ 
ಲೆಕ್ಕದಲ್ಲಿ ಅಲ್ಲ, ಅವುಗಳ ಬರೀ ಅಂಗಾಂಗಗಳ ಲೆಕ್ಕದಲ್ಲಿ ಅಲ್ಲ, ಅವುಗಳಲ್ಲಿನ 
ಪರಮಾಣು ಹಂತ ಹಂತಗಳಲ್ಲಿ ಎಂಬ ಪ್ರಶ್ನೆ ಏಳ ತೊಡಗಿತು. ಆಗ ಹುಟ್ಟಿದ್ದು 
ಜೀವರಸಾಯನ ಶಾಸ್ತ್ರ (Biochemistry). ಇದರ ಇತ್ತೀಚಿನ ಪ್ರಗತಿ ಎಷ್ಟು 


4 


ಹೇರಳ ಎಂದರೆ, ಇಲ್ಲಿ ದಿನ ದಿನವೂ ಹೊಸದೊಂದು ಸಂಗತಿ 


[ae] 


ಹೊರಬರು್ತಲಿದೆ ಎಂದರೆ ಅತಿಶಯೋಕ್ತಿ ಏನೂ ಆಗಲಾರದು. 


ಶ್ಲ 
೫ 


“81 


ಹೊಸ ವಿಚಾರ ಧಾರೆಗಳ 


1970-80 ರ ವೇಳೆಗೆ ಇಂದ ಹೊಸ 
ಇದ ದನ್ನು ೨ ಸರಿಯಾಗಿ ಅರಿಯಲು 


pe] ವಿ ಜಾ) ನಾ 
ಸುರಿಮಳೆಯೇ ನಡೆಯಿತು ಎನ್ನಬಹುದು 


ಭೌತಿಕ ಹಿನ್ನೆಲೆಯಿಂದ ತೊಡಗುವುದು ಸುಸಂಗತ. 


3 


ಭೌತ ಭೂಮಿಕೆ : ಭೌತಿಕ ಶಾಸ್ತ್ರ ಬಹುಪಾಲು, ದ್ರವ್ಮ (ಗಳೇ), ಶಕ್ತಿ 
(energy) ಗಳ ಲೋಕ. ಆದರ ಇನ್ನೆರಡು ಅಂಗಗಳಾದ ಅವಕಾಶ (50806), 
ಕಾಲ (Me) ಗಳ ಪಾತ್ರ ಇನ್ನೂ ನಮಗೆ ಸ್ವಲ್ಪ ಮಸುಕು ಮಸುಕು. ದ್ರವ್ಯ 
ಇರುವಲ್ಲೆಲ್ಲ ಶಕ್ತಿ ಉಂಟೇ. ಶಕ್ತಿ, ಹಲವು ಪ್ರಕಾರ. ಒಂದು ಭ್ಯ ಬಗೆ 
ಚಿನ ವಿದ್ಯುತ್ತು. ಈ ವಿದ್ಯುತ್ತು (616011010/) ಬರೀ ಆಕಾಶದಲ್ಲಿ ಸುಳಿದು 
ಹೋಗುವಂಥದ್ದಲ್ಲ ಎಲ್ಲ ದ್ರವ್ಯದ ಅಳೆದಲ್ಲೂ ಇದೆ ಎನ್ನುವುದು ಅರ್ಥವಾದದ್ದು 
1900ರಲ್ಲಿ. ಆಧುನಿಕ A ್ರ್ರ ಮೊದಲಿಟ್ಟಿದ್ದು ಇಲ್ಲಿನಿಂದ. ಅಣು 
ಟ್‌ ಎನ್ನುವುದು ಹಿಂದಿನ ರಸಾಯನ ಶಾಸ್ತ್ರ, Ks ಮುಂದೆ 
ಒಡೆ ೫೫ ೯ ಎಂದು ಪರಿಗಣಿಸಿದ್ದ ದ್ರವೃದ ಅತ ಣ (panicle). 
ಪರಮಾಣು ಎನ್ನುವುದು ಯಾವೂಂದು ಪದಾರ್ಥ (6 ದ ಎಲ್ಲ 
ಗುಣ ಲಕ್ಷಣ AL ಗಳನ್ನೂ ಉಳಸಿಕೂಂ 
ಕಣ. ರಸಾಯನ ಶಾಸ್ತ್ರ ಈಗ ಸುಮಾರು 105 ಮೂಲಧಾತು So 
ಗಳ "ಕಷ ಸ್‌ ಜಲಜನಕ ಪಾದರಸ ಚ ಎಂಡು ಹಂತಾ 
ನ (room temperature) ದಲ್ಲಿ ಜಲಜನಕ, ಒಂದು 
ಅನಿಲ (085); ಹತ್‌ ದ್ರವ (liquid); ನ ಘುನ (6016). ಅ೦ದರೆ 
ವಿವ ಅನಿಲ, ದ್ರವ, ಘನ ಸ್ಥಿತಿಗಳು ಅಲ್ಲಿನ ಪರಿಸ್ಥಿ ತಿಯ ತಾಪಮಾನವನ್ನು 
ಪಲಂಜಿಸಿದ ಲಿಯಂ, ಯುರೇನಿಯಂನಂಥ 
ಅಪರೂಪ ಧಾತುಗಳೂ ಅಲ್ಲ. ಚಿನ್ನ,ಪ್ಲಾಟಿನಮ್‌ನಂಥ ಚರು 
ಅಲ್ಲ, ಬದಲು ಇಂಗಾಲ (08ಗುಂಗ)ದಂಥ ತೀರ ವಜ 


ಕ್‌ puss ಸನ್ಮಾ ಅಣೆ 
ದಾತುಗಳೇ. ನಿಸರ್ಗದ ಈ ಮೂಲಧಾತುಗಳು ಸಾಧಾರಣವಾಗಿ ದೊರಕುವುದು 


ತಮ್ಮ ತಮ್ಮಲ್ಲಿ ವಿವಿಧ ರೂಪದಿಂದ ಸಂಯೋಗ ಹೂಂದಿ. ಈ ಸಂಯುಕ್ತ 


ಮಾ 


(೦೦೧೦೦೬೧೮) ಗಳ ರಚನಾ ವಿವರಣೆ ರಸಾಯನ ಶಾಸ್ತ್ರದ ಪ್ರಮುಖ 
ಉದ್ಯೋಗ. ಜ್‌ 








1.1 ಅಣು ರಂ 


| 
<q 
C 
ಸ 
4 
ಗ್ಯ 


ಳಿ 
| ನೌ ಗಗ ದ್‌ ಸಹಜ ಇ ಗ್‌ ಸ _ esas %್‌ ಇ ಆಗು 
ನೀ ಸ ಗುಂಡುಗಳು, ನೃಷ್ಟಿ(ಇಡಿ ಚಿತ್ರದ ಮಧ್ಯವರ್ತುಲ) ಯ ಸುತ್ತಣ ಎನಿಧ 


vee ತ 
ಕ್‌ೆ 


ತ್ರ 

ಪರಿಪಥಗಳಲ್ಲಿ ಸುತ್ತುತ್ತಲಿರುವ ವಿದ್ಮುದಣುಗಳು. ಎಲ್ಲಕ್ಕೂ ಕೊನೆಯ ಪರಿಪಥದ ರಾಸಾಯನಿ 
ಸಕ್‌ | $ 

ಕ್ರಿಯೆಯಲ್ಲಿ ಬಿಳಿಯ ಗುಂಡು ಸೂಚಿಸುವುದು, ಎನಿಮಯ ಹೊಂದುವ ಒಂದು ವಿದ್ಯುದಣುವನ್ನು 

ಹಿ. ಸೋಡಿಯಂ ಅಣು. ಔ ಕ್ಲೋರೀನ್‌ ಅಣು. ೦-D. ಸೋಡಿಯಂ ಕೋರೆಡ್‌ ಅಥವಾ ಅಡಿಗೆ 

ಉಪ್ರ ಇಲ್ಲಿ ಅಗುವ ವಿಮೃದಯಗಳ ಒಮಮ ಗಮನಿಸಿ 


ಅಣು ರಚನೆ (ಚಿತ್ರ 1.1)ಯ ಅರಿವು ಈ ವಿವರಣೆಗೆ ಕೀಲಿಗೈ. ಅಣು 
ರಚಿತವಿರುವುದು ಸೌರವ್ಕೂಹದಂತೆ. ಅದರ ಮಧ್ಯದಲ್ಲಿ ಕಾಯಿನಂಥ ಗಟ್ಟಿಯಾದ 
ತಿರುಳು ಅಥವಾ ನೃಷ್ಟಿ (೧೬೦16೬5 -೧೬0, ಸುತ್ತಲೂ ಹಲವು ಪರಿಪಥ (0ಗು!0 
ಗಳಲ್ಲಿ ಸಂತತ ತಿರುಗುತ್ತಲಿರುವ ವಿವಿಧ ಸಂಖ್ಯೆಯ ವಿದ್ಯುದಣು (electron) 
ಗಳು. ಈ ಚಿತ್ರ ತೋರುವುದು ಎರಡು ಮೂಲಧಾತುಗಳಾದ ಸೋಡಿಯಂ 
ಮತ್ತು ಕ್ಲೋರೀನ್‌ಗಳು ಸೇರಿ ಆಗುವ ಅಡಿಗೆ ಉಪ್ಪಿನ ಹುಟ್ಟನ್ನು. ಅಣು ರಚನೆ, 
ಹೀಗೆ ಅದಕ್ಕೂ ಸಣ್ಣದಾದ ಹಲವು ಅಧೋ ಅಣು ಕಣ (subatomic 
panicle) ಗಳಿಂದ ಆದದ್ದು. ಇವೆಲ್ಲವನ್ನು ಸಿಡಿದುಹೊರಗೆ ಬೀಳದಂತೆ ತಡೆದು 
ನಿಲ್ಲಿಸಿರುವ ಶಕ್ತಿ ವಿದ್ಯುತ್‌ ಆಗಿರುತ್ತದೆ. ನೃಷ್ಟಿಯಲ್ಲಿರುವುದು ಧನಾತ್ಮಕ 
(positive) ವಿದ್ಯುತ್ತು. ವಿದ್ಕುದಣುಗಳು ಯಣಾತ್ಮಕ (೧೨0೩೪6). 
ಪರಿಭ್ರಮಿಸುವ ವಿದ್ಕುದಣುಗಳ ಯಣ ಪ್ರಭಾರ (078/09) ವನ್ನು ನೃಷ್ಟಿಯ 
ಧನ ಪ್ರಭಾರ ಸಮತೋಲಗೊಳಿಸಿ ಹಿಡಿದಿಟ್ಟಿರುತ್ತದೆ. ಹೀಗಾಗಿ ಇಡೀ ಅಣು 
ಧನವೂ ಅಲ್ಲ, ಯಣವೂ ಅಲ್ಲ, ನಿಷ್ಟಕ್ಸ (೧ಟ!೩/). ವಿವಿಧ ವಸ್ತುಗಳ 
ಒಡನಾಟ ಇದ್ದಾಗ ಅವುಗಳ ಅಣುಗಳು ತಮ್ಮ ತಮ್ಮಲ್ಲಿ ಹಲವು ಕ್ರಿಯೆಗಳನ್ನು 
ಆರಂಭಿಸುವುದು ಸಾಮಾನ್ಯ, ಸಹಜ. ಆಗ ಒಂದು ವಸ್ತುವಿನ ಕೆಲವು ಅಣುಗಳು 
ಇತರ ವಸ್ತುವಿನ ಕೆಲವು ಅಣುಗಳಿಂದ ವಿದ್ಕುದಣುಗಳನ್ನು ಪಡೆಯುವ ಇಲ್ಲವೆ 
ಅವುಗಳಿಗೆ ಕೊಡುವಂಥ ಪ್ರವೃತ್ತಿಯನ್ನು ಹೊಂದಿರುತ್ತವೆ. ರಸಾಯನ 
ಕ್ರಿಯಾಕಲಾಪಗಳ ಆಧಾರ ಅಣು ಅಣುಗಳ ನಡುವೆ ಸಂಭವಿಸುವ ಈ ವಿದ್ಧುದಣು 
ವಿನಿಮಯ, ಹೀಗೆ ಆಗುವ ಪರಮಾಣು (molecule) ಗಳ ಆವಿರ್ಭಾವ. ಈ 
ರೀತಿ ನೃಷ್ಟಿಯೊಂದಕ್ಕೆ ವಿದ್ಕ್ಮುದಣುಗಳು ಹೊಸದಾಗಿ ಬಂದರೂ ಇಲ್ಲವೆ 
ಅಲ್ಲಿಂದ ಹೊರಕ್ಕೆ ಹೋದರೂ ಪರಮಾಣುವಿನ ನಿಷ್ಟಕ್ಸತೆ ವೃತ್ಕಾಸವಾಗುತ್ತದೆ. 
ಅದು ಯಣವೋ ಇಲ್ಲವೆ ಧನವೋ ಆದ ಪ್ರಭಾರ ತಳೆಯುತ್ತದೆ. ಇಂಥವನ್ನು 
ಪ್ರಭಾರಿತ ಪರಮಾಣುಗಳು (0೧81066 Mಂ!cu।es) ಎನ್ನಬಹುದು. ಹೀಗೆ 
ವಿದ್ಕುತ್‌ ಪ್ರಭಾರಿತ ಪರಮಾಣುಗಳ ಮೇಲೆ ಬೇರೊಂದು ವಿದ್ಯುತ್‌ ಕ್ಷೇತ್ರದ 
ಪ್ರಭಾರವನ್ನು ಬಳಸಿ ಅವುಗಳನ್ನು ದ್ರವ ವಸ್ತುವೊಂದರ ಮೂಲಕ ಇತ್ತಲಿಂದ 
ಅತ್ತ ಚಲಿಸುವಂತೆ ಮಾಡುವುದು ಸಾಧ್ಯ. ಈ ರೀತಿ ತಮ್ಮ ಪ್ರಭಾರದ 


4 


ದೆಸೆಯಿಂದಾಗಿ ಅಲೆದಾಡುವ ಪರಮಾಣುಗಳನ್ನು ಅಯನಿ (ion - 10 00 
ಅಯನ - ಉತ್ತರಾಯಣ, ದಕ್ಷಿಣಾಯನ ಎಂಬ ಸೂರ್ಯಗತಿಯನ್ನು 
ಸೂಚಿಸುವ ಪದಗಳನ್ನು ಜ್ನಾಪಿಸಿಕೊಳ್ಳಿ) ಗಳು ಎನ್ನುತ್ತಾರೆ. ಅಯನಿಗಳ 
ಗುಣಲಕ್ಷಣಗಳು ನಿಷ್ಟಕ್ಸ ಪರಮಾಣುಗಳಿಗಿಂತ ತುಂಬ ಭಿನ್ನ. ಒಂದು ಗುಂಪಿನ 
ಪರಮಾಣುಗಳಿಂದ ಇನ್ನೊಂದು ಗುಂಪಿಗೆ ಹೋಗುವ ವಿದ್ಕುದಣುಗಳು ಇರುವುದು 
ಹರಿಯುವ ಒಂದು ಪ್ರವಾಹದಂತೆ. ವಾಸ್ತವವಾಗಿ ವಿದ್ಕುತ್‌ ಪ್ರವಾಹದ 
ಮೂಲಭೂತ ಲಕ್ಷಣದ ವಿವರಣೆಯೇ ಇದು. ನಮ್ಮ ದೇಹದಲ್ಲಿ ತುಂಬ 
ಸಾಮಾನ್ಕವಾದ ಸೋಡಿಯಂ ಮತ್ತು ಪೊಟ್ಕಾಸಿಂಯ ಎಂಬ ಲೋಹಗಳ 
ಪರಮಾಣಗಳು ಒಂದೊಂದು ವಿದ್ಯ್ಕುದಣುವನ್ನು ಹೀಗೆ ಕಳೆದುಕೊಳ್ಳುವ 
ಸ್ವಭಾವ ಹೊಂದಿರುತ್ತವೆ. ಆದ್ದರಿಂದ ಅವುಗಳ ಸಂಯೋಗ ಸಾಮರ್ಥ್ಯ 
(valency) ಒಂದೊಂದು, ಅಂದರೆ. ಅವು ಏಕ ಸಮರ್ಥಿ (೧೦೧೦೪೩1೦೧1. 
ಇಲ್ಲಿ ಆಗುವ ಬಂಧ ಏಕ ಸಮರ್ಥಿಬಂಧ (monovalent bond). ಆಗ್ಲೆ 
ಉತ್ಪನ್ನವಾಗುವ ಸೋಡಿಯಂ ಮತ್ತು ಪೊಟ್ಕಾಸಿಯಂ ಅಯನಿಗಳು ಒಂದೊಂದೂ 
ಹೊಂದಿರುವುದು ಒಂದು ಧನಪ್ರಭಾರವನ್ನು. 


ನಮ್ಮ ದೇಹದಲ್ಲಿ ಹೀಗೆಯೇ ಇನ್ನೊಂದು ಸಾಮಾನ್ಯವಾದ ಕ್ಲೋರಿನ್‌ 
ಧಾತುವಿನ ಪರಮಾಣು ಮಾತ್ರ ವಿದ್ಯುದಣುವನ್ನು ಹೀಗೆ ಕಳೆದುಕೊಳ್ಳುವ 
ಸ್ವಭಾವ ಹೊಂದಿರುವುದಿಲ್ಲ, ಬದಲು ತೆಗೆದುಕೊಳ್ಳುವ ಸ್ವಭಾವ ಅದಕ್ಕೆ. 
ಅದರಿಂದ ಆಗುವ ಕ್ಲೋಬೈಡ್‌ ಅಯನಿ ಹೊಂದಿರುವುದು ಖುಣ ಪ್ರಭಾರವನ್ನು. 
ಅಯನಿಗಳಲ್ಲಿನ ಪ್ರಭಾರದ ಸಂಖ್ಯೆ ಎಂದರೆ ಅವುಗಳಲ್ಲಿನ ವಿದ್ಕ್ಯುದಣುಗಳ 
ಸಂಖ್ಯೆ ಎಂದಂತೆ. ಈ ಸಂಖ್ಯೆಯನ್ನನುಸರಿಸಿ ಅದನ್ನು ಏಕ ಪ್ರಭಾರ ಅಯನಿ, 
ದ್ವಿಪ್ರಭಾರ ಅಯನಿ, ತ್ರಿ:ಪ್ರಭಾರ ಅಯನಿ ಎಂದೆಲ್ಲ ಹೇಳಬಹುದು. ಈಗ ನಾವು 
ನೋಡಿದ ಸೋಡಿಯಂ, ಪೊಟ್ಕಾಸಿಯಂ ಮತ್ತು ಕ್ಲೋರಿನ್‌ ಅಯನಿಗಳೆಲ್ಲವೂ 
ಏಕ ಪ್ರಭಾರಿಗಳು. 


ಅಣು ಅಣುಗಳು ಕೂಡಿ ಆಗುವ ಪರಮಾಣುಗಳು ಅಣುಗಳಿಗಿಂತ ದೊಡ್ಡವು 
ಎನ್ನುವುದು ಸುಸ್ಬುಟ. ವಿವಿಧ ಧಾತುಗಳ ವಿಧವಿಧ ಕೂಡಿಕೆ, ಅವುಗಳ 


ಮಾನ (stereo) 


ಗ 
ನ 


ಣಿ 


ಲಿ ಕೂಡಿಕೆ ಎಂದು ಮುಂತಾಗಿ 
ಸಾರದ ರಸಾಯನಿಕ ಪ್ರಕ್ರಿಯೆ (೧೯೦೦೮55) ಗಳು. ಈ 


ರಮಾಣುಗಳ ಘ 


ನ 


ಅ 
, ಕೂಡಿಕೂಡಿಯೇ ಸಿಡಿದು ಹೋಗದಂತೆ 


ಡ್‌ 
ಎಂ 


Ns 
(= 
ಕಾಲ 


ಹ ತ್ತಿ 
ಟು 


ಣ 


ರೆ ಆಂ 
ಅಂದರೆ ತ್ರಿಮಾನ (three dimensional) ದರ್ಶನವನ್ನು - ಉದ್ದ, ಆಗಲ, 


ಈ 


ಣು 


ರಿಮಾ 


ತ್ತೆ ಬೇರೆ ರೀ 


ಕ 
ಇತ್‌ 


೨ 


ಇಸಿ 


ww 


ವ 


ಇ = 
ಣ್ಯ 


Pp 


As 


ತಿ 


ಆಗಾಧ 


೧ಾ 


೮ 


ವೆ 


ರದ ವಿ 
ದ್‌ 
ಥಿ 


ಕೂಡಿಕೆ ಎ 


* ಕೆ ಗಿ) ದಾ ೪ 4 133 Me ತ ಟ್ಟ 
EYES ROLLED ag 
230d ಓತ ೫1813 ೫ಕ್ಕಿಕ್ಕಿ 

3 & © pn MN 70 2 | ರಿ 
RE 8 Sen BuO DAD R 
J SUpVESRES ಶ್ಚ ಗ್ರ ಗಜ ತ EpQEUGy 

ಅ ಇ A SPE 1 = B o 
1” ಇ ಟು ಶಟ್ಟಿ ಛ್ರ ೧ ಬೃ 4 f ಸ” ಗ ಎ ಲ್ಲ (3 ಈ 
0 b © ಕ್ರ ನ ಸ್ರ 3] 1 5 [4 yy ಬ 1! B- (ನೌ . KR Hy ಸ V3 ಶಾ 
p po < 1% FX ಮಾ 1 % ೦ 4 2 ದ ಬ ಟು 13 vs be «೨ y © ರ 

( ದೌ ೧. ಎ ಐ ೯ 0 Ww 1a ಖು ™ lb 4 ಲ 4. © 0 
"RECT IRIE SS 2ಎ ಇಡ ಭ್ರ ಕಚ್ಚ ಕ ೨8 
ಜ್ರ ಗ 5 6B or ಕ್ಕ Vv (2 () A ನ 3 13 Q 
NL 0 ಬ. DEL ಎಳ ಭಿಚ ಆಜ ಸಕಸ 1 
ಗ ದತ ಇ ಬೆಟ್ಟ ರ ಕ ಗಟಟ *ಸ್ಪಿ SSB 
ನಜ ಭ 04 ಟಿಟಿ ಟೈ ಜಿ ಓವ ಭಬಸ್ಫಾ ಇಚ ದೆ ಭಇ ಗ್ರಟ್ಟ 
"04 ॥`ೌಗ್ಯ ತಟ್ಛ ? ಫಿ 222 34 1 ನಖ ಬ ತ್ತ |e) [; pa 
UNSC iw HHS Bp 
SND ಪ್ರಜ 3 RDS PRAISED 
4 1 (1 22133 ಬಿ. 2k ನ 13 10 1 

60 > 1 €) ೨ YW 13 ಈ W ಎ 6A 
ಸ 0 ತಾ Ie: ಳು 12 [ |) ೧) (1) XP ಎ 32 ಸ “£2 () hy) (2 
5 ಇ IWR WSUS SE: 1% 
ಜಿ ಸ್ರಟ್ಟ 2 ಈ 18 ಉ 17೫ರ ಬ 3 2 ಶೈಕ್ಷ ಇ ಶೃತಿ ಸ 
44 328 ಖ (ಟೈ ಸ್ಥಿ 30 1s | ಥೌ (5 W 3% FAB ೧ (ಇ. ಹು 
iG @ 2 ಸಚ ಜು . ಟ್ರ ET) 3 ಬ ¥ 
ಇ ಡ್ಯ Bn SA Rp » BRST ಟಿ 
© 5 3 0 af ) KM 1 ಇರ 

ಣಿ 3 | fp ತಿ... Kk 48 ಜ್‌ CH ಳ್‌ ಬ ತ್ನ ಕ್ಸ್‌ (” ಸ್ನ 
ಲ್ಲ 1 ॥ೆ 1 17 ) dt h 43 3 ಇತ್ತಿ ಲ ೫ (3 $ ಟಿ 13. 93 
೧೪೫ ೪ ಚ ೪68 ೧1]. PR 10 a 
DATES ULHRA Sy Ig Ye 
ESTEE EE 
£ ಇ ( ಲ ಗ ು Ce 5 ಇ K 1) Bi 13 ತ್ತೆ ಇ 6 Ww 
ಇ 127] ಓಟಿಕಟಿಓ ಇ HR ಬದು ಟ್ರ ಛೆಟ್ಟ(್ಸ 4 ಇ [s Fy 
BR ೫% 818೫೫33 11.12 ೨೫೫32 ಏಜ Gn 


6 


ಆದರೆ ಈ ಸಾವಿರಾರೂ ಬಂದುದು ಮೂಲದ ಒಂದೇ ಒಂದು ಕೋಶದ ಸಂತತ 
ವಿಭಜನೆಯಿಂದ. ಆ ಕೋಶ ಆಗಿ ಬಂದದ್ದು ತಂದೆಯಿಂದ ಬಂದ ರೇತೃ 
(sperm ; semen- ರೇತಸ್ಸು) ಕೋಶ ಮತ್ತು ತಾಯಿಯಿಂದ ಬಂದ ಅಂಡ 
(ಆಲ; ೦೪977) ಕೋಶ - ಇವೆರಡರ ಸೇರಿಕೆಯಿಂದ. ಆದ್ದರಿಂದ ಇದು ಒಂದು 

ಜಿತಿ (ಐ/0016 - Gr.zygon - yoke - ಯುಜ್‌) ಅಂದರೆ ಯೋಜಿತವಾದ 
ೋಶ. ಈ ಯೋಜಿತಿಯಲ್ಲಿ ಆನುವಂಶಿಕತೆ (1೧೧6೧18೧06) ಯನ್ನು 
ನಿಯಂತ್ರಿಸುವ ಹಲವಾರು ಸೂಕ್ಷ್ಮವಾದ ದಾರಗಳಂಡ' ವರ್ಣತನು 
೬ ವರ್ಣ, som ತನು)ಗಳು ಇರುತ್ತವೆ. ಇವುಗಳ 
ಹೆಸರು ವರ್ಣತನು. ಕೆಂದರೆ ಇವನ್ನು ಕೆಲವು ವರ್ಣಗಳನ್ನು ಬಳಸಿ 
ರಂಗುಹಚ್ಚಿ ಪತೆ Rd ಸೂಕ್ಷೆದರ್ಶಿಯಲ್ಲಿ ಅವನ್ನು ನೋಡುವಾಗ. 
ಈ ವರ್ಣತನುಗಳ ಸಂಖ್ಯೆ ಅರ್ಧ ತಂದೆಯದು. ಅರ್ಧ ತಾಯಿಯದು. 
ನ್ನೆಲ್ಲ ಜೀವಶಾಸ್ತ್ರ ನಿರ್ಧರಿಸಿತ್ತು ಈ ವೇಳೆ. ಆಲ್ಲದೆ, ಶಿಶುವಿನ ದೇಹದಲ್ಲಿ 
ಮು ದೆ ಬೆ ಬೆಳೆಯುವ ರೂಪದ ನಿಯಂತ್ರಣ, ಅನುವಂಶಿಕತೆಯ ಎಲ್ಲೆ ಕಟ್ಟಿನಂತೆ 


ಡೆದು ಬರುವುದು ಈ ವರ್ಣತನುಗಳ ಮೇಲೆ ಒಂದು ಖಚಿತ ಕ್ರಮದಲ್ಲಿ 
ವಿನ್ಮಸ್ತಿವಾಗಿ ನಿಂತಿರುವ ಜನ್ಮಿಗಳು (606765 ಧಾತು ಜನ್‌) ಎಂಬುವುಗಳಿಂದ 
ಎನ್ನುವುದ ಖಂ ನಿಶ್ಚಿತವಾಗಿತ್ತು. ಅಂದರೆ, ಜನ ಬ್ಯ ಎನು ವುದು ಜೀವಿಯ 
ಯಾವುದೇ ಒಂದು ನಿರ್ದಿಷ್ಟ ಲಕ್ಷಣವನ್ನು ಅದರ ಆನುವಂಶಿಕತೆಗೆ ಅನುಸಾರವಾ 
ನಿರ್ಧರಿಸುವ ಒಂದು ದ್ರವೃಮಯ (Merl) ಏಕಮಾನ (ಟಗ) ಎನ್ನಲು 
ಅಡ್ಡಿಯಿಲ್ಲ. ಹೀಗೆಂದರೆ, ಈ ಜನ್ಮಿ ಎನ್ನುವುದೂ ಒಂದು ಪರಮಾಣುವೇನು 
ಎಂದು ನೀವುಕೇಳಬಹುದಲ್ಲ ? ಹೌದು ಎಂದು ಜೀವವಿಜ್ಞಾನಿ ಉತ್ತರಿಸುತ್ತಾನೆ, 


ಅದರ ಅಂತರ್‌ ರಚನೆ ತಿಳಿಸಿ ಅದರ ಘನತಾದರ್ಶನ (stero view) ಮಾಡಿಸಿ. 
ಅದಕ್ಕೆ 01% (ಡಿಸಾಕ್ಸಿ ರೈಬೊ ನ್ಯೂಕ್ಲಿಯಿಕ್‌ ಆಸಿಡ್‌ pds nucleic 
acid ಎನ್ನುವ ಅದರ ರಸಾಯನ ರಚನೆಯ. ಮೊಟಕು ಈ ಪದ) ಎಂದು 
ಹೆಸರಿತ್ತು ನಿಮ್ಮ ಮುಂದೆ ಇಡಬಲ್ಲ ಅವನು ಈಗ. ಈ DNA ಯ 
ಸಂಶೋಧನೆಗೇ ವಾಲ್ಟರ್‌ ಹಾಗೂ ಕ್ರಿಕ್‌ ಎಂಬ ವಿಜ್ಞಾನಿಗಳಿಗೆ ನೊಬೆಲ್‌ 
ಪಾರಿತೋಷಕ ಬಂದದ್ದು; ಇದನ್ನು ಆಮೇಲೆ ನೋಡೋಣ. ಈ ರ್ಹNA ಯ 


ಟಿ 


7 


ವಿವರಣೆ ಎಷ್ಟು ಪ್ರಮುಖ ಈಗ ಎಂದರೆ ಆಧುನಿಕ ಜೀವಶಾಸ್ತ್ರದ ಕೇಂದ್ರಬಿಂದು 
ಇದೇ ಎಂದೇ ಹೇಳಬಹುದು. ಇದೇ ಆನುವಂಶಿಕತೆಯ ಪರಮಾಣು ಬಿಂದು 
ಎಂಬುವುದನ್ನು ನೀವು ಈಗ ಅರಿತುಕೊಳ್ಳಬಲ್ಲಿರಿ. 


ಇಷ್ಟೆಲ್ಲ ನಡೆದ ಮೇಲೆಯೇ ಸುರಿಮಳೆ ಆರಂಭವಾದದ್ದು. ಆಗ ಕವಿದು 
ನಿಂತ ಚಿಂತನೆಯ ಹಲವಾರು ಮೇಘಗಳಿಂದ. ಇದರ ವಿವರ ಸ್ವಲ್ಪ ಹೀಗೆ. 
ವರ್ಣತನುವಿನ ಮೇಲೆ ನಿಸರ್ಗ ವಿಧಿಸಿರುವ D್ಬA ಗಳ ವಿನ್ಯಾಸವನ್ನು ನಮಗೆ 
ತೋಚಿದಂತೆ ಬೇರೆಯದೇ ಆದ ವಿನ್ಮಾಸದಲ್ಲಿ ಅಳವಡಿಸುವುದು ಸಾಧ್ಯವೇ ? 
ಅದು ಹಾಗಾದರೆ ಆನುವಂಶಿಕತೆಯಲ್ಲಿ ಆಗಬಹುದಾದ ಪರಿಣಾಮಗಳು ಏನು, 
ಎತ್ತ ? ಹೊಸಬಗೆಯ ಜೀವ ಸೃಷ್ಟಿ ನಮ್ಮಿಂದ ಸಾಧ್ಯವೇ ಅಥವಾ ಜೀವಿಗಳ 
ಅನುವಂಶಿಕತೆಯಲ್ಲಿ ಮೂಲಭೂತವಾದ ಹಾಗೂ ಸ್ಥಾಯಿಯಾದ 
ಬದಲಾವಣೆಗಳನ್ನು ನಾವು ಮಾಡಬಲ್ಲೆವೆ ? ಇದು ಈಗ ಸ್ವಲ್ಪ ಸಾಧ್ಯವಾಗಿ 
ಇದಕ್ಕೆಲ್ಲ DNA ಯ ಪುನಃ ಸಂಯೋಗ ತಂತ್ರ (DNA recombination 
160೧710೬6)ಎನ್ನುತ್ತಾರೆ. ಇದಕ್ಕೆ ಅನುಗತವಾಗಿ ಬಂದದ್ದು ರಿNAಿಯ 
ವರ್ಣತನುಮೇಲಿನ ಅನುಕ್ರಮ (56006706) ವನ್ನು ನಾವು ಮಾಡುವುದರ 
ಬದಲು ಯಾಂತ್ರಿಕವಾಗಿ ಮಾಡಿಸಿ ಬಿಡುವುದು ಸಾಧ್ಯವೇ ಎನ್ನುವುದು. ಇದನ್ನು 
ಜನ್ಮಿಸಂಬಂಧಿತ ಅಥವಾ ಜಾನಕೀ (genetic) ಶಿಲ್ಪ (6೧01೧691೧0) 
ಎನ್ನಲು ಅಡ್ಡಿ ಇಲ್ಲ. ಸೂಕ್ಷ್ಮತೆಯ ಈ ಮಟ್ಟದಲ್ಲಿ ನಡೆಯುವ ವ್ಯಾಪಾರಗಳನ್ನು 
ಸ್ವಲ್ಪ ಸುಲಭವಾಗಿ ಅರ್ಥವಾಗುವಂತೆ ಮಾಡಿಕೊಳ್ಳಲು ಸುಯೋಗ್ಯ 
(೦೦೧೧616೧) ವಾದ ಯಾಂತ್ರಿಕ ಚಿತ್ರಣವೂ ಈಗ ಸಾಧ್ಯವಾಗಿದೆ. ಇದನ್ನು 
ಈಗ ನಾವು ಮೇಲೆ ಹೇಳಿದ ಕಂಪ್ಯೂಟರ್‌ ಚಿತ್ರಣ ಕಲೆ ನಮಗೆ ಸಾಧ್ಯ ಮಾಡಿ 
ಕೊಟ್ಟಿದೆ. ನಾವು ಶ್ರಮಪಟ್ಟು ಬರೆಯುವುದರ ಬದಲು ನಮ್ಮ ಆದೇಶದ 
ಮೇಲೆ ಆ ಯಂತ್ರವೇ ಚಿತ್ರರಚನೆ ನಮಗೆ ನೀಡುತ್ತದೆ. ಪ್ರಗತಿಗಳ ಈ 
ನೆರವಿನಿಂದ ನಾವು ಇಲ್ಲೆಲ್ಲ ಬರುವ ಮಹಾಪರಮಾಣುಗಳನ್ನು ಅವುಗಳಿರುವ 
ಸಹಜಸ್ಥಿತಿಯಲ್ಲಿ ಅಂದರೆ ಅವುಗಳ ತ್ರಿಮಾನ ಚೌಕಟ್ಟಿನಲ್ಲಿ 
ಚಿತ್ರೀಕರಿಸಿಕೊಳ್ಳಬಹುದು. ಆಧುನಿಕ ವಿಜ್ಞಾನದ ನಿಸರ್ಗ ದರ್ಶನದ ಖಚಿತತೆ 
ಎಂದರೆ ಹೀಗಿದೆ ನೋಡಿ. ಈಗಿನ ವಿಜ್ಞಾನದ ಜನಜನಿತ ವ್ಯವಹಾರದಲ್ಲಿಯೇ 


8 


ಈ ಜ್ಞಾನ ಸುವಿದಿತ ಈಗ, ಬರೀ ಪಂಡಿತ ಲೋಕದಲ್ಲಿಯೇ ಮಾತ್ರವಲ್ಲ 
ಎನ್ನುವುದನ್ನೂ ನಾವು ಗಮನಿಸಬೇಕು. 


ಇಂಥೆಲ್ಲ ವಿಷಯಗಳನ್ನು, ಅತಿ ಕ್ಲಿಷ್ಟ ಹಾಗೂ ಅತ್ಯಾಧುನಿಕ ಎನ್ನುವಂಥ 
ವಿಜ್ಞಾನದ ವಿಷಯಗಳನ್ನು, ಆದಷ್ಟು ಸರಳವಾಗಿ ವಿವರಿಸುವುದು ಈ ಹೊತ್ತಿಗೆಯ 
ಒಂದು ಉದ್ದೇಶ. ಹೀಗೆಲ್ಲ ಹೇಳಿದ ಮೇಲೆ ಜ್ಞಾನ ಮುಗಿದಿದೆ, ಅತಿ ದೊಡ್ಡ 
ವಿಷಯವನ್ನು ನಾವು ತಿಳಿದುಕೊಂಡು ಬಿಟ್ಟೆವು ಎಂದು ಕರ್ಮವಿರತರಾಗಿ ಇದ್ದು 
ಬಿಡಬೇಕಿಲ್ಲ. ಇನ್ನು ಮುಂದೆಯೇ ಜ್ಞಾನ ಸಂಗೀತ ಎದ್ದೀತು, ಈಗ 
ನಡೆದಿರುವುದು ಬರೀ ನಾಂದಿ, ಮಂಗಳ ವಾದ್ಮ, ಅಷ್ಟೆ ಎನ್ನುವುದು ಹೆಚ್ಚು ಸರಿ. 


ಪ್ರಾಣಿದೇಹದ ಒಂದು ಮುಖ್ಯರಸಾಯನಿಕ ವಸ್ತು ಮಯೋಗ್ಲಾಬಿನ್‌. 
ಇದು ಪ್ರಾಣಿ ದೇಹಕ್ಕೇ ಲಾಕ್ಸಣಿಕವಾದ ಮಾಂಸಖಂಡ (17೬5016) ಹಾಗೂ 
ಅದರ ಕ್ರಿಯೆಯ ಪರಮಾಣು ಅಧಾರ. ಮಾಂಸಖಂಡದ ಮುಖ್ಯ ಉದ್ಯೋಗ 
ಮತ್ತೆ ಮತ್ತೆ ಸಂಕೋಚ- ವಿಕೋಚಗಳಿಗೆ ಒದಗಿಬರುವುದು. ಮಾಂಸದೃಶ 
ಚಲನೆಯಿರದ ಸಸ್ಮಜೀವಿಯಲ್ಲಿ ಇಲ್ಲದೆಯೇ ಇರುವ ಒಂದು ಪ್ರೋಟೀನ್‌ ಬಗೆ 
ಇದು. ಪ್ರೋಟೀನ್‌ಗಳಲ್ಲಿಯೇ ಅತಿ ಮೊಟ್ಟ ಮೊದಲು ಅರ್ಥವಾಗಿ ಬಂದದ್ದು 
ಇದರ ರಚನೆ. ಆದರೆ ಇಲ್ಲಿ ಗಮನಾರ್ಹ ಅಂಶ, ಈ ರಚನೆ ತಿಳಿದು 
ಬರುವುದಕ್ಕ ಮುಂಚೆಯೇ ಅದು ಹೇಗೆಲ್ಲ ಇದ್ದಿರಬೇಕು ಅದರ ಕ್ರಿಯೆಗೆ 
ಅನುಸಾರವಾಗಿ ಎಂಬುದು ಖಚಿತವಾಗಿತ್ತು ಎನ್ನುವ ಸಂಗತಿ. ಇಂಥದ್ದು 
ವಿಜ್ಞಾನ ಪ್ರಗತಿಯಲ್ಲಿ ಅತಿ ಮುಖ್ಯವಾದ ಹಂತ. ಹೀಗೆ. ಭೌತಿಕವಾಗಿ 
ನೋಡುವುದಕ್ಕೂ ಮುಂಚೆಯೇ ಪ್ರತಿಭಾವಂತ ವಿಜ್ಞಾನಿ ಒಂದು ರಚನೆಯ 
ವಿವರವನ್ನು ಅದರ ಕ್ರಿಯಾಪ್ರಣಾಲಿ ಅರಿತು ಊಹಿಸಿಕೊಳ್ಳಬಲ್ಲ. ಇಲ್ಲಿ 
ಅಂದರೆ ಮಹಾಪರಮಾಣುಗಳಲ್ಲಿರುವುದು ಒಂದು ಎರಡಲ್ಲ, 153 ಅಮೈನೋ 
ಆಮ್ಲಪರಮಾಣುಗಳು (೩೧1೧೦ 8೩೦1೮ Molecules) ಎಂಬುದನ್ನು ಈ ವೇಳೆಗೆ 
"ಅರಿತಿದ್ದ ವಿಜ್ಞಾನಿಗಳಿಗೆ ಇಷ್ಟೊಂದು ಘಟಕಗಳು ಹೇಗೆಲ್ಲ ಇಲ್ಲಿ 
ಅಳವಟ್ಟಿರಬಹುದು ಎಂಬುದು ಸಮಸ್ಯೆಯಾಗಿತ್ತು. ಇದರ ಅನ್ವೇಷಣೆಯಲ್ಲಿ 
ಅಗ್ರೇಸರನಾಗಿದ್ದ ಮ್ಯಾಕ್ಸ್‌ ಪೆರು (Max Perut2) ತಾನು ಮೊದಲಿಗೆ ಇದನ್ನು 


ಸ 
ಟ್ಟ 
ಕು ಸೆ 
ಟಕೆ 
0 (3) 
ತ) ೧ 
Ph 
() ೪% ಹ 
ಬ ಕ) 
3 
=D 
ಖ ೫) 
ಲ 
ಈ © ಕ] 
ಜ್‌ ಈ ೧ 
ಸ್ರ 
ಆ 
| WA. 
5 Hy 
o k ks 
ು ಇ ಥ್ರ 
got ಬ 
f; ರಿ 
38 
bd 1 
ಆಲ 
1 4 | 
ಜಗ! 


ಮಯೋಗ್ಲಾಬಿನ್‌ನ ರಚನೆ ಹೀಗೆ 


« 
ಇನ್‌. 
ಇದಿ 


ಗತೊಡಗಿತ 
ಸುಂದರತರ ಎನ್ನುವುದು, ಅಷ್ಟೇ ಅಲ್ಲ, ತರ್ಕಸ 


ಗತ (logically 


Pod 
ಹ್‌ 


consistent) ಕ 


ಅಲ್ಲ 


ತೆ 


೧ 
«3 


ಭಾ ಛಿ. ಸ್ರ 
ತು ೫ ಐ 


1) ನನ 
D 12 
೭ «ಟೆ 


೨4 
62" |] 
Ww 3 


ಕ 


₹ಾ 


ತಳಾ an a ಸತ್ತಾ 


Sd UA 


ಕೋಚದ ಆಧಾರಿಕರ 


ಕತ ಖಿ 


a 
ಆ 


ಸಂಕ 
9 


ಅ 


೨೦ 
u 


£4 a 
|) 
ಈ ) 
ಇ ಣೆ 
hy 
ಜಟ 1 
ನ ಲೈ 
gw 
ರ 32 
ಲ b 
h iG 
ಜಿ 1 
23 ಸ್ಸ ಗ್ದ 
(ಸಿ 
Bo ೧ 
೧ ೫. 7) 
ಣಿ 08 
Ww 

1. 

1161 3 
ನು 
ಶರ್ಟ್‌ [5 ಸ್ಪ 
ಗ (ತ್ರ | 
3p 
u BH 
ಜಥ 

ಲು ಕ 
(0 | 70 
4) ೧ 
B w 
) o 
w» ೪ 


(gross morphology) ಸರಿ. 


ಬೆರಳುಗಳ 


ಇಚ್‌ ಇ 
ಮಹಾಕಾಯ 
ಅವಯವಗಳು 
೮. 


ನಿನ ರೆಕ್ಕೆಯ ಹರಡು, 


ನೀ 


೮ 
de 


ಪದರ, 


pS SS EE ಲ “= 
ನಡುವೆಯು ತೆಳುವಾದ 


ಆ 


ps 

ವಿವಿ 
ಇಡಾ 

ವು 


ತ: 
ಗ್ದ ಹ 
1) B 
B 
39 
ಗ 
ದ 
- AB 
ಇ (© 
VD 
ಲ್ಲ [5 
ky 3 
): ಇ 

೨) 
ಚ 
2 1೫)? 
೨೨ 
(4 ೨ 
6) (3 


ವಾದ ಅಂಶ 


ಬ 


ಇಸಾ 
pe 


Bey 


ಗಮನಿಸಬೇಕಾದದು ಜೀವದ 


ಈ ತಟ್ಟೆಯಂಥ ರ 


ps 
ಸಾಾವಾವ 


ಈ ಅಂಗಗಳಿಗೆ 
ಲೆಕ್ಕದಲ್ಲಿ 


ಕ್ರಮದಲ್ಲಿ ಸಾಧ್ಯ 


ಕ್ಕಿ 
ಲ್‌ 


ವ ಇಂಧ 


ವ್ರ 


ಕ್ರಿಯಾಕಲಾಪಗಳಿಗೆ ಈಗ ಪರ 


ಆ 


10 


ಟೊಕೋ್ಯೋಮ್‌ 
ಪ್ರೋಮ (cytochrome - 


ಹ 


ಲ 


ಸೆ 


ಳು olecular biology) 


೨ 
ಓಂ 


32. 8B ಷ್ಟ 
೧ PD 
ಸ ತ ಚ, ೪ ॥ 1 0! 
1 1 |1| 11881 
ಛೆ 6 (ತ yh! ls 1 | 
1 SSS RSET RIES 
SETI MEE 
ಜಟ ಚ 1  % Ts ಬ 18 0 12 W (ಣು | 
ಸ್ರ 3 0% ಇ 4 ಇ ಫಿ [4 1 ಗಿಲಿ ಲೌ ಇ ೪ «ನಿ 
ಲೆ (2 3 wns ಆ 0 ಜಯ್ಕ್ಯ ( 
Te ಷೆ £ ಕ್ಲ 1 y ವಿ ಇಫ್‌ 3 ಹ 9 ೯ 75 ಸ್ಯ ಇ ) (2 ೧ 1% (ಪ 
33 ಎರೆ 111ರ [|3| 111 1೬೪ 
ME 
ಲ [1 ಟಃ 
3 BE SIS ಸ HE. 
ಬ SOAS BEG ‘} 7% tH 
ಕ್ಮ ಯಕ 0218 1ಕೃತ್ತ ತ್ರ ಉಟ ಸಿರ ಭಟ್ಟಿ 
ಇ » ಗಾ © ಈ 4 ೮ ಎ ತ 2 ೫ = wT (27 ಟು B a3 gp Ic (3 
VW 3 TERS 8K 
(ಡಿ ಐ E ನತ Te} 9) ೦ ಕ್ಷೆ ಳು 3  ್‌ ಗಸ . ಹ್ಮ್‌ (7 
JRESEBG ವ್‌ KE 
ERIK ಲ" «Ppl MEG 
H ©)" ಔ Ke} (5 le 1 HP B Ww 1) 1 ೧ oi) ಕ 4 ವ 32 ಳೂ i) 
Cd BRS ie, ಕ್ಯ Bq 
LR 3H yg pr pT 
LT ಸ ೫ 0 [1 ೧» 
ನ Kk 3 9) ೧1 4 1 ಜೆ ಕ 1 ೧ © Ve yf ಕ 4 13 
3 60 6) RAHN GH ಸ 1೫ ಭಖ" 3S (21 1 
Pon ‘4 32 ಸ 12 1 pe ), 0 ಸ ಕೆ” mI 4) ಎ 13 i ji 4 ಇ ತ್ರ 
ಇ 1 2 1 5% yx A » Ha () 10 2 {} 1 
SUS ARES Segue 
113ಕ್ಕೂ [| ತ 222. || 11 ಟಿ ಕೆ 
Bp sD 1 | 1 ಟಗ್‌ a ೫1 
ಆ ಇ ೯ ಸ ಟಿ " 13. 2ಂ ಸ B 1 1 ಟಿ 
& ಇ ಟಿ 3 ¢ 1 .ಟ್ಟಿ (3 1 Ka 6 ುು ಲ ಚ್‌ 2 1 | Ke Ww 
GUY EK bw 3K ಗ 1% 
HTN ಗ ತ. 72.1 3 ್ಣಿ pe ಛೆ 
BEINGS MNT ಶಿ ತ 
1 ಓ ೪ Sd 1% ಟಟ 1 ( 
CT 
7 ಚBವುಳಲ 


2. 
ಕ್ರ ಕ 


Tuy 


ಗ್‌] 
ಕಾ ತಾಸೆ ಪಾಲ 


~ 


ಮಿಸ್‌ sd ಬೂ 


PR 


೦ 
೪" 


* 


ಚ್‌ 


ped 


ದ್ರ 
ಬವ 


Ue 


FR 
ಐ ಜ್ಯಾ € ಕೆ 
hd a» G 
ಾಹರಣೆಗ ಪಾರಿವಾಳದಿಂದ 
Ke A ಈ 


ಪ್ರಣಾಲ್ಲಿಕೆ (6411106) ಯಲ್ಲಿ ಇಟ್ಟು ಅದರ ಸಂಗಡ ಬೇರೊಂದು ಜೀವಿಯ, 
ಉದಾಹರಣೆಗೆ, ಗೋಧಿಯ ಸೈಟೊಕ್ರೋಮ್‌ ಆಕ್ಸಿಡೇಸನ್ನು, (cytಂctorome 
01168೩56) ಇಟ್ಟರೆ ಇವೆರಡೂ ಪ್ರತಿಕ್ರಿಯೆ ನಡೆಸಬಲ್ಲವು ದೇಹ ಬಾಹಿರವಾಗಿ 
(17170) ಬರೀ ದೇಹ ಅಥವಾ ಜೀವ ಆಂತರಿಕ (171/0) ವಾಗಿ ಅಷ್ಟೇ ಅಲ್ಲ 
ಎನ್ನುವುದೂ ಇಲ್ಲಿಯ ಮತ್ತೊಂದು ಗಮನಾರ್ಹ ಸಂಗತಿ. 


ಎಲ್ಲೆಲ್ಲಿಯದೋ ಎಲ್ಲೆಲ್ಲಿಗೋ ಎಂಬಂತೆ ಹೀಗೆ ಸಂಬಂಧ 
ಗೊಂಡಿರುವಂಥ, ಬಹು ಸಂಬಂಧಿಕತೆ (೧7೬॥1-00೧೧6001///) ಜೀವಶಾಸ್ತ್ರದಲ್ಲಿ 
ರಂಪವೇ ಎನ್ನಿಸುವಷ್ಟುಹೇರಳ. ಬಹುಬೇಗ ಬೆಳೆಯುತ್ತಿರುವ ಪರಮಾಣು 
ಜೀವಶಾಸ್ತ್ರದಲ್ಲಿ ವಿಭಿನ್ನ ಭಾಗಗಳಿವೆ ಈಗ, ಕೋಶ ಜೀವ ಶಾಸ್ತ್ರ (060 
biology), ಆಕಿಣ್ವಗಳ ಶಕ್ತಿಗತಿವಿಧಿ (6೧2/1716 6೧61709005), ಎಲೆಕ್ಟ್ರಾನ್‌ 
ಸೂಕ್ಷ್ಮದರ್ಶಕ ಅಧ್ಯಯನ (electron microscopic study), ಹರಳುಗಳ 
ಕ್ಷ-ಕಿರಣ ಚಿತ್ರೀಕರಣ (x-ray crystallography), NMR ವಿದರ್ಶನ 
(NMR spectro - ವಿದರ್ಶ ವಿಶ್ಲಿಷ್ಟಿತ 5000/ ದರ್ಶನ), DNA ಯ 
ಅನುಕ್ರಮೀಕರಣ (DNA sequencing ), DNA ಯ ಸೀಳಿಕೆ (DNA 
splitting), DNA ಯ ಸ್ಕಂಧಣ (ರಸ 0101109) ಎಂದು ಮುಂತಾಗಿ. 
NMR ಎನ್ನುವುದು ಅಣುವಿನ ನೃಷ್ಟಿಯಲ್ಲಿನ ಕಾಂತತ್ವ (magಗtism) 
ಎಷ್ಟರಮಟ್ಟಿಗೆ ಅನುರಣಿತವಾಗುತ್ತದೆ ಎಂಬುದನ್ನು ಅಳೆಯುತ್ತದೆ. ಆದ್ದರಿಂದ 
ಇದನ್ನು ನೃಷ್ಟೀಯ ಕಾಂತಿಕ ಅನುರಣನೆ (Nuclear magnetic resonance) 
ಎನ್ನುತ್ತಾರೆ. ಮೆದುಳಿನ ಹಾಗೂ ಬೆನ್ನು ಹುರಿಯ ಚಿತ್ರ ತೆಗೆಯುವುದು ಈ 
ಕ್ರಮದಿಂದ ಸಾಧ್ಯ. ಇವುಗಳೆಲ್ಲಕ್ಕೂ ಇರುವುದು ಒಂದೇ ಧ್ಯೇಯ, ಜೀವ 
ಸಂಯಂತ್ರ (ಗಾ೦೧೩೧19ಗ)) ದ ರಚನೆ, ಕಾರ್ಯಕಲಾಪಗಳನ್ನು ಪರಮಾಣುಗಳ 
ಹಂತದಲ್ಲಿ ಅರ್ಥ ಮಾಡಿಕೊಳ್ಳುವುದು, ವಿವರಿಸುವುದು. 


ಎಲ್ಲ ಜೀವಂತ ದೇಹದಲ್ಲಿಯೂ ಹಲವಾರು ಪ್ರಕ್ರಿಯೆಗಳು ಒಟ್ಟೊಟ್ಟಿಗೆ 
ನಡೆಯುತ್ತಿರುತ್ತವೆ, ಆದರೆ ಎಲ್ಲವೂ ಸುಸಂಗತವಾಗಿ. ಜೀವ ಪ್ರಕ್ರಿಯೆಗಳ 
ಇಂಥ ಇಡಿಯನ್ನು ಚಯಾಪಚಯ (೧618101577) ಅನ್ನುತ್ತಾದೆ. ಇದರಲ್ಲಿ 


12 


ಎರಡು ಮುಖ, ಒಂದು ಚಯನ (87೩0೦19೧) ಕೂಡಿಡುವುದು, ಸಂಶ್ಲೇಷಿಸಿ 
ಶೇಖರಿಸಿಡುವುದು, ಇನ್ನೊಂದು ಅಪಚಯನ (0018001607), 
ಸಂಶ್ಲಿಷ್ಟವಾದದ್ದನ್ನು ಒಡೆದು ಅದರ ಶಕ್ತಿಯನ್ನು ಚಯನಕ್ಕೆ 
ಒದಗಿಸಿಕೊಡುವುದು. ಇವೆರಡೂ ಅನಿವಾರ್ಯ, ಪರಸ್ಪರಾವಲಂಬಿತ, ಅಲ್ಲದೆ 
ಒಂದೊಂದೂ ಮುಖತಃ ನೂರಾರು ರಸಾಯನಿಕ ಕ್ರಿಯೆಗಳ ಒಂದು ಸಂಕೀರ್ಣ. 
ಇಷ್ಟೆಲ್ಲ ಕ್ರಿಯೆಗಳು ಸುಸಂಗತ (€ಂ೦ಗeereಗ) ವಾಗಿ ನಡೆದು ಬರುವುದು ಹೇಗೆ, 
ಅಲ್ಲಿಯಾವ ವಿಸಂಗತಿಯೂ (17000೧6916706) ಏಳದಂತೆ ನೋಡಿಕೊಳ್ಳುವುದು 
ಯಾವುದು ? ಇದು ಆಕಿಣ್ವಗಳ ಕೆಲಸ. ದೇಹದಲ್ಲಿನ ಚಯಾಪಚಯದ 
ಪಥಮಾರ್ಗ (76180000 pಷthways) ಗಳನ್ನು ಇವು ನಿಯಂತ್ರಿಸುತ್ತವೆ; 
ಪಥಮಾರ್ಗ ಎಂದರೆ ಪ್ರಕ್ರಿಯೆಯೊಂದು ಅನುಸರಿಸುವ ಇಡೀ ದಾರಿಯ ದಿಗ್ದರ್ಶನ. 
ಇವು ಹೇಗೆ ಈ ಕೆಲಸ ಮಾಡುತ್ತಿರಬಹುದು ಎನ್ನುವುದು ಈಗ ಸ್ವಲ್ಪ ಅರ್ಥವಾಗ 
ತೋಡಗಿದೆ. ಇದು ಆಗಿಬರುವುದು ಪಶ್ಚಪ್ರಾಶ (ಹಿಂದಕ್ಕೆ ತಿನ್ನಿಸುವುದು, 1666 
- back) ಎಂಬ ಸಂಯಂತ್ರ (ಗಿ60೧8೧15ಗ)) ದಿಂದ. ಉದಾಹರಣೆಗೆ, ನೀವು 
ಹೊಟ್ಟೆ ತುಂಬ ಊಟ ಮಾಡಿದಿರಿ ಎನ್ನೋಣ, ಆಗ ಹೊಟ್ಟೆತುಂಬಿದ ಈ ಅನ್ನವೇ 
ಹಿಂತಿರುಗಿ ನಿಮಗೆ ಇನ್ನೂ ಮುಂದೆ ತಿನ್ನಬೇಡ ಎಂಬ ಆದೇಶ ನೀಡುತ್ತದೆ 
ಎನ್ನಲು ಅಡ್ಡಿಯಿಲ್ಲ. ಅಂದರೆ ಮುಂದೂ ತಿನ್ನಲೆಳಸುವ ನಿಮ್ಮ ಕ್ರಿಯೆ 
ಆರೋಧ (1೧೧10) ಗೊಳ್ಳುವುದು ನಿಮ್ಮ ಹೊಟ್ಟೆಯಲ್ಲಿನ ತುಂಬಿದ ಅನ್ನದ 
ಮೊತ್ತದಿಂದ ಎಂದಂತೆ. ಇದು ಪಶ್ಚಪ್ರಾಶದ ಸ್ವಲ್ಪ ಒರಟು ದೃಷ್ಟಾಂತ. ಇದಕ್ಕೆ" 
ಪರಮಾಣು ಹೋಲಿಕೆ ಕೊಡುವುದೂ ಸಾಧ್ಯ. ರಕ್ತದಲ್ಲಿನ ಗ್ಲೂಕೋಸ್‌ ಎಂಬ 
ಸಕ್ಕರೆಯ ಮೊತ್ತ ಪರ್ಯಾಪ್ತವಾದರೆ, ಆಗ ಒಮ್ಮೊಮ್ಮೆ ದೇಹ ಅನುಸರಿಸುವ 
ಗ್ಲೂಕೊನಿಯೋಜಿನೆಸಿಸ್‌ (gluco ಗe೦geಗಆsis) ಅಂದರೆ ಬೇರೆಯದೇ ಆದ 
ಅಮೈನೊ ಆಮ್ಲಗಳಿಂದ ಗ್ಲೂಕೋಸ್‌ ಅನ್ನು ತೆಗೆದು ಅದರ ನವಜನ್ಮನ 
(೧೮೦೧676515) ಕ್ರಿಯೆ ನಡೆಸುವುದು ಆರುದ್ಧಗೊಳ್ಳುತ್ತದೆ. ಸಕ್ಕರೆಯ ಸಾಕಷ್ಟು 
ಪರ್ಯಾಪ್ತತೆಯಿಂದಲೇ ಈ ಆರೋಧ ನಡೆದುಬಿಡುವುದು. ಪಶ್ಚಪ್ರಾಶ 
ಸಂಯಂತ್ರ, ಜೀವವ್ಮಾಪಾರಗಳ ಹಲವಾರು, ಬಹುಶಃ ಎಲ್ಲ ಮಟ್ಟಗಳಲ್ಲೂ 
ಒದಗಿ ಬರುವ ಪ್ರಯುಕ್ತಿ (6609) ಎನ್ನುವುದು ಈಗ ಅರ್ಥವಾಗಿದೆ. ದೇಹದಲ್ಲಿ 


13 


ತ್ಕಾ 
(nomeostasis) 


ಹ 
ವು 


ಸಾರ್ಗಗಳ 


ಕಾ 
ಲ. 


ಗಾ 


ಜೀವನದ ಉದ 
sd ms) 
ಪಚಯ 


ಜೀವ ಸಂಹತಿಯೂ ಒಂದು 
ತನ್ನ 
ಪ 


ವು 
ತೆ 
| 


ಹ 


ಕಾ 


ಎಲ್ಲ 


ದು ಚಯಾ 


ಹ 
ಧ್ರ 


ಇದರಿಂದ. 
ನಡದು ಬರ 


ತ್‌ 


ವಾಲ 
ಇ ರ್‌ 
ಆ 


ವು 
(steady state) ಯ 


ಕ್ಯಾ 


[ae] 
ಇದಿ 


ಸುಸಂಗತತ ನಿಲ್ಲು 


: ತ ಸ ಸು ಎಷ್ಟ ಸ 1೪7? [ 
೪ ಶಿಕ" ಜತ್ತ ॥ಶಿಚರೆ ಗ ಬಗ್ಗ 9 
K ವೆ ಸ] ¥ ಇ ಲಿ W [3 ಎ 3) ಈ ಇ ್‌ Ye W ಗ Ww »: 3 ಕೆ 
ನ ಣ್‌ ಸ್ಟ ಷ್ಟ cee 302 4) Bex ೧ 32 (ೆ ಚ 
ಣಗ ಬಜ 3 143%5ಇ' AU 3 ಚ 73” WHEN KR (1 
ಜಾ ತ್ರಾ ಸ್ರ ka) (3 | 17 2 12 [eX He: 13 ತ ಚ ಇ ke ಕ್‌ ಲಃ ( 
4) ವ 13 ಎ ೫ 5 ¥ >) yp 13 PS ಛು > 0 4 ಇಳ ಡಿ ಇ ತ್ರೈ ಪ ( 
೧ ಸ ಚರಿಸು So ಬ್ರಿ ಗೈ ಲ OHS ಲೈಟ ೫ 2೫02 
11 ಗಿಐಭ ಶಿಗ್ರ ಗ್ರ ಬೆ ಟ್ರಿ ಐ ಟಿ ಚ % ಬುಜ. PED Wj 
ಡಾ ೯ ಇ 9% x ~ K 1 3} lc ಆ ಬೇ 4) 0” ೪ 
14 ¢ ( ಡಿ » ©) 732 OB Oo « ಡು ಎ ಇ 3೨ ಕಃ 4 
ಟಾ ) <= Ww 32 ಸ ಇರಾ! 2 | 13 ಕ 123 1% DD + { W ( ) 
SAAR RENTS ಸಔ ೪ ಗಟ PAWS BAD 
ಜೆ 4 ; ವ 4 My > ಛಬಿ | 2 ಕಿ « ೪3 
(9 ಲ್ಸ (ತ 30 ಸ 7 B _ 13 1 G ತೆ ) 1) 13 (3 1: x ಇ 1 ( ಶ್ರಿ 
ಜಳ ಗ್ರ ಎ೫ ೯ ಭಾಜಿ BLENDS Un 
gh. ೫ ೮ ಗೃ SANE ಚುಚ ಬಟ ಈಟ್‌ ಬ ಜೆ 
ಇ ಸಿ 6 ._ ಜ.6 ಔಡ ಆ ಟ್ರಿ ಜಿ ೫% ಎ1೫ ಐ ೫ SUED 
ನಗ್ರಿ ಫೋ೫ 9% ಕೆ ಸಶ್ಛ ಓಟ ಗಳ [ಟಿ ZEEE 
30 ಭ್ರ ುಾ ಇಓ ಚ ಕ್ರ ಜಖಿ my [3 “ಚ E ಆ 01೪ 
G3 ು KP ಐ: 10 ಲಸ ವ್‌ ಚ ೯ 3 ೧೭ ಎ2 0D 8 6) CL; 5 3) 1) 13 
B 13 ಇ ಸಿ ಸಲ 11೫ ಠ€ 1೫ 33 BED GUN 
| ಡ್ಡ 1 (3 K £9 3 13 . mm 1p "ತ ಲಿ ಟು! 
3೨ * ಟ್ಟ (2 ಇ OK 0] (2 4 y 1% 1) te pa ಹ ಸ್‌ 
MO Ny 3 PO LE 7 i 18 1 ಇ ಕೆ ದ. 3 {4 \) 
WAR ಗಳ ಭಗ ಗ್ರಹ ಚ ASE Wind 
B ಗ್ರ ಇ ಸ ವು ಛ ೨ 1 4. 2) ಓ)' 4 C 3 MH ಬ K., | ) (0 Hy) “WwW 
DPDORKASLL TT ಭಯ್ಯ ಲ್ಪ 
H ad) ಗ | fs 43 ೨ B (3 62. «ಬು 32 © em 16 « yy ಬಳು ಎ 14 
೫ ೧ 32 2 1 } [ (3 ಎ ಸ ಲ) 4 [3 Ye 403 
ಚಿ (27 12) oe MC ೪ BB ದು ( 63 7 ೪ 4% ಕ 4) 
ಡಿ YU ೧ 0X 1%. ಘಿ 1 SES ಟ್‌ ಯೂತ್‌ 
ಆ ಗ್ರ (ಚೆ ಭ್ರ ಉಟ ಬೈ 3ರ ಸಂದ [ES ಸ್ರೀ ಟು ಇ ದ ತಚ್ಚ ಸೃಜ 
13) ` 1 ಕೆ WwW ಟ್ಛ € u ಲ್ಪ nN 1 5 1 13 0) ಸ, J 312 (2 € ಛೃ Ll, 
14, Se ey (ಡಿ ಟಿ ಸ್ಯಾ ಇ. .ತ್ಛೆ 2M HDI ಬೈ ಬ 5h Nn 
H ST (್ಪ a ತೆ pW 3 ಇ ಛಲ ಬು ಐ 1) 32 
23 13 TW ೧3 8 oe ಎ 1) ಇಓ ಇಗಿಕ್ನಿ 13 (21 32 BH 32 3 32 Ne () 
RMT SAMY AS REEDED ೃ್ಮ್ಯ [ST |; 
ಇಗ ಟಗ ಶಿ ಟ ಖಿ. ೫ ಭೈ 3. ಗೈ ಜೈ ಚ ೫ Fh ಉಟ್ಟ 
ಲು ೯6 ಜಾ ಗ್ರ No 68065187 ( SE Y 14 
ಗ (ಬ 10.0೮0 0 BD [ ANN 4) ಸತ್ರ ಟ್ಟಿ 323 | (. 
ಬ್ರ ಟಬ1೫ ಇಓ ೫ ಟೈ ಗ್ರೆ ಎ.ಟಿ ಛೆ 1] ಆ ಸಗ ಸಜ 2 32 . (ಸ್ಥಿ «) 
೧ ೫22. 4822 ಖೈ. 32 33 329 ಖ 42 739 32 1 13 131 Dane 3% 8 


14 


ಳವಾಗ ಬಲ್ಲಂಥವಿರಬೇಕು. ಅದನ್ನು ಅವನು ಉತ್ತರಿಸುವುದೂ ಶಾಸ್ತ್ರ 
ಪಾರಿಭಾಷಿಕ ಭಾಷೆ (technical 161711೧0100) ಯಲ್ಲಿ, ಅಂದರೆ 
ಅಂಕಿಸಂಖ್ಯೆಗಳು, ಸಾಂಕೇತಿಕಗಳು (symbolicals), ವಿಶಿಷ್ಟ ಲೇಖ ಅಂದರೆ 
ii (0780೧)ಗಳು , ಬಿಂಬಗ್ರಾಹೀ (photographic) ತೆಳುಪದರ (1177) 
ಮೇಲಿನ ವಿವಿಧ ತೀಕ್ಷ್ಣತೆಯ ಬಿಂದುಗಳು, ಕಂಪ್ಯೂಟರ್‌ ಪರದೆ (60/96ಗ) 

ಯ ಮೇಲಿನ ವಿವಿಧ ರೂಪದ ಗುರುತು (Marking) ಗಳು ಎಂದು ಮುಂತಾಗಿ. 
ಇಲ್ಲಿನ ವಿದ್ಯಾರ್ಥಿ ಈ ವಿವರಣೆ, ಈ ತಾಂತ್ರಿಕ ಪರಿಭಾಷೆಗಳನ್ನು 
ಆರ್ಥಮಾಡಿಕೊಂಡು, ಅವುಗಳಲ್ಲಿ ತಾನೇ ವ್ಯವಹರಿಸುವುದನ್ನು ಕಲಿಯುವುದು 


ಣೆ 
ಅವಶ್ಯ. ಈ ರೀತಿ, ಈ ಶಾಸ್ತ್ರ ಎಲ್ಲ ವಿಜ್ಞಾನಗಳಿಗಿಂತ ಸ್ವಲ್ಪ ಹೆಚ್ಚಿನ 


ಮಟ್ಟಿದಲ್ಲಿಯೇ ಜಸು ಎನ್ನಬಹದು. 


ಟೆ 


ಜೀವರಸಾಂ ುನ ಅಗಾಧವಾ ಗಿ ಕುತ ಇಹಲಕಾರಿ. ಏಕೆಂ ದರೆ ಜೀವಕ್ತಿಂ 
ವಿಸ್ಮಯಕರವಾದದ್ದು, ನಮಗೆ ನಿಕಟತಮವಾದದ್ದು ಬೇರೊಂದಿಲ್ಲ. ಹಾಗೆಯೇ 


ಎಂ ಅ) ಬ ಷೆ ಹ ps ಇಸ್‌ ಇ) ಶನ (ರಿಸಿ 
ಅದು ತುಂಬ ಉಪಯೋಗಕರ, ಮಾನವ ಜಾತಿಯ ಉಳಿಬಾಳಿನ ಲೆಕ್ಕ ದಲ್ಲಿ, 


2 


pS ಆಣ) ee 9ಾಖಿ Je ಡಾ 
ಅವನೆ ಅಹಾರ, ಅನಾರೋಗ್ಯ, ಚಿಕಿತ್ಸೆಗಳನ್ನು ಕುರಿತು. ಆದುದರಿಂದಲೇ ಅದು 
a Na ಜಾ pe ಎವ ಬಾ ತು ಬಾಗಾ ಸಾಸ್‌ ಇ _ ed 
ಅತ್ಮಂತ ತೀವ್ರಗತಿಯಿಂದ ಅನ್ವೇಷಿತವಾಗುತ್ತಲಿರುವ ಕ್ಷೇತ್ರ, ಅದರ ಹುಟ್ಟೇ 
ko ನ ಜಾಗ [a ps pe ಇ್‌ ಐ ಪಹಿಂ ಲ, 
ಇತ್ತೀಚೆಗೆ ನಡೆದು ಬಂದಿದ್ದರೂ ಕೂಡ. ಇನ್ನು ಈ ಶಾಸ್ತ್ರದ ಕಲವು ಆಧಾರಿಕ 


; | 
ಪ್ರಯೋಗಮಯ ಎನ್ನುವುದು. ಹೀಗಾಗಿ ಇಲ್ಲಿನ ಚಟುವಟಿಕೆ ವಿಶ್ವಾದ್ಯಂತ 
ನಿರಂತರ ನಡೆಯುತ್ತಲೇ ಇದೆ. ಎರಡನೆಯ ಪ್ರಧಾನ ವಷಯ, ಜೀವಿಗಳು 
ತೋರುವ ಒಂದು ವಿಲಕ್ಷಣತೆ ಎಂದರೆ, ಅವು ಏಕ ಕಾಲದಲ್ಲಿ ವೈವಿಧ್ಯಮಯ 
< pe 
ಹಾಗೂ ಏಕರೂಪೀ ಜ್‌ ವುದು. ಇದನ್ನು ಚಿಕ್ಕಮಗಳೂರಿನ ಮಲೆನಾಡು 


ಗೆ ರಲಿ ಠೌ 
ಕಾಡಿನ ವ ಸಕ ಗಕಾರ ದೆದ ಜೆ 
ಇಧೆ ನ ಫಸ ಎವಿ 
ನ ರಾರ ಕಲಾ ಪ ಆಗ ತಾನೇ ಬಣ ಬಳಿದಿದರು. ಅದು ಇವೂ 
Ke] 


ಕ್ಕೆ 
4 
ಒಣಗಿಯೇ ಇರಲಿಲ್ಲ. ಮರುದಿನ ಆ ಬಾಗಿಲು ಹಲವು ವರ್ಣ, ಅಕಾರ, ಗಾತ್ರ 


15 


ವಿನ್ಯಾಸಗಳ ನೂರಾರು ಚಿಟ್ಟೆಗಳಿಂದ ಕಂಗೊಳಿಸುತ್ತಿತ್ತು. ಎಲ್ಲೆಲ್ಲಿಂದಲೋ 
ರಾತ್ರಿ ಹಾರಿ ಬಂದ ಈ ಚಿಟ್ಟೆಗಳು ಬಾಗಿಲಿನ ಒದ್ದೆಯಾದ ರಂಗಿನಲ್ಲಿ ಸಿಲುಕಿ 
ಚಡಪಡಿಸುತ್ತ ಇದ್ದವು. ಎಲ್ಲವೂ ಚಿಟ್ಟೆಗಳೇ ಹಾಗೆ ಏಕರೂಪಿ, ಆದರೆ ಒಂದು 
ಇನ್ನೊಂದರಂತೆ ಇಲ್ಲ ಹಾಗೆ ಅವು ವೈವಿಧ್ಯದ ಒಂದು ಕೋಲಾಹಲ. ಗುಲಾಬಿಯ 
ಗಿಡದಲ್ಲಿ ನೀವು ಕೆಲವೊಮ್ಮೆ ಗಮನಿಸುವುದು ಸಾಧ್ಮ, ಅದರ ಹೂವನ್ನು 
ತಿನ್ನುವ ಕಂಬಳಿ ಹುಳದ ವೈಖರಿಯೇ ಬೇರೆ, ಎಲೆಯ ಮೇಲಿನದು ಬೇರೆ, 
ಕಟ್ಟಿಗೆಯ ಮೇಲಿನದು ಬೇರೆ, ಮುಳ್ಳಿನ ಮೇಲೆ ಕುಳಿತಂಥದ್ದು ಬೇರೆ. ಎಲ್ಲವೂ 
ಕಂಬಳಿ ಹುಳುಗಳೇ. ಆದರೆ ಎಂಥೆಂಥ ವೈಖರಿ ! ಜೀವ ವಿಜ್ಞಾನದ ರಮಣೀಯ 
ರೂಪಿನ ರಹಸ್ಕ ಇದು, ಏಕಕಾಲದಲ್ಲಿ ಎಡೆಯಿಲ್ಲದಂತೆ ತೋರುವ ಅನಂತ 
ವೈವಿಧ್ಯ ಹಾಗೂ ನಿರಂತರ ಏಕರೂಪತೆ. ಪರಮಾಣುಗಳ ಲೆಕ್ಕದಲ್ಲಿ 
ನಡೆಯುವುದೂ ಇಂಥದೇ ಸಂಗೀತ. ಇದರ ಲಯ, ತಾನಗಳನ್ನು, ಎತ್ತಿ ಎತ್ತಿ 
ತೋರಿಸುವುದು, ಜೀವ ವಿಜ್ಞಾನಿಗೆ ಅತಿ ಆಕರ್ಷಕ ಉದ್ಯೋಗ. ಜೀವಿಯ ಎಲ್ಲ 
ವೈವಿಧ್ಯವೂ ವಿಧ ವಿಧ ಪರಿಸ್ಥಿತಿಗಳಿಗೆ ಹೊಂದಿಕೊಂಡು ನಡೆಯುತ್ತದೆ, ಹೂವಿನ 
ಮೇಲಿನ ಚಿಟ್ಟೆ, ಹೂವಿನಂತೆಯೇ ಸುಂದರವಿರುವುದು ಸಹಜ, ಒಣಕಾಷ್ಟದ 
ಮೇಲಣ ಕಂಬಳಿ ಹುಳು ಅಲ್ಲಿನ ಒಣ ಕಡ್ಡಿಯಂತೆಯೇ ಇದ್ದು ಬಿಡುವುದೂ 
ಸಹಜ. ಇಂತಹ ಅಗಾಧ ವೈವಿಧ್ಯ, ಕೊನೆಯಿಲ್ಲದ ಹೊಂದಾಣಿಕೆ ಅಥವಾ 
ಅಭಿಯೋಜನೀಯತೆ (೩6೮8018010) ಜೀವದ ಒಂದು ಮೂಲ ಲಕ್ಷಣ. 
ಪರಮಾಣುಗಳ ಹಂತದಲ್ಲಿ ಇವುಗಳನ್ನೂ ಕೂಡ ವಿವರಿಸುವುದು ಈಗ ಎಷ್ಟು 

ುಟ್ವಿಗೆ ಸಾಧ್ಯವಾಗಿಬಿಟ್ಟಿದೆ ಎಂದರೆ ಇಡೀ ಜೀವಿಗಳ ವಿಕಾಸಾನುಸಾರ 
ಅನ್ವಯಜನನ (evolutionary phylogeny) ವನ್ನು ರಚಿಸುವಂತೆಯೇ ಅವುಗಳ 
ಪರಮಾಣುಗಳ ಅನ್ವಯ ರಚನೆಯೂ, ಆ ಪರಮಾಣುಗಳ ಅನ್ವಯಗಳ 
ವರ್ಗೀಕರಣ(phylogenetic classification)ವೂ ಸ್ವಲ್ಪಸ್ವಲ್ಪ 
ನಡೆಯತೊಡಗಿದೆ. ಇತ್ತೀಚೆಗೆ ಮೂರನೆಯ ಪ್ರಧಾನ ಅಂಶ, ಜೀವಂತ 
ದೇಹದಲ್ಲಿನ ಪ್ರಕ್ರಿಯೆಗಳ ಕ್ರಿಯಾ ವೈಖರಿಗೆ ಸಂಬಂಧಿಸಿದ್ದು. ಇಲ್ಲಿ ನಮಗೆ 
ಈಚೆಗೆ ಅರ್ಥವಾಗಿರುವುದು ಈ ಪ್ರಕ್ರಿಯೆಗಳೆಲ್ಲ ವ್ಯವಸ್ಥೆಗೊಂಡಿರುವುದು 
ಬಹು ವಿವರ (61800786) ದ ಅಂತರಾವಲಂಬಿತ (interconnected) 


16 


ಜಾಲಕೃತಿ (೧ೀ-wಂrk)ಗಳಲ್ಲಿ ಎನ್ನುವುದು. ಉದಾಹರಣೆಗೆ, ದೇಹದಲ್ಲಿ 
ನಿರಂತರ ನಡೆಯುವ ಉಸಿರಾಟದ ಪ್ರಕ್ರಿಯೆ, ಆ ದೇಹದ ಅಂಗಾಂಗಗಳಲ್ಲಿ, 
ಅಂಗಾಂಗಗಳ ಕೋಶಕೋಶಗಳಲ್ಲಿ, ಆ ಕೋಶಗಳ ಅಂತರ್ಯದ ಹಲವು 
ವಿರಚಿತಿ (65171೦1೬76) ಗಳಲ್ಲಿ, ಆ ವಿರಚಿತಿಗಳಲ್ಲಿನ ಕೆಲವೇ ನಿರ್ದಿಷ್ಟ 
ಪ್ರದೇಶಗಳಲ್ಲಿ, ವಿಶಿಷ್ಟವೇ ಆದ ಪರಮಾಣುಗಳನ್ನು ಬಳಸಿ ಎಂಬಂತೆ ವಿಸ್ತಾರವಾಗಿ 
ಹರಡಿದ ಬಹುವಿವರದ ಒಂದು ಜಾಲಕೃತಿಯಲ್ಲಿ ಎನ್ನುವುದು. ಅಂಗಗಳ 
ಸ್ಟೂಲ ಚಲನೆಗಳಿಂದ ಹಿಡಿದು ಪರಮಾಣುಗಳಲ್ಲಿನ ವಿದ್ಮುತ್‌ ಕ್ರಿಯೆಗಳ ತನಕ 
- ಎಂಬಂತೆ ನಡೆಯುತ್ತದೆ ಇಲ್ಲಿನ ಸುಸಂಗತ ಕಾರ್ಯಕಲಾಪ. ಆಹಾರ 
ಪಚನವೂ ಇಂಥದೇ ಮತ್ತೊಂದು ಮಹಾ ಜಾಲಕೃತಿ. ರಕ್ತ ಪರಿಚಲನೆಯೂ, 
ಅದರ ವಿವಿಧ ಕಾರ್ಯಕಲಾಪಗಳೂ ಇಂಥದೇ ಮತ್ತೂ ಒಂದು ಕ್ರಿಯೆಯ 
ಜಾಲಕೃತಿ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ, ಈ ಎಲ್ಲ ಜಾಲಕೃತಿಗಳ 
ಕಾರ್ಯಕಲಾಪ ಪರಸ್ಪರ ಅವಲಂಬಿತ ಬೇರೆ, ಎನ್ನುವುದು. ಇದರಿಂದಲೇ 
ದೇಹದ ಸಮತಾಸ್ತಾಪನ ನಡೆದು ಬರುವುದು. ಇಲ್ಲಿನ ಬಹುವಿವರತೆಯಿಂದಾಗಿ 
ಇಂಡ” ವೃವಿಧ್ಯತೆಯಿಂದಾಗಿ ಬಹುವಿಧದ 
ಅಭಿಯೋಜನೀಯತೆಯೂ ಸುಕರ. ಅಂದರೆ ಇಂಥವೆಲ್ಲ ಸಂಕೀರ್ಣತೆಗಳೇ 


ಜೀವನದ ಅನಂತಮಯ ವೈವಿಧ್ಯತೆಗೆ ಭೌತ ಆಧಾರ. 


ನಾಲ್ಕನೆಯ ಹಾಗೂ ಅತ್ಯಮೂಲ್ಯವಾದ ಅಂಶ, ಜೀವರಸಾಯನಿಕ 
ಸಂಶೋಧನೆಗಳು ಈಚೆಗೆ ವೃದ್ಯಕೀಯವಾಗಿ ತುಂಬ ಪ್ರಭಾವಶಾಲಿಯಾಗಿವೆ 
ಎನ್ನುವುದು. ಇವು ಮಾನವ ದೇಹದ ಕ್ರಿಯಾಕಲಾಪಗಳಿಗೆ, ಅವನ ಸ್ವಾಸ್ತ್ಯ 
ಹಾಗೂ ಅಸ್ವಾಸ್ತ್ಯಗಳಿಗೆ ಪರಮಾಣು ವಾಖ್ಯಾನ ನೀಡಿ ಇನ್ನು ಆ ಮಟ್ಟದಲ್ಲಿ, 
ಅಂದರ ಜೀವಪ್ರಕ್ರಿಯೆಗಳ ಮೂಲಭೂತ ಎನ್ನಲಾಗಬಲ್ಲ ಪರಮಾಣುಗಳ 
ಮಟ್ಟಗಳಲ್ಲಿ ಚಿಕಿತ್ಸೆನಡೆಸಲಾಗುವ ಸೌಲಭ್ಯವನ್ನು, ಸಾಧ್ಯತೆಯನ್ನು ನೀಡುತ್ತದೆ. 
ಇದು ಆಧುನಿಕ ವೈದ್ಯಕೀಯ ಶಾಸ್ತ್ರದ ಒಂದು ಹೆಮ್ಮೆಯ ಸಂಗತಿ, ಸಕಲರನ್ನೂ 


Kk ಜ್ಜ ಸಾ ped 
ಆಕರ್ಷಿಸುವ ಮುನ್ನ 


ಇಂಥ ವಿಸ್ತಾರವಾದ ಕ್ಷೇತ್ರವನ್ನು ಅದರ ಕೆಲವೇ ಚುನಾಯಿತ ಅಂಶಗಳ 
ಸ್ವಲ್ಪ ಮೇಲು ಮೇಲಿನದೇ ಎಂಬಂಥ ನೋಟದಲ್ಲಿ ಆದಷ್ಟು ಸುಲಲಿತವಾಗಿ 


17 


ತಿಳಿಸ ಹೇಳಲು ಈ ಹೊತ್ತಿಗೆ ಪ್ರಯತ್ನಿಸಿದೆ ಮುಂದಿನ ಅಧ್ಯಾಯಗಳಲ್ಲಿ. 
ಈ ನೋಟದ ಸ್ಥೂಲ ವಿವರ ಹೀಗಿದೆ : 


ಲು 


. ಜೀವ ಸ್ವರೂಪ, ಅದರ ರಚನೆ, ವಿಕಾಸ. 


2. ಜೈವ ಪರಮಾಣುಗಳು (biomolecules). ಇವು ಲಾಕ್ಷೆಣಿಕವಾಗಿ 
ಜೀವಿದೇಹದಲ್ಲಿ ಮಾತ್ರವೇ ದೊರೆಯುವಂಥ ಪರಮಾಣುಗಳು. ಇವು ಮೂರು 
ಬಗೆ, ಪ್ರೋಟೀನ್‌, ಕಾರ್ಬೊಹೈಡ್ರೇಟ್‌ ಮತ್ತು ಲೈಪಿಡ್‌ ಎಂಬಂಥ 
ಫದಾರ್ಥಗಳದ್ದು. ಪ್ರೋಟೀನ್‌ (protein - proteios, protos ಪ್ರಥಮ 
ಅಂದರೆ ಪ್ರಥಮಿನಿ, ಜೀವಕ್ಕೆ ಅತಿ ಪ್ರಥಮ ವಸ್ತು ಆದ್ದರಿಂದ ಇದಕ್ಕೆ 
ಪ್ರೋಟೀನ್‌, ಪ್ರಥಮಿನಿ ಎಂಬ ಹೆಸರು) ಎನ್ನುವ ಪದಾರ್ಥ ಒಂದು ಸಂಕೀರ್ಣ 
ಸಸಾರಜನಕ (೧1೦06೧7045) ಸಂಯುಕ್ತ (೦೦೧770೦೮೧೮). ಇದು ಜೀವಿಯ 
ರಚನೆಯಿಂದ ಹಿಡಿದು ಅದರ ಹಲವು ಪ್ರಕ್ರಿಯೆಗಳಲ್ಲಿ ಪ್ರಮುಖಭಾಗವಹಿಸುತ್ತದೆ, 
ಅತ್ಮವಶ್ಮವೆಂದು. ಇದರಲ್ಲಿ ಇಂಗಾಲ, ಜನಜನಕ, ಸಸಾರಜನಕ, 
ಸಾಧಾರಣವಾಗಿ ಗಂಧಕ, ಹಲವುವೇಳೆ ರಂಜಕ ಎಂಬಂತೆ ಹಲವಾರು ಧಾತುಗಳು 
ಇರುತ್ತವೆ. ಇದನ್ನು ಸುಲಭವಾಗಿ ಜಲವಿಲೇಯ (೧)/6700/66) ಗೊಳಿಸಬಹುದು 
ಆಮ್ಮನೊ ಆಮ್ಲಗಳ (871೧0 ೩೦೬೮9) ಮಿಶ್ರಣ ಎಂಬಂತೆ. ಜಲವಿಲೇಯನ 
ವುದು ಪದಾರ್ಥವೊಂದರ ಪರಮಾಣುಗಳ ವಿಭಜನಕ್ರಿಯೆ, ನೀರಿನಂಥ 

ಇಲ್ಲಿ ಅಮೈನೊ ಆಮ್ಲಗಳನ್ನು 
ಪ್ರೋಟೀನ್‌ ಪರಮಾಣುಗಳನ್ನು ವಿರಚಿಸುವ ಘಟಕಗಳು ಎಂದರೆ ಅವುಗಳನ್ನು 
ಒಡದ ನಂತರ ಉಳಿಯುವ ಅಥವಾ ಶೇಷ (16616೬6) ಎನ್ನಲು ಅಡ್ಡಿಯಿಲ್ಲ. 
ಕಾರ್ಬೊಹೈಡ್ರೇಟ್‌ ಎನ್ನುವುದು ಇಂಗಾಲ (08ಗುಂ೧), ಜಲಜನಕ ಮತ್ತು 


ಆ) 
ಆಮ್ಲಜನಕಗಳಿಂದ ಆದ ಸಂಯುಕ್ತ ; ಇಲ್ಲಿ ಜಲಜನಕ ಆಮ್ಲಜನಕಗಳ 
ಅನುಪಾತ (೧೦೧೦ಗ1೦೧) ನೀರಿನಲ್ಲಿನಂಥದ್ದೆ ಆಂದರೆ ಎರಡು ಜಲಜನಕದ 


ಅಣುಗಳಿಗೆ ಒಂದು ಅಮ್ಲಜನಕದ್ದು - ಗ೦ ಎಂಬಂತೆ. ಲೈಪಿಡ್‌ ಎನ್ನುವುದು 
ಬು, (180. ಈ ಸಂಯುಕ್ತದಲ್ಲಿ ಪಾಮಿಟಿಕ್‌ ಆಮ್ಲ (ತೆಂಗಿನಲ್ಲಿರುವಂಥದ್ದು 
palmitic acid), ಸ್ಟಿಯರಿಕ್‌ ಆಮ್ಲ (stearic acid; steareo-from suet 


18 


ಕೌ 


ಎತ್ತು, ಕುರಿಗಳ ಮೂತ್ರಪಿಂಡ," ಹೊಟ್ಟೆಯ ಭಾಗಗಳಲ್ಲಿ ಸಂಚಿತಗೊಳ್ಳುವ 
ಕೊಬ್ಬು), ಓಲಿಕ್‌ ಆಮ್ಲ (01610 ೩೦/6, ಆಲಿವ್‌ ಎಣ್ಣೆಯಲ್ಲಿನಂಥದ್ದು) 
ಎಂಬಂಥ ಹಲವಾರು ಉಚ್ಚತರ 010೧6 ಕೊಬ್ಬಿನ (181/8೦(೮5) ಆಮ್ಲಗಳ 
ಗ್ಲಿಸೆರೈಡ್‌ಗಳು (00/06ಗ66) ಇರುತ್ತವೆ. ಕೊಬ್ಬನ್ನು ಪ್ರಾಣಿ ಅಥವಾ 
ಸಸ್ಮದೇಹದಲ್ಲಿ ದೊರೆಯುವ ಎಣ್ಣೆಯ ಘನಗೊಂಡ (80061160) ರೂಪು 
ಎನ್ನಬಹುದು. 

ಈ ಮೂರು ಮೂಲಭೂತ ಸಂಯುಕ್ತಗಳಿಗೆ ವಿಶಿಷ್ಟ ಕಾರ್ಯಪರಿವೇಷ 
ಇರುತ್ತವೆ. ಜೀವಿಯ ದೇಹವನ್ನು ಬಹುಪಾಲು ರಚಿಸುವುದು ಪ್ರೋಟೀನ್‌. 
ಅದಕ್ಕೆ ಶಕ್ತಿ ನೀಡಲು ಒದಗಿಬರುವ ವಸ್ತು, ಆಹಾರ ಸಾಮಗ್ರಿ. ಶ್ವಸನ ನಡೆಸಿ 
ವಿಭಜನೆ ಮಾಡಿ ಶಕ್ತಿ ಹೊರತೆಗೆಯಲನುವಾಗುವ ಈ ಸಾಮಗ್ರಿಯನ್ನು 
ನೀಡುವುದು ಕಾರ್ಬೊಹೈಡ್ರೇಟ್‌. ದೇಹದಲ್ಲಿನ ವಿವಿಧ ಮಟ್ಟದ ಪಟಲ 
17617107೩೧6) ಗಳನ್ನು, ಅಲ್ಲಿನ ಹಲವಾರು ವಿರಚಿತಿಗಳ ಮೇಲ್ಮೈಯನ್ನು 
ರಚಿಸುವುದು ಲೈಪಿಡ್‌ ಅಥವಾ ಕೊಬ್ಬು. 

ಹೀಗೆ ಈ ಮೂರು ಸಂಯುಕ್ತಗಳ ಈ ಪರಿವೇಷ ವಿಂಗಡಣೆ ಸಾಧ್ಯ. 

3. ಆಕಿಣ್ವಗಳ ಸಂಯಂತ್ರ. ಜೀವ ಪ್ರಕ್ರಿಯೆಗಳಲ್ಲಿ ಆಕಿಣ್ವಗಳ ಪ್ರಭಾವ 
ಎಷ್ಟು ವಿಲಕ್ಷಣ ಎಂಬುದನ್ನು ಸ್ವಲ್ಪ ನೋಡಿದೆವು ಮೇಲೆ. ನಿರ್ಜೀವ 
ವಸ್ತುವಿನಲ್ಲಿಯೂ ಜೀವಂತ ದೇಹದಲ್ಲಿಯೂ ಇರುವ ಮುಖ್ಯ ಕ್ರಿಯಾವಿಧಾನದ 
ವೃತ್ಕಾಸ ಜೀವಿಯ ಬಹುಪಾಲು ಕ್ರಿಯೆ ಅಕಿಣ್ಣಗಳ ಮಾಧ್ಯಮದಿಂದ 
ಆಗಿಬರುತ್ತದೆ ಎನ್ನುವುದು. ಆಅಕಿಣ್ವಗಳನ್ನು ಸಾವಯವ ಉತ್ರೇರಕಗಳು 
(organic catalysers) ಎನ್ನಬಹುದು. ಉತ್ಪೇರಕ ( 0818//51 ಎನ್ನುವುದು 
ತಾನು ಮೇಲ್ವಿಚಾರ ನಡೆಸುವ ಕ್ರಿಯೆಯಲ್ಲಿ ತಾನೇ ನೇರ ಭಾಗವಹಿಸದಂತೆ ಆ 
ಕ್ರಿಯೆಯ ಗತಿಯನ್ನು ಮಾತ್ರ ನಿರ್ವಹಿಸುವ ವಸ್ತು. ಈ ಕ್ರಿಯೆ., ಉತ್ಸೇರಣೆ 
(catalysis). ನಮ್ಮ ಹೊತ್ತಿಗೆಯ ಈ ಭಾಗ ವಿವರಿಸುವುದು ಆಕಿಣ್ವಗಳ 
ಗುಣಲಕ್ಷಣ, ಪರಮಾಣು ಸಂರಚನೆ, ಅಲ್ಲಿನ ಶಕ್ತಿಯ ಗತಿವಿಧಿ (6೧67೦6॥೦5) 
ಮತ್ತು ಅಲ್ಲೆಲ್ಲ ಇರುವ ಉತ್ಪೇರಣಾ ಸಂಯಂತ್ರ (catalytic mechanism) 
ಎಂಬಂಥ ಕೆಲವು ಆರಿಸಿದ ವಿಷಯಗಳನ್ನು. 


19 


4. ಚಯಾಪಚಯ. ಇದು ದೇಹ ಪ್ರಕ್ರಿಯೆಗಳೆಲ್ಲದರ ಸಮಷ್ಟಿ. ಇದರ 
ಎರಡು ಮುಖಗಳಾದ ಚಯ, ಅಪಚಯಗಳಲ್ಲಿ ಈ ಪ್ರಕ್ರಿಯೆಗಳು ಹೇಗೆ 
ನಡೆದು ಬರುತ್ತವೆ, ಇಲ್ಲಿನ ಮೂಲಭೂತ ಪದಾರ್ಥಗಳಾದ ಪ್ರೋಟೀನ್‌, 
ಕಾರ್ಬೊಹೈಡ್ರೇಟ್‌ ಮತ್ತು ಲಿಪಿಡ್‌ಗಳ ಲೆಕ್ಕದಲ್ಲಿ ಎಂಬ ವಿವರಣೆ ಈ 
ಅಧ್ಯಾಯದಲ್ಲಿ ಬರುತ್ತದೆ. 


5. ವಂಶಾನುಗತಿ-ಜಾನ್ಮಿಕ ನಿವೇದನೆ ಅಥವಾ ಜಾನ್ಮಿಕ ಸುದ್ದಿ (067/0 
information), ಜನ್ಮಿ ಸಂಬಂಧಿತ ಅಥವಾ ಜಾನ್ಮಿಕ ಮಾಹಿತಿ (6೩೫. 
ಜನ್ಮಿಯು ಆನುವಂಶಿಕತೆಯನ್ನು ನಿರ್ಧರಿಸುವ ಒಂದು DA ಮಹಾಪರಮಾಣು. 
ಇದನ್ನೆಲ್ಲ ಸ್ವಲ್ಪ ಈ ಹಿಂದೆ ನೋಡಿದ್ದೇವೆ. ಹೀಗೆಂದರೆ ಜನ್ನಿಯು, ಜೀವದ 
ದೇಹ ರಚನೆಯಲ್ಲಿ ಪ್ರಮುಖ ಪಾತ್ರವಹಿಸುವ ಪ್ರೋಟೀನ್‌ ಪರಮಾಣುಗಳು 
ಹೇಗೆಲ್ಲ ಬೆಳೆದು ನಿಲ್ಲಬೇಕು ಇಲ್ಲಿನ ಆನುವಂಶಿಕತೆಗೆ ಭಂಗತಾರದಂತೆ ಎಂಬ 
ಸುದ್ದಿಯನ್ನು, ಅಂಥ ಮಾಹಿತಿಯನ್ನು, ತನ್ನಲ್ಲಿ ಇಟ್ಟುಕೊಂಡಿರುತ್ತದೆ ಎಂದು 
ಅರ್ಥ. ಇಲ್ಲಿರುವುದು ಮೂರು ಅಂಶಗಳು. ಆನುವಂಶಿಕತೆಗೆ ಭಂಗ ಬರದಂತೆ 
ಪ್ರಜನನದ ವೇಳ ತಂದ ತಾಯಿಯರ ರೇತೃ, ಆಂಡ ಕೋಶಗಳಿಂದ ಶಿಶುವಿಗೆ 
ಹೇಗೆ ಸಾಗಿಸಲ್ಪಡುತ್ತದೆ ಈ ಸುದ್ದಿ ಎನ್ನುವುದು ಮೊದಲಿನ ಅಂಶ. ಎರಡನೆಯದು 
ವರ್ಣತನುಗಳ ಮೇಲಿನ ಜನ್ಮಿವಿನ್ಮಾಸಗಳ ಆದಷ್ಟೂ ಸೂಕ್ಷ್ಮತರ ಪರಿಶೀಲನೆ, 
ವಿವಿಧ ಜೀವಿಗಳಲ್ಲಿ. ಮೂರನೆಯದು ಜನ್ಮಿ. ಹೀಗೆ ಪೃತೃಕವಾಗಿ ಹೊತ್ತು 

ದಿರುವ ಸುದ್ದಿ, ಶಿಶುವಿನ ದೇಹದಲ್ಲಿ ಹೇಗೆ ಅಭಿವೃಕ್ತವಾಗುತ್ತದೆ ಅದರ 
ಬೆಳೆವಣಿಗೆಯ ವಿವಿಧ ಘಟ್ಟಗಳಲ್ಲಿ, ಎನ್ನುವುದನ್ನು ಇದು ನಿರ್ಧರಿಸುತ್ತದೆ. 
ಸ್ನ ಜ್ಯಾನ್ಮಿಕ ಅಭಿವ್ಯಕ್ತಿ (06೧600 ೧3816518000) ಎನ್ನುತ್ತಾರೆ. 
ನಾಲ್ಕನೆಯದೂ ಒಂದು ಅಂಶವುಂಟು, ಅದು ಇಷ್ಟೆಲ್ಲ ಜ್ಞಾನ ಪಡೆದ ವಿಜ್ಞಾನಿ, 
ತನ್ನ ಇಂಥ ಹಿನ್ನೆಲೆಯನ 


ಬಳೆಸಿ ಏನೆಲ್ಲ ಕೃವಾಡಗಳನ್ನು ಈಗ, ತಾನೇ ಮಾಡ 
ಬಲ್ಲ ಎಂಬ ಜಾನ್ಮಿಕ ಶಿಲ್ಪ (06೧60೧ engineering) ದ ಕಿಂಚಿತ್‌ 


3 


ಣೆ 


20 


2. ಜೀವಸ್ವರೂಪ, ಅದರ ರಚನೆ, ವಿಕಾಸ 


ವಸ್ತುವೊಂದಕ್ಕೆ ಜೀವ ಇದೆಯೇ ಇಲ್ಲವೇ ಎಂದು ಹೇಳುವುದು ಸುಲಭ. 
ಜೀವಿಗಳ ಸಾಮಾನ, ಲಕ್ಷಣಗಳು ಹೀಗಿವೆ : ತಾವುತಿನ್ನುವ (ಪ್ರಾಣಿಯಲ್ಲಿಯಂತೆ) 
ಅಥವಾ ಉತ್ಪಾದಿಸುವ (ಸಸ್ಮದಲ್ಲಿಯಂತೆ) ಆಹಾರ ಸಾಮಗ್ರಿಗಳಿಂದ ತಮ್ಮ 
ಕಾರ್ಯಕಲಾಪಗಳಿಗೆ ಬೇಕಾಗುವ ಶಕ್ತಿಯನ್ನು ಅವು ಹೆಕ್ಕಿ ತೆಗೆಯಬಲ್ಲವು. 
ತಮ್ಮ ಸುತ್ತು ಮುತ್ತಿನ ಪರ್ಯಾವರಣ (enviornment) ದಲ್ಲಿನ 
ಬದಲಾವಣೆಗಳಿಗೆ ಸಕ್ರಿಯವಾದ ಹೊಂದಾಣಿಕೆಗಳನ್ನು ತೋರಿಸಬಲ್ಲವು. 
ಅವು ಬೆಳೆಯಬಲ್ಲವು , ಬೆಳೆಯುತ್ತ ದೇಹದಲ್ಲಿ ಹಲವು ಭಿನ್ನತೆ, 
ಸಂಕೀರ್ಣತೆಗಳನ್ನು ತಳೆದು ನಿಲ್ಲಬಲ್ಲವು. ಅತಿ ಮುಖ್ಯವಾಗಿ ತಮ್ಮಂಥ 
ಶಿಶುವನ್ನು ಅವು ಹುಟ್ಟಿಸಬಲ್ಲವು. ಅಂದರೆ ಅವುಗಳಿಗೆ ನಿರ್ಜೀವ ವಸ್ತುಗಳಿಗೆ 
ಇಲ್ಲದಂಥ ಪ್ರಜನನ ಸಾಮರ್ಥ್ಯವಿದೆ. ಇದೇ ಅವುಗಳ ಅತಿ ಲಾಕ್ಷಣಿಕ 
ವಿಷಯ. ಹೀಗಿದ್ದರೂ ಶಾಸ್ತ್ರೀಯವಾಗಿ ಜೀವಿ ನಿರ್ಜೀವಿಗಳನ್ನು ಕರಾರುವಾಕ್ಕಾಗಿ 
ಬೇರ್ಪಡಿಸುವುದು ಸ್ವಲ್ಪ ಕ್ಲಿಷ್ಟವೇ. ಜೀವವಿಲ್ಲದ ಹರಳು ಅತಿ ಪರ್ಯಾಪ್ತ 
ದ್ರಾವಣದಲ್ಲಿ ಬೆಳೆದು ದೊಡ್ಡದಾಗುತ್ತದೆ, ಹೊಸಲಕ್ಷಣವೇನನ್ನಾಗಲೀ, ಇಲ್ಲದ 
ಸಂಕೀರ್ಣತೆಯೇನನ್ನಾಗಲೀ ಇದೇನೂ ಬೆಳೆಸಿಕೊಳ್ಳುವುದಿಲ್ಲ ಈ ಮಧ್ಯೆ 
ಎನ್ನುವುದೇನೋ ಸರಿಯಿದ್ದರೂ ಕೂಡ. ಜೀವಂತವಾದ ಹೇಸರಗತ್ತೆ ಇತರ 
ಜೀವಿಗಳಂತೆ ಹೊಸದೊಂದು ಶಿಶುವನ್ನು ಎಂದಿಗೂ ಹುಟ್ಟಿಸುವುದಿಲ್ಲವಲ್ಲ. 
ವೈರಸ್‌ (virus- virus poison, - ವಿಷ : ಅಂದರೆ ಇದು ಒಂದು ವಿಷಿ) ಎಂಬ 
ಹಲವು ಖಾಯಿಲೆಗಳ ಉತ್ಪಾದನೆಗೆ ಕಾರಣವಾದ ರಚಿತಿಗಳು (structured 
entity) ಜೀವಿಗಳೋ ನಿರ್ಜೀವ ಪದಾರ್ಥಗಳೋ ಎನ್ನುವುದು ಸಂದಿಗ್ದ. 
ಏಕೆಂದರೆ ಅವುಗಳ ರಚನೆ ಇತರ ಜೀವಿಗಳಲ್ಲಿನಂತೆ ಇರುವುದಿಲ್ಲ ಅವು ಜೀವ 


21 


ಲಕ್ಷಣ ತೋರಿಸಬಲ್ಲದ್ದು ಇತರ ಜೀವಂತ ದೇಹಗಳ ಒಳಗೆ ಮಾತ್ರ. ಆಗ ಅವು 
ಬೆಳೆಯುತ್ತವೆ. ತಮ್ಮಂಥದೇ ಇತರ ವಿಷಿಗಳನ್ನು ಹುಟ್ಟಿಸುತ್ತವೆ, ಅಲ್ಲಿನ 
ಪರಿಸ್ಥಿತಿಗಳ ಬದಲಾವಣೆಗಳಿಗೆ ವಿವಿಧ ರೀತಿಯ ಹೊಂದಾಣಿಕೆಯನ್ನೂ 
ತೋರುತ್ತವೆ. ಜೀವಂತ ದೇಹದ ಹೊರಗೆ ಮಾತ್ರ ಅವನ್ನು ಹರಳುಗಳಂತೆ 
ಬದಲಾವಣೆಗಳಿಲ್ಲದ ರೀತಿ ಬಹುಕಾಲ ಕೂಡಿಡುವುದು ಸಾಧ್ಯ. ಹೀಗಾಗಿ 
ವೈರಸ್ಸು ಜೀವಿಯೂ ಸರಿ, ನಿರ್ಜೀವಿಯೂ ಸರಿ. 


ಎಲ್ಲ ಜೀವಿಗಳ ರಚನೆಯೂ ಹಲವು ಕೋಶಗಳ ಸಮಷ್ಟಿ ಎಂಬಂತೆ 
ನಡೆಯುತ್ತದೆ. ಕೋಶದಲ್ಲಿ ಜೀವಕ್ಕೆ ಆಧಾರವಾದ, ಪ್ರಾಥಮಿಕವಾದ, ದ್ರವದಂಥ 
ವಸ್ತು ಅಥವಾ ಪ್ರಥಮದೃತಿ (೧7೦1೦ ಪ್ರಥಮ ೧01೩5೧7 ದೃತಿ - ದ್ರವದಂಥ 
ಕಾಯ), ಹಾಗೂ ಅದನ್ನು ಚೌಕಟ್ಟಿನಲ್ಲಿ ಹಿಡಿದಿಡುವ ಅದರ ಮೇಲ್ಮೈನ 
ಪಟಲ ಅಥವಾ ದೃತಿ ಪಟಲ (01೩5118 ೧6೧73018೧6) ಇರುತ್ತವೆ. ಇವೆರಡೂ 
ಸೇರಿ ಆಗುವುದು ಕೋಶ. ಭೌತಿಕ ವ್ಯಾಪಾರಗಳಿಗೆ ಅಣುಪರಮಾಣುಗಳು ಹೇಗೆ 
ಮೂಲಭೂತ ಹಂತಗಳೋ ಹಾಗೆ ಜೀವ ವ್ಯಾಪಾರಗಳಿಗೆ ಕೋಶಕೋಶಗಳು 
ಮೂಲಭೂತ. ಈ ಕೋಶ ಸಿದ್ದಾಂತ ಸ್ಥಿರಗೊಂಡಿದ್ದು ಒಂದು ಶತಮಾನದ 
ಹಿಂದೆ, 1838ರಲ್ಲಿ. ಕೋಶಗಳು ಎರಡು ಬಗೆ. ಕೆಲವಲ್ಲಿ ಕೋಶದೃತಿ 
(cytoplasm) ಯ ಒಳಗೆ ಕಾಯಿಯಂಥ, ಸೂಕ್ಷ್ಮದರ್ಶಕದಲ್ಲಿನ ಅದರ 
ವೀಕ್ಷಣೆಯ ವೇಳೆಗೆ ವಿಶಿಷ್ಟವಾದ ರಂಗನ್ನು ಪಡೆದು ಕಪ್ಪಾಗಿ, "ಸಾಂದ್ರ' 
ವೆಂಬಂತೆ ಕಂಡು ಬರುವ ನ್ಮಷ್ಟಿ (೧೬೦೬೬5) ಇರುತ್ತದೆ (೧೬೦೦೬5 - ಗಟ, 
ಅಪ್ಪಿ, ಅಂದರೆ ಮೃದುವಾದ ಮಾವಿನ ಹಣ್ಣಿನಲ್ಲಿನ ಒಳಾ ಒಳಗೆ ಕಲ್ಲಿನಂತೆ 
ಗಟ್ಟಿಯಾದ ಓಟೆಯಂಥ, ಕಾಯಿನಂಥ ಭಾಗ; ನೃಷ್ಟಿ ಎನ್ನುವುದು ನಿ, ನ್ಮ - 
ಇಟ್ಟಂಥ ಒಂದು ಅಷ್ಟಿ). ನೃಷ್ಟಿಗೆ ಆದನ್ನು ಸುತ್ತಣ ಕೋಶದೃತಿಯಿಂದ 
ಪ್ರತ್ಕೇಕಿಸಲು ಅನುವಾಗುವ ತೆಳುವಾದ ಒಂದು ಪಟಲವಿರುತ್ತದೆ. ಅದು 
ನೃಷ್ಟಿಪಟಲ (nuclear membrane). ನಾವು. ಈ ಹಿಂದೆ ಹೇಳಿದ ಜೀವಿಯ 
ಆನುವಂಶಿಕತೆಯನ್ನು ನಿರ್ಧರಿಸುವ ಜನ್ಮಿಗಳು ಹಾಗೂ ಅವು ವಿನ್ಮಸ್ತವಾಗಿರುವ 
ವರ್ಣತನುಗಳು ಇರುವುದು ಈ ನೃಷ್ಟಿಯ ಒಳಗೆ, ನೃಷ್ಟಿ ಸಾಂದ್ರವಾಗಿ 
ತೋರಿಬರುವುದು ಅಲ್ಲಿರುವ ಈ ವರ್ಣತನುಗಳಿಂದಲಾಗಿಯೇ. ಕೋಶದ 


22 


ಮೌ 


ಇಂಥ ವಿರಚನೆಯನ್ನು ನೃಷ್ಟಿತ ವಿರಚನೆ ಎಂದು ಪರಿಗಣಿಸಿ, ಅಂಥ ವಿರಚನೆಯನ್ನು 
ಪಡೆದ ಜೀವಪ್ರಕಾರಗಳನ್ನೆಲ್ಲ ನಿಜನ್ಮಪ್ಪಿತ (6ಟ-ನಿಜ;೩೧/೦19 ನೃಷ್ಟಿತ)ಗಳು 
ಎಂದು ಕರೆಯಲಾಗಿದೆ. ನಮಗೆ ಪರಿಚಯವಿರುವ ಸಾಧಾರಣ ಸಸ್ಯ, 
ಪ್ರಾಣಿಗಳೆಲ್ಲ ಇಂಥ ನಿಜನ್ಮಷ್ಟಿತಗಳೇ. ಇವು ಏಕಕೋಶೀಯ (೬೧1061೬181) 


ವಿರಬಹುದು, ಇಲ್ಲವೆ ಬಹುಕೋಶೀಯ (೧711060೬181) ವೂ ಆಗಿರಬಹುದು. 


ಆದರೆ ಇದಕ್ಕೂ ಹಿಂದಿನ ಜೀವ ಪ್ರಕಾರವೂ ಉಂಟು. ಅದಕ್ಕೆ ಉದಾಹರಣೆ, 
ಬ್ಯಾಕ್ಟೀರಿಯ (೧೩೦16ಗ೩) ಎಂದು ಪ್ರಸಿದ್ದವಾಗಿರುವ ದಂಡಾಣು ಜೀವಿಗಳು, 
ಇವುಗಳ ಕಾಯ ಕೋಲಿನಂತೆ ಉದ್ದವಾಗಿರುತ್ತದೆ. ಇವುಗಳು ಮಾತ್ರ ಎಂದೂ 
ಏಕಕೋಶೀಯಗಳೇ. ಈ ಕೋಶದ ವೈಶಿಷ್ಟ್ಯ ಇರುವುದು ಇಲ್ಲಿನ ಪ್ರಥಮ 
ದೃತಿಯಲ್ಲಿ ನೃಷ್ಟಿ ಎಂಬುವುದು ಇರುವುದಿಲ್ಲ ಎನ್ನುವುದರಲ್ಲಿ. ಅಂದರೆ 
ಕೋಶದೃತಿ, ನೃಷ್ಟಿ ಎಂಬಂಥ ಎರಡು ಪ್ರತ್ಯೇಕ ಭಾಗಗಳು ಇಲ್ಲಿಲ್ಲ. ಜಾನ್ಮಿಕದ್ರವ್ಯ 
(genetic material), ಇಲ್ಲಿ ನೇರ ಪ್ರಥಮ ದೃತಿಯಲ್ಲಿಯೇ ಇರುತ್ತದೆ. ಜೀವ 
ವಿಕಾಸ ಪಥದಲ್ಲಿ ಈ ಪದ್ಧತಿ ನೃಷ್ಟಿತ ವಿಧಾನಕ್ಕಿಂತ ಪೂರ್ವಪ್ರಕಾರ. 
ಆದ್ದರಿಂದ ಇಂಥ ಜೀವಿಗಳನ್ನು ನೃಷ್ಟಿ ಪೂರ್ವ ( 01೦ - ಹಿಂದಿನ, ಪೂರ್ವ) 
ಗಳು, ನಿಜನ್ಮಷ್ಟಿತಗಳಲ್ಲ ಪೂರ್ವನ್ಯಷ್ಟಿತ (೧೯೦೩೧/೦೬6) ಗಳು ಎಂದೇ 
ಪರಿಗಣಿಸುತ್ತಾರೆ. ಕೋಶಗಳ ಇಂಥ ಜೀವರಚನಾ ಭಿನ್ನತೆ ಅಗಾಧ 
ಅರ್ಥಗರ್ಭಿತತೆಯನ್ನು ಹೊಂದಿದೆ. ಆದ್ದರಿಂದ ಅದನ್ನು ಸ್ವಲ್ಪ ವಿವರಯುತವಾಗಿ 
ಪರಿಶೀಲಿಸೋಣ. 


ಹಾಗೆ ಮಾಡುವುದಕ್ಕೆ ಮುಂಚೆ ಈ ಮಧ್ಯೆ ವೈರಸ್ಸುಗಳದ್ದು ಏನು ಕತೆ 
ಎನ್ನುವುದನ್ನು ನೋಡೋಣ. ಅವುಗಳ ದೇಹದಲ್ಲಿ - ಅದನ್ನು ದೇಹ ಎಂದು 
ನಾವು ಪರಿಗಣಿಸುವುದಿದ್ದಲ್ಲಿ, ಪ್ರಥಮ ದೃತಿ ಎನ್ನುವುದು ಇರುವುದೇ ಅನುಮಾನ. 
ಹಲವು ವಿಜ್ಞಾನಿಗಳು ಜೀವದ ಕೆಲವು ಲಕ್ಷಣಗಳನ್ನು ಹೇಗೆಯೋ ಕಲಿತು 
ಕೊಂಡು ಬಿಟ್ಟಿರುವ ಒಂದು ಬರೀ ಮಹಾಪರಮಾಣು ಇದು, ಅಥವಾ ಪ್ರಥಮ 
ದೃತಿಯ ಬಂಧವನ್ನು ಪಡೆಯದಿದ್ದ, ಅದನ್ನು ಕಳಚಿ ಎಸೆದೇಬಿಟ್ಟರುವ ಬರೀ ' 
ಜನ್ಮಿಯೊಂದೇ ಇದು ಎಂದೆಲ್ಲ ವಿವರಣೆ ಹೇಳುತ್ತಾರೆ. ಈ ಜನ್ಮಿಯ 
ವೈಶಿಷ್ಟ್ಯವೆಂದರೆ ಸ್ಮತಂತ್ರ ಜೀವನ ಕ್ರಮವನ್ನು ಕಲಿಯದೆ, ಅಥವಾ ಅದನ್ನು 


23 


ಒಮ್ಮೆ ಕಲಿತಿದ್ದು ಈಗ ಬಿಟ್ಟೊಗೆದು, ಬರೀ ಪರತಂತ್ರ (೧೩/೩110) 
ಜೀವನವಷ್ಟನ್ನೇ ಆರಿಸಿಕೊಂಡಿರುವುದು. ಏಕೆಂದರೆ ವೈರಸ್ಸುಗಳು ನಮಗೆ 
ಅರಿವಾಗುವುದು ಅವು ಉಂಟುಮಾಡುವ ಖಾಯಿಲೆಗಳಿಂದ. ಹೀಗೆಲ್ಲ 
ಇ 


ರುವುದರಿಂದ ವೈರಸ್ಸಿನ ಅಧ್ಯಯನ ಜೀವದ ಉತ್ಪತ್ತಿಯನ್ನು ನಮಗೆ 
ತಿಳಿಸಿಕೊಡಬಹುದು ಎನಿಸುತ್ತದೆ. 


ಪೂರ್ವ ನೃಷ್ಟಿತಗಳು (prokaryotes), ದಂಡಾಣು ಜೀವಿ (bacterial 
5108131) 


ಜಗತ್ತಿನಲ್ಲಿ ಇವುಗಳ ಸಂಖೆ ತುಂಬ ಹೇರಳ, ಹಾಗೆಯೇ ಅವುಗಳ 


ಜೀವನ ಸ್ಥಾನವೂ ಬಹುಶಃ ಸರ್ವತ್ರ ಎನ್ನಲು ಬಲ್ಲ ವೈವಿಧ್ಯಮಯ. 
ನಿಜನೃಪ್ಪಿತಗಳು ಬದುಕಲಾರದ ದುರ್ಭರ ಪರಿಸ್ಲಿತಿಗಳಲ್ಲಿಯೂ ಇವು ಸಾಧಾರಣ 


ಪ 
ಬಾಳುವೆ ನಡೆಸುತ್ತವೆ. ಇವುಗಳಲ್ಲಿ ಕೆಲವಕ್ಕೆ ಉಸಿರಾಟಕ್ಕೇ ಮೂಲವಾದ 
ಆಮ್ಲಜನಕವೇ ಇಲ್ಲದಿದ್ದರೂ ಸರಿ, ಇನ್ನು ಕೆಲವಕ್ಕೆ ಕುದಿಯುವ ನೀರಿನ 
ಬುಗ್ಗೆಯೂ ಸರಿ, ಮತ್ತೆ ಕೆಲವಕ್ಕೆ ಅಪರೂಪ ಪರ್ಯಾವರಣದಂಥ ಮೃತ 
ಸಮುದ್ರ (6686 568) ದ ಜಲವೂ ಸರಿ. ಈ ಜೀವಿಗಳ ಚಯಾಪಚಯ 
ಪ್ರಕ್ರಿಯೆಗಳು ಇಂಥವೆಲ್ಲ ಜೀವನ :ವಿಧಾನವನ್ನೂ ಎದುರಿಸಿ ನಿಲ್ಲುವ 
ಚಾಕಚಕ್ಕತೆಯನ್ನು ಒದಗಿಸುತ್ತವೆ. ಇಂಥವೆಲ್ಲ ರಿ ಕ್ರಿಯೆಗಳ ಅರಿವು ಕೂಡ 
ನಮಗೆ ಇನ್ನೂ ಆಗಿಯೇ ಇಲ್ಲ! ಉದಾಹರಣೆಗೆ ಸಸ್ಮ ಹರಿದ್ವರ್ಣ ಇಲ್ಲಿ 
ಇರದಿದ್ದರೂ ಬೇರೊಂದು ರೀತಿಯಲ್ಲಿ ಇವು ತಮ್ಮ ಆಹಾರವನ್ನು ತಾವೇ 
ಉತ್ಪನ್ನ ಮಾಡಿಕೊಳ್ಳಬಲ್ಲವು. ವಾತಾವರಣ (Atmosphere) ದ 
ಸಾರಜನಕವನ್ನು ನೇರವಾಗಿ ಬಂಧಿಸಿ ಸಸಾರಜನಕಸ ೦ಯುಕ್ತಗಳನ್ನು ಅವುಗಳಲ್ಲಿ 
ಲವು ನೇರವಾಗಿಯೇ ಸಂಶ್ಲೇಷಿಸಿಕೊಳ್ಳಬಲ್ಲವು. ದಂಡಾಣುಗಳ 
ಜೀವರಸಾಯನ ನಮಗೆ ಬಹು ಅಂಶಗಳಲ್ಲಿ ಅವಿದಿತ. ಕೆಲವು ವಿಜ್ಞಾನಿಗಳ 
ಲೆಕ್ಕದಲ್ಲಿ ಇದನ್ನೇನಾದರೂ ನಾವು ಸರಿಯಾಗಿ ಅರಿತರೆ ಆಗ ಮಾತ್ರವೇ ಬ 


ಜೀವರಸಾಯನ ಸಾಧನೆಗಳು ಅನ್ಕಾದೃಶವಾಗಬಲ್ಲವು ಎನ್ನುವುದು ಸ 


ಇಂಥ ವಿಲಕ್ಷಣ ರಸಾಯನಿಕ ಚಾಕಚಕ್ಕತೆಯ ಜೊತೆಗೆ ಇವುಗಳ 
ಪ್ರಜನನ ಗತಿ ತುಂಬ ಶೀಘ್ರ ಎನ್ನುವುದೂ ಗಮನಾರ್ಹ! ಕೋಶವಿಭಜನೆಯ 


24 


ಗತಿ ಇವುಗಳಲ್ಲಿ ಸಾಧಾರಣವಾಗಿ 20 ನಿಮಿಷಗಳಿಗೆ ಒಮ್ಮೆ ಎಂಬಂತೆ. ಇಲ್ಲಿ 
ಕೋಶ ವಿಭಜನೆ ಎಂದರೆ ಇನ್ನೊಂದು ದಂಡಾಣುವಿನ ಹುಟ್ಟು ಎಂದೇ ಅರ್ಥ. 
ಏಕೆಂದರೆ ಇವುಗಳ ಸಾಧಾರಣ ಪ್ರಜನನ ಪದ್ದತಿ ಹೀಗೆ, ಒಂದೊಂದು ಸಲಕ್ಕೆ 
ಎರಡೆರಡಾಗಿ ಒಡೆಯುವುದು ಅಂದರೆ ದ್ವೈಧ ವಿಭಜನೆ (01೧೩// 155100) 
ನಡೆಸಿ ಬಿಡುವುದು. ಇದರಿಂದ ಬರುವ ಅನುಕೂಲ, ಪರಿಸ್ಥಿತಿಯ ಅನಂತ ಕ್ಷಣಿಕ 
(transient) ವೃತ್ಕಾಸಗಳಿಗೆ ತಮ್ಮ 20 ನಿಮಿಷದ ಬಾಳಿನಲ್ಲಿ ಹೊಂದಿಕೊಳ್ಳುತ್ತ 
ನಡೆದು ಬಿಡಬಹುದು, ಆ ಕ್ಷಣಕ್ಕೇ ಸುಯೋಗ್ಯ ಎನ್ನಿಸುವಂತೆ, ಈ ಕ್ಷಣ 
ಜೀವೀ ಪ್ರಕಾರಗಳು - ಎನ್ನುವುದರಲ್ಲಿ ಇದೆ. ತಡೆಯಲಾಗದ ಧುರ್ಭರ 
ಪ್ರಸಂಗಗಳು ಬಂದಲ್ಲಿ ಈ ಜೀವಿ ಅದನ್ನು ಪ್ರತಿರೋಧಿಸುವ (resistant) 
ಬೀಜಕ (spore - spora, a seed - spoirein, to sow) ಗಳನ್ನು 
ಸೃಷ್ಟಿಮಾಡಿಬಿಡುತ್ತದೆ. ಈ ಬೀಜಕದ ಸ್ಥಿತಿಯಲ್ಲಿ ಬಂದೊದಗುವ ಎಲ್ಲ 
ದುರ್ಭರತೆಗಳಿಗೂ ತಡೆನೀಡಿ, ಕಾಲ ಸರಿಯಾದ ಮೇಲೆ ಮರುಬಾಳನ್ನು 
ಮೊದಲಿನಂತೆ ನಡೆಸಬಲ್ಲವು ಇವು ! ಬೀಜಕೀಕರಣ ದ (sporulation) ಈ 
ಸಾಮರ್ಥ್ಯ ಇವುಗಳ ಉಳಿಬಾಳಿಗೆ ಒಂದು ಮಹಾಸಾಧನೆ. 


ಇವುಹಳ ರಚನೆ ಮಾತ್ರ ತುಂಬ ಸರಳ (ಚಿತ್ರ. 2.1) 





2.1 ದಂಡಾಣು ಜೀವಿ. ಎಸ್ಮೆರೀಕಿಯ ಕಾಲೆ 
ದ 


6.ನೃಷ್ಟ್ಯಾಭ. 7. ಕಶೆಗಳು. 


25 


ಇವುಗಳ ಇಡೀ ದೇಹ, ಒಂದೇ ಒಂದು ಕೋಶ. ಗಾತ್ರ, ತುಂಬ ಚಿಕ್ಕದು, 
ಸೂಕ್ಷ್ಮ ದರ್ಶಕದ ಲೆಕ್ಕದಲ್ಲಿ, ಸುಮಾರು 1 ರಿಂದ 10 . ಮೈಕ್ರಾನ್‌ಗಳಷ್ಟು 
(micron) ಒಂದು ಮೈಕ್ರಾನ್‌ - ಒಂದು ಮಿಲಿ ಮೀಟರಿನ ಸಾವಿರದಲ್ಲಿ ಒಂದು 
ಭಾಗ. ಇದಕ್ಕಿಂತ ಕಡಿಮೆ ಉದ್ದದ ಏಕಮಾನ (0೬೧1), ನ್ಯಾನೋಮೀಟರ್‌. 
ಇದು 1/1000 ಮೈಕ್ರಾನ್‌ಗಳು. ಇದಕ್ಕೂ ಕೆಳದರ್ಜೆಯದು ಅಂಗಸ್ಟ್ರಾನ್‌ ಎ" 
ಏಕಮಾನ. ಇದು 1/10 ನ್ಯಾನೋ ಮೀಟರ್‌. ಕೋಶದ ಅಂಗಕಗಳನ್ನು 
ಸಾಧಾರಣವಾಗಿ ಅಳೆಯುವುದು ಎ" ಗಳಲ್ಲಿ. ಆಕಾರ ಮೂರು ಬಗೆ: ಕಾಯಿಯಂತೆ 
(೦೦೦೦೮5 - kokkos, berry, ಬದರ, ಬೋರೆಹಣ್ಣು) ಗುಂಡಗೆ ಅಂದರೆ 
ಗೋಲ (000049) ದಂತೆ; ಕೋಲಿನಂತೆ (bacterion - baktron, stick 
ಹ್ರಸ್ವಬಗೆ) ದಂಡಾಕಾರಿ (0೩೦161೬೧); ಮತ್ತು ಸುರುಳಿಯಂತೆ ಸರ್ಪಿಲ 
(pirilum) ಎಂದು. ರಚನೆಯ ನಕ್ಷೆಮಾತ್ರ ಎಲ್ಲದರಲ್ಲಿಯೂ ಒಂದೇ. ಎಲ್ಲ 
ಕೋಶಗಳಂತೆ ಇವೂ ಸೀಮಿತವಿರುವುದು 70ಎ"ದ (1 ಎ` ಅಂದರೆ ಅಂಗ್‌ಸ್ಟಾನ್‌, 
1/10000ದ ಮ್ಕೂ) ದಪ್ಪದ ಕೋಶ ಪಟಲ (cell membrane) ಅಥವಾ 
ದೃತಿ ಪಟಲ ದಿಂದ. ಇದರ ಒಳಗೆ ಇರುವುದು ಅಲ್ಲಿನ ಸ್ಥಳವನ್ನೆಲ್ಕ ಆಕ್ರಮಿಸಿದ 
ಪ್ರಥಮ ದೃತಿ (೧1೦1೦೧1೩5೧೫) ಈ ಪಟಲ ರಚಿತವಿರುವುದು ಎರಡು ಪದರಿನಲ್ಲಿ 
ವಿನ್ಮಸ್ತವಾಗಿರುವ ಲಿಪಿಡ್‌ ಅಥವಾ ಕೊಬ್ಬಿನ ಪರಮಾಣುಗಳಿಂದ. ಈ 
ಪದರುಗಳಲ್ಲಿ ಅಲ್ಲಲ್ಲಿ ಪ್ರೋಟೀನ್‌ ಪರಮಾಣುಗಳು ಹುದುಗಲ್ಪಟ್ಟಿರುತ್ತವೆ. 
ಅವುಗಳ ಕೆಲಸ ಕೋಶದ ಒಳಹೊರಗೆ ವಿನಿಮಯವಾಗುತ್ತಿರುವ ಪರಮಾಣುಗಳ : 
ಚಲನೆಯನ್ನು ನಿಯಂತ್ರಿಸುವುದು ಹಾಗೂ ಹಲವಾರು ಪ್ರತ್ರಿಕ್ರಿಯೆಗಳನ್ನು 
ಉತ್ಪೇರಿಸುವುದು. ಪೂರ್ವನೃಷ್ಟಿತಗಳ ಬಹುತೇಕ ಜಾತಿಯ ಕೋಶಗಳು 
ತಮ್ಮ ಕೋಶ ಪಟಲದ ಹೊರಗೆ ಒಂದು ಕಠಿಣವಾದ 30-250 ಎ” ದಪ್ಪದ 
ಕೋಶ ಗೋಡೆ (06॥ wal) ಯಿಂದ ಆವೃತಾಗಿರುತ್ತವೆ. ಈ ಗೋಡೆಗಳು 
ಚಿತವಿರುವುದು ಬಹು ಸಂಖ್ಕೆಯ ಕಾರ್ಬೊಹೈಡ್ರೇಟ್‌ ಪರಮಾಣುಗಳು 
ಸಂಯೋಗಹೊಂದಿ ಆಗುವ ಮಹಾಪರಮಾಣುಗಳಿಂದ. ಗೋಡೆಯ ಕೆಲಸ 
ಎರಡು, ಕೋಶವನ್ನು, ಆಗಬಹುದಾದ ಭೌತಿಕ ಅಥವಾ ಯಾಂತ್ರಿಕ ಹಾನಿಗಳಿಂದ 
ರಕ್ಟಿಸಿಕೊಂಡುಹೋಗುವುದು ಹಾಗೂ ಕೋಶಾಂತರದ ಹೊರಮುಖ ಒತ್ತಡ 


26 


ಹೆಚ್ಚಿದಾಗ ಆ ಕೋಶ ಬಿರಿದು ಒಡೆದು ಹೋಗದಂತೆ ಕಾಪಾಡಿಕೊಳ್ಳುವುದು. 
ಕೆಲವು ದಂಡಾಣುಗಳು ಒಮ್ಮೊಮ್ಮೆ ಲೋಳೆಯಂಥ (0618807005) ಗೋಡೆಯ 
ಹೊರಗಣ ಪೆಟ್ಟಿಗೆಯ ರೂಪದ ವಿರಚಿತಿಯ ಒಳಗೆ ತಮ್ಮನ್ನು 
ಮುಚ್ಚಿಕೊಂಡುಬಿಡುತ್ತವೆ. ಇದನ್ನು ಪಿಟಕ (0೩0516) ಗಳು, ಅಂಥ 
ಸ್ಥಿತಿಯನ್ನು ಪಿಟಕೀಕೃತ ಸ್ಥಿತಿ (6೧೦೩೦05ಟ1೫[66 51819) ಎನ್ನು ತ್ತಾ ರೆ. ಹೀಗೆ 
ಪಿಟಕಿತವಾದ ದಂಡಾಣು ಜೀವಿ ತಮಗೆ ಹಾನಿಕಾರಕವಾದ ಅಂಶಗಳಿಗೆ ತೋರುವ 
ಪ್ರತಿರೋಧ (1651918೧06) ಅನ್ಕಾದೃಶವೇ. ಆಗ ಅವನ್ನು ಕೊಲ್ಲುವುದು ದುಃ 


ಸಾಧ್ಯ. 


ಪೂರ್ವನ್ಮಷ್ಟಿತಗಳ ಕೋಶದಲ್ಲಿ, ನಿಜನ್ಮಷ್ಟಿತ ಕೋಶದೃತಿಯಲ್ಲಿ ಮಾತ್ರ 
ಮುಂದೆ ಕಾಣಲಿರುವ ಹಲವಾರು ಅಂಗಕ (೦r9೩ಗೀ॥॥s) ಗಳು ಇರುವುದಿಲ್ಲ. 
ಆದರೂ ಇಲ್ಲಿನ ದೃತಿ ಪಟಲ ಹಲವು ಒಳಮುಖದ ಮಡಿಕೆಗಳನ್ನು ಹೊಂದಿದ್ದು 
ಕೋಶದೃತಿಯ ಒಳಗೆ ಬಹುಪದರದ ಮಧ್ಯತನು (77695050776) ಗಳನ್ನು 
ಉಂಟುಮಾಡಬಹುದು. ಮಡಿಕೆಯಂಥ ರಚನಾವಿನ್ಮಾಸ, ತನ್ನಲ್ಲಿ ನಡೆವ ಕೆಲಸ 
ಕಾರ್ಯಗಳಿಗೆ, ಇರುವಷ್ಟೇ ಸಣ್ಣ ಜಾಗದಲ್ಲಿ ವಿಶಾಲವಾದ ಮೇಲ್ಮೈಯನ್ನು 
ಒದಗಿಸುತ್ತದೆ ಎಂಬುದನ್ನು ಮೊದಲಿನ ಅಧ್ಯಾಯದಲ್ಲಿಯೇ ನಾವುಕಂಡಿದ್ದೇವೆ. 
ಆದುದರಿಂದಲೇ ಮಡಿಕೆ ಮಡಿಕೆಯ ಈ ರೂಪು ಎಲ್ಲೆಲ್ಲಿಯೋ ಕಂಡು ಬರುವ 
ಜೀವ ರಚನಾ ವೈಖರಿ. ಕೋಶಸ್ಥಿತವಾದ ಈ ಮಧ್ಯತನುಗಳು ರಸ ಗಳ 
ಪ್ರತಿಲಿಪೀಕರಣ (19008000) ಕ್ಕೆ ಅಂದರೆ ತಮ್ಮದೇ ಇನ್ನೊಂದು ಪ್ರತಿಲಿಪಿ 
ತಯಾರಿಸುವುದರಲ್ಲಿ ಅವಶ್ಯ. ಹಾಗೆಯೇ ಇನ್ನಿತರ ವಿಶಿಷ್ಟವಾದ ಆಕಿಣ್ವ 
ಪ್ರತಿಕ್ರಿಯೆ (6೧2/73800 168000೧) ಗಳಿಗೆ ಬೇಕಾಗುವ ಜಾಗವನ್ನೂ ಇವು 
ನೀಡುತ್ತವೆ ಎಂದು ನಂಬಲಾಗಿದೆ. 


ಇಲ್ಲಿನ ಕೋಶದೃತಿಯಲ್ಲಿ ಯಾವ ಅಂಗಕಗಳೂ ಇಲ್ಲವೆಂದರೂ 
ಅದೊಂದು ತಿಳಿ ಸಾರಿನಂಥ ಸಮಜನಿತ (೧0೧30967606) ದ್ರವ 
ಎನ್ನಲಾಗುವುದಿಲ್ಲ. ಇಲ್ಲಿರುವುದು ಒಂದೇ ಒಂದು ವರ್ಣತನು, ಅದರ 
ಜನ್ಮಿಗಳೆಲ್ಲ ಇದೊಂದರ ಮೇಲೆಯೇ ವಿನ್ಮಸ್ತ. ಆದರೆ ಇಲ್ಲಿನ ವಿಚಿತ್ರತೆ ಇದರ 


27 


ಕೋಶ ಆತಿ ಶೀಘ್ರಗತಿಯಿಂದ ಒಡೆಯುತ್ತ ನಡೆಯುವುದರಿಂದ, ಈ ಒಂದು 
ವರ್ಣತನುವಿನ ಹಲವಾರು ಪ್ರತಿಲಿಪಿಗಳು ಒಂದೇ ಒಂದು ಕೋಶದಲ್ಲಿ 
ಒಟ್ಟೊಟ್ಟಿಗೇ ಇದ್ದುಕೊಂಡು ಬಿಡುತ್ತವೆ ಹೀಗಾಗಿ ಎನ್ನುವುದರಲ್ಲಿ ಇದೆ. 
ವೆಲ್ಲ ಸಾಂದ್ರಗೊಂಡು ನೃಷ್ಟ್ಯಾಭ (೧೬೦1೦೦೬೮ - nucleus like) ಎಂಬ 
ುಯವನ್ನೂ ರೂಪಿಸಬಹುದು. ಇದು ನೃಷ್ಟಿಯಂಥದ್ದು, ನೃಷ್ಟಿಯೇ ಏನಲ್ಲ. 
ದರ ಜೊತೆಯಲ್ಲಿ, ಇಲ್ಲಿನ ಕೋಶದೃತಿಯಲ್ಲಿ ಅನೇಕೆ ಜಾತಿಯ 
ಬೊನ್ಕೂಕ್ಲಿಯಿಕ್‌ ಆಮ್ಲ (1107೬01610 acid) ಅಥವಾ ಔNಸA ಗಳು 
ರುತ್ತವೆ, ಹಲವು ಬಗೆಯ ಆಕಿಣ್ವಗಳು ಇರುತ್ತವೆ (ಇವು ವಿಶಿಷ್ಟ ಪ್ರಕ್ರಿಯೆಗಳನ್ನು 
ನಿಯಂತ್ರಿಸುವ ಪ್ರೋಟೀನ್‌ಗಳು ಎಂಬುದನ್ನು ನಾವು ಈ ಹಿಂದೆ ನೋಡಿದ್ದೇವೆ), 
ಹಾಗೂ ಸಾವಿರಾರು ಸಂಖ್ಯೆಯ 250 ಎ" ಗಳಷ್ಟು ದಪ್ಪದ ಕಣಗಳೂ ಇರುತ್ತವೆ. 
ಈ ದಪ್ಪಕಣಗಳಿಗೆ ರೈಬೊಸೋಮ್‌ (ಗ10050ಗ6) ಗಳು, ಎಂದು ಹೆಸರು. 
ಪ್ರೋಟೀನುಗಳ ಸಂಶ್ಲೇಷಣೆ ನಡೆಯುವುದು ಈ ರೈಬೊಸೋಮುಗಳ 


೦ 246 3 


4} 


ಹಲವು ದಂಡಾಣು ಜೀವಿಗಳು ಪ್ರಾಣಿಗಳಂತೆ ಚಲಿಸಬಲ್ಲವು, ಅದಕ್ಕೆ 
ಅನುವಾಗುವ ಚಾಲಕ ರಚಿತಿ (೧೨೦1೦೯ structure) ಗಳೂ ಇಲ್ಲಿರುತ್ತವೆ. ಇವು 
ಒಂದೊ ಎರಡೊ ಎಂಬಂಥ ಆದರೆ ಉದ್ದವಾದ ಚಾವಟಿಯಂಥ ಕಶೆಗಳು 
(flagella - whip) ಅಥವಾ ಬಹುಸಣ್ಣದಾದ ಆದರೆ ಹಲವು ಸಂಖ್ಯೆಯ ರೆಪ್ಪೆ 
ಕೂದಲಿನಂಥ ಪಕ್ಷ್ಮಲ (cillium- eye lash, ಪಕ್ಷ್ಚ)ಗಳು (ಚಿತ್ರ 2.1). 
ಇರುವ ದ್ರವದಲ್ಲಿ ರಭಸವಾಗಿ ಇವು ಚಲಿಸಿ, ತಾವಿರುವ ದೇಹವನ್ನು 
ಮುಂದೂಡುವಂಥ ಕೆಲಸವನ್ನು ಇವು ನೋಡಿಕೊಳ್ಳುತ್ತವೆ. ಕೆಲವು 
ದಂಡಾಣುಗಳಿಗೆ ದಾರದಂಥ ಸಣ್ಣ ಪ್ರವರ್ಧ (0utgrಂwth) ಗಳು ಇರುತ್ತವೆ. 
ಇವುಗಳು ದಂಡಾಣು ಜೀವಿಗಳ ಮೈಥುನ ಕ್ರಿಯೆಯಲ್ಲಿ ಭಾಗವಹಿಸುತ್ತವೆ 
ಎಂದು ಊಹಿಸಲಾಗಿದೆ. ಅಂದರೆ ದಂಡಾಣುಗಳಂಡಿ' ಆರಂಭಿಕ 
ಜೀವಪ್ರಕಾರಗಳಲ್ಲಿಯೇ ಲೈಂಗಿಕ ಪ್ರಕ್ರಿಯೆ ಉದ್ಭೂತವಾಗಿ ನಿಂತಿದ್ದಿತು 
ಎನ್ನಬಹುದು. ಇದರ ಮೂಲಕ D್ಬA ಯು ಒಂದು ಕೋಶದಿಂದ ಇನ್ನೊಂದು 
ಕೋಶಕ್ಕೆ ವರ್ಗಾಯಿತವಾಗುತ್ತದೆ. 


28 


ಎಸ್ಕರೀಕಿಯ ಕಾಲೈ ( Escherichia coli) ಎಂಬ ಶಾಸ್ತ್ರೀಯ 
ನಾಮಧೇಯದ ಈ ದಂಡಾಣುಜೀವಿಯೇ (ಚಿತ್ರ 2.1) ನಲ್ವತ್ತು ವರುಷಗಳಿಂದ 
ಅತಿ ಕೂಲಂಕಷವಾಗಿ ಅಧ್ಯಯನ ಮಾಡಲ್ಪಟ್ಟ ಜೀವಿ. ಇದರ ಜೈವರಾಸಾಯನಿಕ 
ಹಾಗೂ ಜಾನ್ಮಿಕೀಯ (06೧60) ದ ಹಲವಾರು ಲಕ್ಷಣಗಳನ್ನು ಈಗ ಬಹು 
ಅಂಶಗಳಲ್ಲಿ ವಿವರಿಸಲಾಗಿದೆ. ಈ ಜೀವಿ ಮನುಷ್ಕನ ಜೀರ್ಣಾಂಗದ ಕೋಲಾನ್‌ 
(೦೦1೦೧) ಎಂಬ ಭಾಗದಲ್ಲಿ, ನಿರುಪದ್ರವಿಯಾಗಿ ಸಾಧಾರಣವಾಗಿಯೇ 
ವಾಸಮಾಡಿಕೊಂಡಿರುತ್ತದೆ. ಜೀವ ಕೋಶದ ನಮ್ಮ ಸದ್ಯದ ಜ್ಞಾನಕ್ಕೆ ಇದು 
ನೀಡಿರುವ ಕೊಡುಗೆ ಅಷ್ಟಿಷ್ಟಲ್ಲ. ಅಷ್ಟೊಂದು ವಿಧ ವಿಧವಾದ ಅಧ್ಯಯನ 
ಶ್ರೇಣಿಗಳೇ ನಡೆದಿವೆ ಈ ಜೀವಿಯ ಮೇಲೆ. ಇದರ ದೇಹ 2 ೧ ಉದ್ದದ 
ಒಂದು ಕೋಲು, ಸುತ್ತಳತೆ 1 ಗಾ ಇಂಥ ಈ ಸಣ್ಣ ಕೋಶದಲ್ಲಿ ಇರುವುದು 
ಸುಮಾರು 3000 ಪ್ರೋಟೀನ್‌ ಬಗೆಗಳು, ಇವುಗಳಲ್ಲಿ 1000 ದಷ್ಟನ್ನೇ ಈಗ 
ಖಚಿತವಾಗಿ ಅರಿಯಲಾಗಿದೆ. ಈ ಎಲ್ಲ ಹ. ಕೋಶದಲ್ಲಿ 
ಏಕಕಾಲದಲ್ಲಿ ಇರುತ್ತವೆ ಎನ್ನಲೂ ಬರುವುದಿಲ್ಲ. ಒಟ್ಟಿನಲ್ಲಿ ಹೇಳಬೇಕೆಂದರೆ 
ಜೀವಿಯ ಅತಿ ಸಣ್ಣ ಕೋಶದಲ್ಲಿ 3 ರಿಂದ 6 ಸಾವಿರ ಪರಮಾಣು ಬಗೆಗಳು 
ಇರುತ್ತವೆ, ಪ್ರೋಟೀನ್‌ಗಳು, ನೃಷ್ಟಿಕ ಆಮ್ಲಗಳು (nucleic acids) 
ಸಕ್ಕರೆಯ ಸಂಕೀರ್ಣ ಅಥವಾ ಪಾಲಿಸ್ಕಾಕರೈ ಡ್‌ಗಳು (poly 5೩೦೦೧೩17೮೮9) 
ಎಂಬರೂಪದಲ್ಲಿ, ಕಾರ್ಬೊಹೈಡ್ರೇ ಸಕ ಅಸಿಡ್‌ಗಳು, ವಿವಿಧ ಅಲ್ಪಕಾಯದ 
ಪರಮಾಣುಗಳು, ಆಯನಿಗಳು ಎಂದು ಮುಂತಾಗಿ. 


ಕ 


ನಿಜಿನ್ಶಷಿ ಪ್ಚಿತಗಳು ಬಹು ಸಾಮಾನ್ಯ ದ ಜೀವ ಪ್ರಕಾರ 


ನಾವು ಸಾಮಾನ್ಕವಾಗ ನೋಡುವ ಸಸ್ಕ, ಪ್ರಾಣಿಗಳೆಲ್ಲ ನಿಜನ್ಮ ಷ್ಟಿತಗಳೇ, 
ಇವು ಏಕ ಕೋಶೀಯ ಅಥವಾ ಬಹುಕೋಶೀಯವಿರಬಹುದು, ಆದರೆ ' 
ಕೋಶರಚನೆ ಮಾತ್ರ ಎರಡರಲ್ಲಿಯೂ ಒಂದೇ ವಿಧ. ಇದರ ವ್ಯಾಸ 10 ರಿಂದ 
100 Hm ವರೆಗೆ. ಅಂದರ ದಂಡಾಣು ಕೋಶಗಳಿಗಿಂತ ಇವು 1000 ದಿಂದ 
ಕೋಟಿಗಟ್ಟಲೆ ದೊಡ್ಡವು ಇವು. ಬರೀ ಗಾತ್ರವೊಂದೇ ಅಲ್ಲ ಇಲ್ಲಿ ) ನ ಕೋಶದ 
ವಿಭಿನ್ನತೆ, ಇದರ ಅಂತರಿಕ ನಕ್ಸೆಯೇ ಬೇರೆ ವಿಧದ್ದು. ಈ ಆಂತರತೆಯ 


5 


29 


ವಿಭಿನ್ನತೆಯಿಂದಲಾಗಿಯೇ ಇದರ ದೇಹ ಇಷ್ಟು ದೊಡ್ಡ ಪ್ರಮಾಣವನ್ನು 
ತಳೆಯಲು ಸಾಧ್ಯವಾಗಿ ಬಂದಿದೆ ಎನ್ನಬಹುದು (ಚಿತ್ರ. ೩.2). ಪ್ರಥಮ ದೃತಿ 
ಇಲ್ಲಿ ಸುಸ್ಸುಟವಾಗಿ ಕೋಶದೃತಿ ಹಾಗೂ ನೃಷ್ಟಿ ಎಂಬ ಎರಡು ಭಾಗಗಳನ್ನು 
ಹೊಂದಿದೆ. ಕೋಶದೃತಿಗೆ ಮೇಲ್ಮೈನ ದೃತಿ ಪಟಲವುಂಟು, ಹಾಗೆಯೇ ನೃಷ್ಟಿಯೂ 
ತನ್ನದೇ ಆದ ನೃಷ್ಟೀಯ ಪಟಲ (೧೬೦೬೩7716770[8/9) ವನ್ನು ಹೊಂದಿರುತ್ತದೆ. 
ಕೋಶದೃತಿಯಲ್ಲಿ ಹಲವಾರು ವಿಶಿಷ್ಟ ಅಂಗಕಗಳು ಇರುವುದು ಇಲ್ಲಿನ ಪ್ರಮುಖ 
ಸಂಗತಿ. ಒಂದೊಂದು ಅಂಗಕಕ್ಕೂ ತನ್ನದೇ ಆದ ಪಟಲವುಂಟು, 
ಕಾಯಕ್ಷೇತ್ರವುಂಟು, ಸಂರಚನೆಯುಂಟು. ಹೀಗಾಗಿ ಈ ಕೋಶ, ಒಂದು 
ಸಂಕೀರ್ಣ ವ್ಯವಸ್ಥೆ. ದಂಡಾಣುಗಳ ಹೋಲಿಕೆಯಲ್ಲಿ, ಪರಮಾಣು ಹಂತದಿಂದ 
ಹಿಡಿದು ಎಲ್ಲ ಮಟ್ಟದಲ್ಲಿಯೂ ಇರುವ ಇಲ್ಲಿನ ಸಂಕೀರ್ಣತೆ ಅಗಾಧ. 
ಕಾರ್ಯಕಲಾಪಗಳೂ ತುಂಬ ಸಂಕೀರ್ಣ. ದಂಡಾಣುಗಳು ಪೂರ್ವಜೀವಪ್ರಕಾರ, 
ಇವು ಆನಂತರ ಬಂದಂಥವು ಎನ್ನುವುದಕ್ಕಿಂತಲೂ ಇಲ್ಲಿ ಮುಖ್ಯವಾದ ಮಾತು 
ಈ ಎರಡೂ ಜೀವ ಪ್ರಕಾರಗಳು ಬಳಸಿರುವ ಜೀವನ ಕೌಶಲ್ಯವೇ ಬೇರೆ ಬೇರೆ 
ಎನ್ನುವುದು. ಇದೇ ಹೆಚ್ಚಿನ ಹಾಗೂ ಸತ್ಮ ಸಮೀಚೀನವಾದ ಸಂಗತಿ. ಪೂರ್ವ 
ನೃಷ್ಟಿತಗಳು ತಮ್ಮ ವಿಕಾಸಕ್ಕೆ, ಆ ಮೂಲಕದ ವೈವಿಧ್ಯಕ್ಕೆ, ಬಳಸಿಕೊಂಡದ್ದು 
ತಮ್ಮ ರಚನೆ, ಜೀವನ ಶೈಲಿಯ ಸರಳತೆ ಹಾಗೂ ಅಲ್ಪ ಪ್ರಮಾಣತೆಯನ್ನು. 
ಅವುಗಳ ರಭಸವರ್ಧನ ಗತಿ ತಮ್ಮ ಪರ್ಯಾವರಣದ ಹಲವಾರು ಕ್ಷಣಿಕ 
ವೃತ್ಕಾಸಗಳ ನೆಲೆಯಲ್ಲಿ ವಾಸಮಾಡಲು ಅವುಗಳಿಗೆ ನೆರವು ನೀಡುತ್ತದೆ 
ಎನ್ನುವುದನ್ನು ನಾವು ನೋಡಿದ್ದೇವೆ "ಆಗಲೇ. ಒದಗಿಬರುವ ಆಹಾರ ಸಾಮಗ್ರಿ, 
ತಾಪಮಾನ ಎಂದು ಮುಂತಾದುವುಗಳಲ್ಲಿ ಏನೆಲ್ಲ ಏರುಪೇರುಗಳು ಎಷ್ಟೆಷ್ಟು 
ಉಗ್ರವಾಗಿ ನಡೆದು ಬಂದರೂ ಇವುಗಳಿಗೆ ಅಂಥ ಚಿಂತೆಯಿಲ್ಲ! ಈ ಲೆಕ್ಕದಲ್ಲಿ 
ನಿಜನ್ಮಷ್ಟಿತಗಳ ಸಂಕೀರ್ಣತೆ ಅವುಗಳ ದೇಹ ಪ್ರಮಾಣ , ಹೆಚ್ಚಲೂ ಅದರ 
ಬೆಳವಣಿಗೆ ನಿಧಾನವಾಗಿ ನಡೆದು ಬರಲೂ, ಅದರ ಆಯುಃ ಪರಿಮಾಣ 
ದೀರ್ಫಗೊಳ್ಳಲೂ ದಾರಿಮಾಡಿಕೊಡುತ್ತದೆ ಎನ್ನುವುದು ಸರಿ. ಇವುಗಳ 
ಜೀವನ ಶೈಲಿ ಸರಿಸುಮಾರು ಸ್ನಾಯಿಯಾದ ಒಂದು ಪರ್ಯಾವರಣದಲ್ಲಿ 
ಅಲ್ಲಿನ ಸೀಮಿತ ನಿಕ್ಷೇಪಗಳನ್ನು ಬಳಸಿ, ತಮ್ಮ ತಮ್ಮಲ್ಲಿ ಸ್ಪರ್ಧೆನಡೆಸಿ, ಆ 


30 


ಮೂಲಕ ವಿಶಿಷ್ಟ ಗುಣಲಕ್ಷಣಗಳನ್ನು ಪಡೆದು. ತಮ್ಮ ಇಡೀ ರೂಪದಲ್ಲಿಯೇ 
ವಿವಿಧತೆಗಳನ್ನು ಬೆಳೆಸಿಕೊಂಡು, ಹಾಗೆ ಹೊಸ ಹೊಸ ಅನುಭವಗಳನ್ನು 
ತಮ್ಮದೇ "ದೀರ್ಫ್ಥ' ಜೀವಮಾನಗಳಲ್ಲಿ ಕಲಿತು, ಕಲಿಕೆಗೆ ಅನುಸಾರವಾಗಿ 
ಬದಲಿಸಿ, ಇಂಥ ಬದಲಾವಣೆಗಳನ್ನೂ ಒಂದಲ್ಲ ಒಂದು ರೀತಿ ಜಾನ್ಶಿಕ 
ಮಟ್ಟಕ್ಕೂ ತಂದು, ಹೀಗೆಲ್ಲ ತಮ್ಮ ಸಂತಾನದ ಅನಂತ ವೈವಿಧ್ಯಕ್ಕೂ 
ಕಾರಣವಾಗುವಂತೆ ಮಾಡುತ್ತದೆ. ಆದುದರಿಂದಲೇ ಜೀವವಿಕಾಸದ ಅಸದಳ 
ರೂಪ ವೈಭವ ಬಹುನ್ಮಷ್ಟಿತಗಳಿಗೆ ಮಾತ್ರ ಸಾಧ್ಯ ಎನ್ನಲು ಅಡ್ಡಿಯಿಲ್ಲ. 
ದಂಡಾಣುಗಳ ರೂಪ ವೈವಿಧ್ಯ ಏನೂ ಇಲ್ಲ ಎನ್ನುವಷ್ಟೇ ಸರಳ - ಎಂಬುದನ್ನೂ 
ಸ್ಮರಿಸಿರಿ. 
ಕೋಶದ ಎಲ್ಲ ಅಂಗಕಗಳಿಗೂ ತಮ್ಮದೇ ಆದ ಪಟಲಗಳಿವೆ ಎಂದೆವಲ್ಲ, 
ಅದು ಮುಖ್ಯ ಸಂಗತಿ. ಏಕೆಂದರೆ ಇವೇ ಆ ಅಂಗಕಗಳ ಒಳಹೊರಗೆ ವಿಸರಣ 
(6111510೧) ಆಗುವ ಪದಾರ್ಥಗಳ ವಿನಿಮಯವನ್ನು ನಿಯಂತ್ರಿಸುವವು. 
ಇದು ನಡೆದುಬರುವುದು ಹೀಗೆ. ಪಟಲದ ಎರಡೂ ಕಡೆ ದ್ರವವಿದೆ, ಅಂದರೆ 
ವಿಲೀನವಾಗಿರುವ ಅಂದರೆ ಕರಗಿರುವ ಪದಾರ್ಥಗಳು ಇಲ್ಲಿ ವಿಸರಣ 
ನಂದುವಂಥವು ಎಂಬುದನ್ನು ಗಮನಿಸಿ. ಈ ದ್ರವದಲ್ಲಿ ಪಟಲವೆಂಬ ರಚನೆ 
ಬಂದ ಮೇಲೆ ಮುಂದೆ ಆಗುವ ವಿಸರಣ ಸ್ವಲ್ಪ ಸಕ್ರಿಯವಾಗಿ ನಿಯಂತ್ರಿತ, 
ಒಂದಿನಂತೆ ಅಲ್ಲ. ವಿಸರಣ ವಸ್ತುಗಳು ಪಟಲದ ಒಂದು ಕಡೆ 
ಸಾಂದ್ರತರವಾಗಿರಬಹುದು, ಇನ್ನೊಂದು ಪಕ್ಕ ಈ ಸಾಂದ್ರತೆ ಕಡಿಮೆಯಿರಬಹುದು. 
ಆಗ ಸಾಂದ್ರತೆ ಕಡಿಮೆಯಿರುವ ಕಡೆಯಿಂದ ಹೆಚ್ಚುವರಿಯಿರುವ ಕಡೆ ದ್ರವ 
ಹರಿದು ಬಿಡುತ್ತದೆ. ರಭಸದಿಂದ. (ಇಲ್ಲಿ ಸಾಂದ್ರತೆ 6651/- ಎನ್ನುವುದಕ್ಕಿಂತ 
ಸಂಕೇಂದ್ರಣ ೦೦೧-೪/೧೦॥)/, centration- moving towards the centre 
ಸಂ, ಕೇಂದ್ರ) ಎನ್ನುವ ಪದ ಸರಿ, ಇದು ಕೇಂದ್ರೀಕರಣ eಗrlisation ಅಲ್ಲ 
ಎನ್ನುವುದನ್ನೂ ಗಮನಿಸಬೇಕೇ. ಇದಕ್ಕೂ ಸರಿಯಾದ ಪದ, ಸಮಾಹರಣ, 
ಎಲ್ಲಕಡೆಯಿಂದ ಇಲ್ಲಿಗೆ ತೆಗೆದುಕೊಂಡು ಬರುವುದು) ಆದ್ದರಿಂದಲೇ ಇಲ್ಲಿ 
ನಡೆಯುವ ವಿನಿಮಯ (6೧8೧09) ಕ್ರಿಯೆಗೆ ಹೊಸದೊಂದು ಹೆಸರೇ ಬೇಕು. 
ಇಲ್ಲಿನ ವಿಸರಣ, ಸ್ವಲ್ಪ ತಳ್ಳುವಿಕೆಯಿಂದ ಒಡಗೂಡಿದ್ದು, ಸ್ವಲ್ಪ 


31 


ಬಲಪ್ರಯೋಗದಿಂದ ನಡೆದು ಬರುವಂಥದ್ದು. ಆದ್ದರಿಂದ ಇದಕ್ಕೆ ಆಸರಣ 
(೦5770515 - osmos- ೦1೧15775, impulse, ೦1೧೮61೧, to push) ಅಂದರೆ 
ಆವೇಗ (ಈ ಪದದ "ಆ' ಅನು ಸ್ನ ಗಮನಿಸಿ) ಯುಕ್ತವಾಗಿ ನಡೆಯುವ ಹರಡುವಿಕೆ 
(ಸರಣ) ಇದು. ದ್ರವ ಮಾಧ್ಯಮದಲ್ಲಿ ಹೀಗೆ ರಂದ್ರಯುತ ಪಟಲಗಳ 
ಮೂಲಕ ನಡೆಯುವ ವಿಸರಣಕ್ಕೆ ಆಸರಣ ಎಂದು ಹೆಸರು. ಈ ಪದಕ್ಕೆ ಇಷ್ಟು 
ಉದ್ದದ ವಿವರಣೆ ಏಕೆ ಎಂದರೆ ದೇಹಕ್ರಿಯಾವ್ಕಾಪಾರಗಳಲ್ಲಿ ಈ ಆಸರಣ, 
ವಹಿಸುವ ಪಾತ್ರ ಅಸಾಧಾರಣ. ದೇಹರಚನೆಯ ಎಲ್ಲೆಲ್ಲೂ ದ್ರವ 
ಮಾಧ್ಯಮವಿದ್ದು ಅಲ್ಲೆಲ್ಲ ರಂದ್ರಯುತ ಪಟಲಗಳಿಂದ ಸಂವೃತವಾದ 
ಕಾಯಗಳಿರುತ್ತವೆ. ಅವುಗಳ ಮೂಲಕ ಈ ಆಸರಣ ವಿನಿಮಯ (09/7010 
ಇ. ಜೆ ನಡೆಯುತ್ತಿರುತ್ತದೆ. ಇದನ್ನು ಆಗಿಬರಿಸುವುದು ಈ ದ್ರವದಲ್ಲಿ 
ಲೇಯವಾಗಬಲ್ಲ ಪದಾರ್ಥಗಳು, ಆದ್ದರಿಂದ ಅವನ್ನು ಆಸರಣೀ ಪದಾರ್ಥ 
as substance)ಗಳು ಎನ್ನುತ್ತಾರೆ. ಇವುಗಳು ಆಸರಣೀ ಸಮಾಹರಣ 
(osmotic concentration) ವನ್ನು ಉಂಟುಮಾಡುತ್ತವೆ. ಇಲ್ಲಿಯ 
ವಿನಿಮಯ ನಡೆಯುವುದು ಈ ಸಮಾಹರಣದ ಇಳುವರಿ, ಹೆಚ್ಚುವರಿ ಅಥವಾ 
ಪ್ರವಣತೆಯನ್ನು ಆಂದರೆ ಆಸರಣ ಪ್ರವಣತೆ (೦579000 078616೧!) ಯನ್ನು 
ಅನುಸರಿಸಿ. ಈ ಎಲ್ಲ ಪದಗಳೂ ದೇಹಕ್ರಿಯೆಯ ಭೌತಿಕ ಆಧಾರವನ್ನು 


ನೃಷ್ಟಿತ ಕೋಶದ ಪ್ರಧಾನ ರಚನೆ, ನೃಷ್ಟಿಯೇ' ಇದು ಆನುವಂಶಿಕತೆಯ 
ುಹಿತಿಗಳ ಅಂದರೆ ಜನ್ಮಿಗಳ ನಿಕ್ಷೇಪ ಎನ್ನುವುದನ್ನು ಮೊದಲಿನಲ್ಲಿಯೇ 
ನಾವು ನೋಡಿದ್ದೇವೆ. ನ್ಕಿಗಳು ಅಳವಟ್ಟಿರುವುದು ಒಂದು ನಿರ್ದಿಷ್ಟ 
ಅನುಕ್ರಮ ೫0 ದಲ್ಲಿ ವರ್ಣತನಗಳ ಮೇಲೆ. ಒಂದೊಂದು 
ಜನ್ಮಿಯೂ ಅಗಾಧ ಪರಿಮಾಣ ಹಾಗೂ ಅತಿ ಸಂಕೀರ್ಣ ರಚನೆಯುಳ್ಳ DNA 
ಯ ಮಹಾಪರಮಾಣು. ಇದರ ವಿರಚನೆಯನ್ನು ಆ ಮೇಲೆ ನೋಡೋಣ. 
ವರ್ಣ ತನುವಿನಲ್ಲಿಕ್ರೋಮ್ಯಾಟಿನ್‌ (ರಂಗನ್ನು ನೀಡುವಂಥ) ವಸ್ತು ಇರುತ್ತದೆ. 
ಇದು DNA ಹಾಗೂ ಪ್ರೋಟೀನ್‌ಗಳ ಸಂಕೀರ್ಣ. ನಿಜನ್ಮಪ್ಟಿ ಹೊತ್ತಿರುವ 


273 
ll 
₹4 


1) 


ಗ 


32 


ಉದಾಹರಣೆಗೆ, ಮಾನವ ದೇಹ ಕೋಶದ 


ಗಾದ. 


ಾಹಿತಿ ಅತ್ಯ 


ವಲ 
ಲಪ 


ಕ 


ಹಾ 
De 


ಶ್‌ 
ಟ್ರ 


pe 
Cee 


ಸಪ 
ತಿ 


pe a 
ಕಾಂ 


ಈ 


© (nucleolus) 


ಲಿ 
ರವಿ, 
ವ ಲ 


ಆಲ್‌ 
ಬಲಿ ದ 
[oe] 


ಕೊಳ್ಳ 


ate tee 
WSU 


ಇ 
fu 
ನ 
ನ 


ಅವಕ್ಕಿಂತ ಸಾಂದ್ರತರವಾಗಿ ರಂಗ 


ಇ pS 15 

ಡಡ 

6 wt 

(3 y % 

ಫೆ ೮ K 

ಬ 4 x 

ಫ್‌ 

pe) ಭ್ರ 
8% 

() FM ಇ 

B 

(2 ಖ್ಯ WB 

52 

ಫಗ 

Nk 2 

4 

He Is) 

OO ~~ 

3 9 W 
1 

ಇ ಷ 

ಜ್ಞ ಘ್‌ 

32 1 ಕ 

ಗಸ 

ಇ ( 

3 ಡಾ ಷ್ಟ 10 

BN 

£ / 0 

೦13 

(1 ಟಿ DNR 


ಸ 
ಗಿ 
ಖ 3 
3 ey 
3 4 
[a 
1 8 
1) 

© 4 
ಇ 
ಹ ನಿ 
(jw 
4 U 
B 4ೆ 
ಬ 1 

ಇ 
(3 9 
17 Q 
4 7 
ನ w | 
U3 
WX B, 
RG 
63 17> 
9 WN 
ತ ೫ 


~ 
ರಂ 


(endoplasmic reticulum) 


ಇ) 

4) 
೨ 

h 


ಕೆ (rough endoplasmic 


2. 
ತೆ 


dl 
ನಿಜಾ 


reticulum) 


( 
ಕ 


[AS 
ಸ್‌ 


ರೃಜೂಸೋಪಜಗ 


bed 
ಷಾ 
ne) 


ನಂಥ 


ಹ 
ಆ 


_ 


ಓೀಲಕ್ಕೆ ಬಂಧಿತವಾಗಿರ 


ತ್ಯಾ 
೩ 
ಕಾ 


ಗಳು 
(secretion) 


() 


pe 
ತು 


ಕ 
ಆ 


ನಿರತವಾಗಿರ 


ಆ್‌ 


ಆಹೆ 
WT ಕ್‌ 


= 


ಸ 
sd 
Ie 
BQ: 
|} & 
He: FW 
12 HK 
A 14 
“aw 322 
೫ 
ಟ್‌ 

1 
qp “ಗ 
ಇಸ ಹಾವೆ 
4" 1 
ತ್ತಿ 63 
i 8 
© % 
1 ; 
॥ ಬ 
ಇಒ. ಡು 
7) ಡಿ 
221% 
O ಟಿ 
¥ 
೦' ಛೆ 
B af 
೧ ೦ 
1 ೫ 


1) 4 
1 
ಟ್‌ () 
ls 
13, (5 
1) 3 
1ಬ (1 
Dp BP 
1 | 
137 13 
(ಸ «ಟಿ 
1 
TM 
ಲ್ಲ ಗೆ 
w (4 
3 ೬) 
3 
೨ «೨1 
1) 
ಇ. 12 
12? 6 
4 ೫ 
ಗ 
68) © 
13 ಟೆ 
ಛೂ 
y¥ 13 
1 ) 
(ES 
||) 
೧ py 
kj 


ಆವಿ 
ಕಂಡುಬರುತದ. 


86 


$ 


ಇ 
ಕಾ 


ಟಿ 
1A ೫! 
ವ [s 
ಪ ೨ 
2 
ಲ ಬ 
£ ಸ 
Ww Kk 
12 
ಬ 
4)" 33 
- HB 
R ೫ 
Q Ts 
ey 
ES 
Km 
10 © 
wm" 7 
ಇ 8 
«) (0 
1 ಪ 
1 6a 
w ೫ 
೧, Kk 
ಲ್ಲ 
af &) 
Wy 
ve ಟಿ 


33 


ಇದು ಚಪ್ಪಟೆಯಾದ ಪಟಲಮಯ ಚೀಲಗಳ ಒಂದು ಕಟ್ಟು. ಈ ಜಾಲಿಕೆಯ 
ಉತ್ಪನ್ನಗಳು ಇನ್ನೂ ಮುಂದಿನ ಪ್ರಕ್ರಿಯೆಗಳಿಗೆ ಒಳಪಡುವುದು ಇಲ್ಲಿ, ಅಂದರೆ 
ಗಾಲ್ಲಿ ಕಾಯದಲ್ಲಿ . ಹೀಗೆ ಈ ಎಲ್ಲ ರಚನಾ ವಿವರ, ವಿವಿಧ ಕಾರ್ಯಗಳಿಗೆ 
ಜಾಗದ ಹಂಚಿಕೆ, ಇಲ್ಲಿ ನಡೆದು ಬರುತ್ತದೆ ಎನ್ನಲು ಅಡ್ಡಿಯಿಲ್ಲ. 
ಕೋಶದೃತಿಯಲ್ಲಿ ಹಲವೆಡೆಗಳಲ್ಲಿ ಹರಡಿರುವ ಹಲವಾರು ಸಂಖ್ಯೆಯ 
ಸೂತ್ರಕಣಿಕೆ (ಸಿಂ - ಸೂತ್ರ 0707618 - 08ಗ1016- ಕಣಿಕೆ ) ಎಂಬ 
ದಾರದ ಥ ಅತಿಸೂಕ್ಷ್ಮವಾದ ರಚನೆಗಳು ಇರುತ್ತವೆ (ಚಿತ್ರ. 2.2). 


ಊತ. ಈ 8೬ ಇ 


ಬುಧ 





2.2 ಪ ಕೂ 

1.ನೃಷ್ಟಿ. 2.ನೃಷ್ಟಿಲ್ಲಡಿ. ಕ್ರೋಮ್ಯಾಟಿನ್‌.4. ನ್ನಷ್ಟೀಯ ಪಟಲ. 5. ದೃತೃಂತರ ಜಾಲಿಕೆ. 6. 
ಸೂತ್ರಕಣಿಕೆ. 7. ವಿಮುಕ್ತ ರೈಬೊಸೋಮು. 8. ಕೇಂದ್ರಿಲ. 9. ಗಾಲ್ಫಿ ಉಪಕರಣ. 10. 
ಲೈಸೊಸೋಮ್‌ ಅಥವಾ ಲಯತನು. 11. ರಿಕ್ತಿಲ್ಲ. 12. ಒಳಮಗುಚು.13. ದೃತಿಪಟಲ. 


ಇದು ಉಸಿರಾಟದ ಕ್ಷೇತ್ರ, ಕೋಶಕೋಶಗಳ ಮಟ್ಟದಲ್ಲಿ, ಪರಮಾಣುಗಳ 
ಮಟ್ಟದಲ್ಲಿ ಎಂದರೂ ಸರಿಹೋಗುತ್ತದೆ. ಇದೂ ವಿದ್ದುದಣು ಸೂಕ್ಷ್ಮದರ್ಶಕ 


34 


(electron microscope) ತೋರುವಂತೆ ಎರಡು ಪದರ ಪಟಲವುಳ್ಳ ವಿರಚನೆ. 
ನೀವೆಲ್ಲ ಅರಿತಿರುವ ಸಾಧಾರಣ ಸೂಕ್ಷ್ಮದರ್ಶಕ (ordinary microscope) 
ದಲ್ಲಿ ಬಳಕೆಯಾಗುವುದು ಸಾಧಾರಣ ಬೆಳಕು ವಸ್ತುವಿನ ಮೇಲೆಬಿದ್ದು ಅದನ್ನು 
ಎರಡು ಸಲ ಬೃಹತ್‌ಗೊಳಿಸುವಂತೆ (೩9) ವ್ಯವಸ್ಥಿತವಾದ ಗಾಜಿನ 
ಮಸೂರ (19೧9) ಗಳ ಒಂದು ತಂಡ. ಬೆಳಕು ಸಂಚಲಿಸುವುದು ಅಲೆಯಂತೆ, ಆ 
ಅಲೆಗೆ ಒಂದು ನಿಖರವಾದ ಉದ್ದಉಂಟು. ಅದು ತರಂಗ ದೂರ (wave 
19೧0೧). ಇದನ್ನೆಲ್ಲ ನೀವು ಅರಿತಿರುವಿರಿ. ಆದರೆ ನಾವು ನೋಡಬೇಕೆನಿಸುವ 
ವಸ್ತು ಈ ದೂರಕ್ಕೂ ಸಣ್ಣದಾಗಿ ಬಿಟ್ಟಿದ್ದಲ್ಲಿ ಸಾಧಾರಣ ಸೂಕ್ಷ್ಮ ದರ್ಶಕದಿಂದ 
ಅದನ್ನು ನೋಡಲಾಗುವುದಿಲ್ಲ ಎನ್ನುವುದನ್ನು ಅರ್ಥಮಾಡಿಕೊಳ್ಳುವುದು 
ನಿಮಗೆ ಸುಲಭ. ವಸ್ತು, ಒಂದು ಅಲೆಯ ಒಳಗೇ ಇದ್ದು ಬಿಡುತ್ತದೆ ಇಲ್ಲಿ. 
ಇದಕ್ಕಿಂತ ಬೇರೆಯೇ ಆದ ವಿದ್ಕುದಣು ಸೂಕ್ಷ್ಮದರ್ಶಕ ನಮಗೆ 
ಬೇಕಾಗಿಬರಬಹುದು ಅಂಥ ವೇಳೆ. ಇಲ್ಲಿ ಬೆಳಕಿನ ಬದಲು ಈ ಹಿಂದೆ ನಾವು 
ನೋಡಿದ್ದ ವಿದ್ಕುದಣು (61601700) ಗಳ ಒಂದು ಮಯೂಖ (06817) ವನ್ನು 
ಬಳಸುತ್ತಾರೆ. ಈ ಅಣುಗಳು ಆಲೆ ಅಲೆಗಳಂತೆ ಅಲ್ಲದೆ ನೇರ ನೇರ ಗುಂಡಿನ 
ಮಳೆ (0೦77081೮776!) ಯಂತೆ ಬೀಳುವುದರಿಂದ, ವಸ್ತುವು ಇದರ ಹಿಡಿತಕ್ಕೂ 
ಬೀಳದಂತೆ ಹೋಗುವುದು ಅಸಾಧ್ಯ. ಕೋಶರಚನೆಯ ನಮ್ಮ ಅರಿವೆಲ್ಲ ಈಗ 


ಇರುವುದು ಇಂಥ ವಿದ್ಕುದಣು ಸೂಕ್ಷ್ಮದರ್ಶಕದಿಂದ ಬಂದದ್ದು. 


ಸೂತ್ರಕಣಿಕೆಯಲ್ಲಿ ಎರಡು ಪದರಿನ ಪಟಲವಿದೆಯೆಂದೆವಲ್ಲ, ಅದರಲ್ಲಿನ, 
ಹೊರಪದರು ನಯ, ಸರಳ; ಒಳಪದರು ಒಳ ಮುಖನಾಗಿ ತುಂಬ ಮಡಿಕೆ 
ಮಡಿಕೆಯನ್ನು ಹೊಂದಿರುವಂಥದ್ದು - ಇವುಗಳನ್ನು ಶಿಖೆ (cristae - crest) 
ಎನ್ನುತ್ತಾರೆ (ಚಿತ್ರ 2.4 - ಪುಟ 41). ಹೀಗಾಗಿ ಸೂತ್ರಕಣಿಕೆಯಲ್ಲಿ ಎರಡು 
ಬಗೆಯ ಕೋಣೆಗಳು ಅಥವಾ ಜಾಗಗಳು ಉಂಟು. ಒಂದು ಅಂತರ್‌ ಪಟಲ 
(1೧161೧77671078೧9) ಪ್ರದೇಶ, ಇನ್ನೊಂದು ಕಣಿಕೆಯ ಕಾಯದ ಪ್ರಧಾನ 
ಪ್ರದೇಶ ಅಥವ ಮಾತೃಕಾ ಪ್ರದೇಶ (೧೩೧ 50806). ಉಸಿರಾಟದ 
ಪ್ರತ್ರಿಕ್ರಿಯೆಗಳನ್ನು ಉತ್ಪ್ರೇರಿಸುವ ಆಕಿಣ್ವಗಳು ಜೋನಿಯಂಥ (606! ke) 
ಮಾತೃಕೆಯ ಅಥವಾ ಒಳ ಪದರಿನ ಪಟಲದ ಘಟಕಗಳು. ಈ ಅಕಿಣ್ವಗಳು 


35 


ಣು 


ಣು 


fa 
೬ 
(SC) 


ದ 


ಇಡಾ) 
ಟು 
We We 


ಗಿೋೊಹ 


"ಡಿ 
ಛು 


ಎಸ ನಿ 
ಆ 


v 


(aerobic) ದಂ 


(Adenosine Triphospite) 
ನ್ನು 
ಹಿಂದೆ 
ಇಲ್ಲಿ ಗ 


೩ ಮಿ 
ಣೆ 


ಪ 
ಈ 
ಈ 


ತ 
ತಾ 


ಬಾಗಗಳ 


ಖಿ 


ಅಸಾ, 


ಈ ಸೂತ್ರಕಣಿಕೆ ತನ್ನ ರಚನೆ ಹಾಗೂ ಗಾತ್ರ 
೨ಬ 


 ಾ 
ಗಿಳಿದ 


ತ 
ಹಾ 


ಏಂ 
ವಂ 
ಗಸ ಆಗರ 


ಉತ್ಪಾದನೆಯನ್ನು (ಇದೇ ಉಸಿರಾಟದ ಮೂಲ 


ಸೀನ್‌ ಟೈಪಾ 
ಸೀರಿ ಟ್ರಿಫಾ 


NE 
Tue 


ಸಾಮಗ್ರಿ (ಗಟ!ieಗ) ಗಳ ಆಮ್ಲಜನಕೀಕರಣ (06೩೦೧) ಹಾಗೂ 


ಹ ಸೆ 


ಟ್ರಿ 


ಬಳಸುವ (energy consuming) 


(couple). & ATP, ಕೋಶದ 


ಶಕಿ 


೧ ಡು 


ದ ಬ. 


2 + 
1 O 
ಓೂ 4 
ಶ್ರ (3 
11 
1 
1 5 
13. 
0 © 
13 a 
») 
0 

ಹ 

30. .© 
8 
A 
6 ಣ 
1) ed 
$3 ನು 
€ 
fam 
x 
|] 

ಇ) 2 
0 ಸೌ 
1» 5) 
KY 
(ಸ್ಥಿ (` 
11) 
i 
ಐ ೯ 
Wm 4 
ಡಸ 
ಕ 14 
~~ 
೪ 
(ಸಿ ಪಿ 


ವು 


ಆಲ 
ಆಟ್‌ 


ಜಿಕ ಆ 
ಆಆ WI ಗ್‌ 


ಲ 


ಜಾಯ 


pS 


(anaerobic respiration); 


ಹ ಅ ನ 
ಈ € ಊಹ 
“A [ 


ANN 
eS ಟ್‌ 


RN 
ಆ್‌ 


ನು 
[6 


ಈ 


ಹ 
ಜ್‌ 


gd pe 
A ಕಾರಾ ಣ 
14 ಸಾಲ್‌ ಭೂ VAR: ಳ್‌! WLU SLT 
~~ 


ಬಹುತೇಕವಾಗಿ ಕೆಲ 


pO 
ಕ್‌ 


ಆ 


ಆದಿಮ ಪ್ರಕಾರ (ಗರಗದ ನಿಜನ್ಮಷ್ಟಿತವೊಂದರೊಡನೆ ಇವು ಸಹಬಾಳ್ವೆ 
uli ಯ ಸಂಬಂಧವನ್ನು ಆ ನಂತರ ಅನುಸರಿಸಿ ನಿಂತವು. ಆಗ, 
ಜನೃಷ್ಟಿತ ಜೀವಿ ಇದಕ್ಕೆ ನೀಡಿದ್ದು ಬರೀ ಆಹಾರ ಸಾಮಗ್ರಿಗಳನ್ನು, ದಂಡಾಣು 
ಜೀವಿ ಪ್ರತಿಫಲ ನೀಡಿದ್ದೋ ಅತಿ NER ಅಂದರೆ ತನ್ನ ಅತಿ 
ಪರಿಣಾಮಕಾರೀ ಶ್ವಸನ ಕ್ರಿಯೆಯ ಫಲವನ್ನೇ ನೀಡಿ ಬಿಡುವುದರಿಂದ- 

೦ದೆಲ್ಲ ನಡೆದಿದೆ ಈ ಧೋರಣೆ. ಇದು ಈಗ ಒಂದು ಸಿದ್ದಾಂತವೇ 
೦ಥ ಮಾನ್ಮಣೆ ಪಡೆದಿದೆ. ಇದರ ಸಮರ್ಥನೆಗೆ ಒಂದು ಚೊಕ್ಕ ಉದಾಹರಣೆ 
ೀಡಬಹುದು. ಪೆಟೊಮಿಕ್ಸ್‌ ಪ್ಮಾಲಸ್ಪಿಸ್‌(Petomix palustris) ಎಂಬ 
ಅಮೀಬ, ಸೂಕ್ಷ್ಮಕಣಿಕೆಗಳನ್ನೇ ತನ್ನ ರಚನೆಯಲ್ಲಿ ಹೊಂದಿರದಂಥ ಅಪರೂಪದ 


ತ] 


ಬ ೪ 
el, 


ಲ 


ನಿಜನೃಷ್ಟಿತ ಜೀವಿ . ಆದರೆ ಇದರ ದೇಹದಲ್ಲಿ ಇಂಥ ಸಹಬಾಳ್ವೆ ನಡೆಸುತ್ತಲಿರುವ 
ವಾಯುಭಕ್ಷೀ ದಂಡಾಣು ಜೀವಿಗಳು ನಿರಂತರ ವಾಸಮಾಡುತ್ತ ಇರುತ್ತ ವ. ಈ 
ಧೋರಣೆ ಹೇಳುವಂತೆ ಊಹಿಸ ಲಾಗಿದ್ದ ವಿಕಾಸ ಕತೆಗೆ ಇದು ನೇರ ನೀಡಿದ 


ಕೈಗನ್ನಡಿ. ಆ ಪ್ರಾಕ್ತನ ಜೀವನದ ಒಂದು ಜೀವಂತ ನಿದರ್ಶನ. 


1949ರಲ್ಲಿ ಕ್ರಿಶ್ಚಿಯನ್‌ ಡಿಡುವೆ (೦೧508೧೮6006) ಲೈಸೊಸೋಮ್‌ 
(lysosome - 0/50 - dissolution, ಲಯ) ಅಥವಾ ಲಯತನುಗಳು ಎಂಬ 
ಆಂಗಕಗಳನ್ನು ಕಂಡುಹಿಡಿದ ಕೋಶದೃತಿಯಲ್ಲಿ. ಇತರ ಎಲ್ಲ ಅಂಗಕಗಳಿಗೂ 


೧ ಇ 
ಕರಾಳ ಸಾವು Se ಜಾ 
ಇರುವುದು ಎರಡು ಪದರಿನ ಪಟಲ. ಅದರೆ, ಇಲ್ಲಿಯದು ಒಂದೇ ಪದರಿನ 
ಪಟಲ. ಇದರ ಗಾತ್ರ ವಿಭಿನ್ನ ರೀತಿಯದು. ವ್ಯಾಸ, ಬಹುತೇಕ 0.1ರಿಂದ 0.8 


um ವರೆಗಿನದು. ರೂಪ ಸ್ಪಲ್ಪ ಬೇರೆ ಬೇರೆ. ಕೋಶವೊಂದರಲ್ಲಿ ಹಲವಾರು 
ಲಯತನುಗಳು ಇರುತ್ತವೆ. ಇವು ವಾಸ್ತವಿಕವಾಗಿ ಅನೇಕ ಜಲವಿಲೇಯಕ 
೧ 


(hydrolytic) ಆಕಿಣ್ವಗಳನ್ನು ಒಳಗೊಂಡ ಒಂದೇ ಪದರಿನ ಸೂಕ್ಷ್ಮ ಚೀಲಗಳು. 


( 


ಕೋಶ, ತಿಂದು ಒಳಗೆ ಕಳಿಸುವ ಆಹಾರ ಸಾಮಗ್ರಿಗಳನ್ನು ಲಯಗೊಳಿಸುವುದು 
ಆಥವಾ ಜೀರ್ಣಿಸಿಕೊಳ್ಳುವುದು ಹಾಗೂ ಕೋಶ ಘಟಕಗಳ ಪುನರುಪಯೋಗ 


(190/01೧0) ಕ್ಕೆ ದಾರಿಮಾಡಿಕೊಡುವುದು ಗವ ಇವುಗಳ ಕೆಲಸ. ಒಂದು 
ವಿಧದಲ್ಲಿ ಇವನ್ನು ತಾವಿರುವ ಕೋಶದೃತಿಯನ್ನೇ ಲಯಗೊಳಿಸಿ ಬಿಡಬಲ್ಲಂಥ 
ತಮ್ಮದೇ ಒಳಗಿನ ಆಕಿಣ್ವಗಳನ್ನು ದೃತಿಯೊಳಗೆ ಬಿಡದಂತೆ ತಡೆಹಿಡಿದಿಟ್ಟಿರುವ 


37 


ಚೀಲಗಳು ಎನ್ನಲೂ ಅಡ್ಡಿಯಿಲ್ಲ. ಈ ವಿವರಣೆಯ ನಾಟಕೀಯ 
ನಿದರ್ಶನವೊಂದನ್ನು ನೀಡುವುದು ಕೂಡ ಸಾಧ್ಯ. ಕೆಲವೊಂದು ಘೋರ 
ವಿಷಗಳುಂಟು. ಅವುಗಳ ಘೋರತೆ ಇರುವುದು ದೇಹದಲ್ಲಿ ಅವು 
ಕೆಲಸಮಾಡುವುದು ಪರಮಾಣುವಿನ ಹಂತದಲ್ಲಿ ಎನ್ನುವುದರಲ್ಲಿ ಇದೆ. ಇಂಥ 
ವಿಷ ಕೋಶದಲ್ಲಿ ಬಂದರೆ ಅದು ನೇರ ಕೆಲಸಮಾಡುವುದು ಈ ಲಯತನುಗಳ 
ಪಟಲಗಳ ಮೇಲೆ, ಅವುಗಳನ್ನೇ ಕರಗಿಸುವುದರ ಮೂಲಕ. ಆಗ 
ತಡೆಹಿಡಿಯಲ್ಪಟ್ಟಿದ್ದ ಎಲ್ಲ ಲಯಕಾರಕ (0/10) ಆಕಿಣ್ವಗಳೂ ರಭಸದಿಂದ 
ಕೋಶದೃತಿಯ ಒಳಗೆ ಪ್ರವೇಶಿಸಿ ಅದನ್ನು ಲಯಗೌೊಳಿಸಿಬಿಡುತ್ತವೆ 
ಕ್ಷಣಾರ್ಧದಲ್ಲಿ ! ಲಯತನುಗಳು ಆವಿರ್ಭೂತ ವಾಗುವುದು ಗಾಲ್ಲಿ ಉಪಕರಣದ 
ಮೊಗ್ಗು ಮೊಗ್ಗುಗಳು (0೬೮61709) ಎಂಬಂತೆ. 


ಇವುಗಳಲ್ಲದೆ ಪೆರಾಕ್ಸಿಸೋಮ್‌ (pೀrಂxisome)ಗಳು ಅಥವಾ 
ಸೂಕ್ಷ್ಮ ಕಾಯ (೧11010006/) ಗಳು ಎಂಬ ಅಂಗಕಗಳೂ ಕೋಶದೃತಿಯಲ್ಲಿ 
ಇರುತ್ತವೆ. ಇವೂ ಪಟಲದಿಂದ ಅವೃತವಾದ ಅಂಗಕಗಳು. ಇವುಗಳ ವ್ಯಾಸ 
0.5 ಟಗ. ನಷ್ಟು ಮಾತ್ರ. ಇಲ್ಲಿರುವುದು ಆಮ್ಲ ಜನಕೀಕರ (068116) 
ಆಕಿಣ್ವಗಳು. ಇವುಗಳ ಕೆಲಸ ರಕ್ಷಣೆ ನೀಡುವಂಥದ್ದುಎಂದು ಊಹಿಸಲಾಗಿದೆ. 


ಪತ ಕ್‌ ಹಾ 
ಸಿಸ್ಕಿ ಜೀವಪ್ರಕಾರ 


ಸಸ್ಮ ಜೀವಿಯೂ ಕೋಶ ರಚಿತವೇ. ಏಕಕೋಶೀಯ. ಬಹುಕೋಶೀಯ 
ಎಂಬ ವಿಂಗಡಣೆಯೂ ಇಲ್ಲಿ ಉಂಟು. ಆಸಿಲ್ಲಟೋರಿಯ (Oscillatoria), 
ಇದು ಎಂದೂ ಆಂದೋಲನ ೦50800೧ ವನ್ನು ತೋರುತ್ತ ಇರುತ್ತದೆ. ), 
ಟ್ರೈಕೊಡೆಸ್ಮ (110೧0665138 ಇಲ್ಲಿ ಕೂದಲು ಗಂಗಂ ದಂಥ ದೇಹವುಂಟು) 
ಎಂಬಂಥ ಹಲವಾರು ಸಸ್ಕಗಳು ದಂಡಾಣು ಜೀವಿಗಳಂತೆ ಪೂರ್ವ ನೃಷ್ಟಿತಗಳು, 
ಅಂದರೆ ಅವುಗಳಲ್ಲಿ ನೃಷ್ಟಿ ಎನ್ನುವುದು ಇರುವುದಿಲ್ಲ. ಇಂಥ ಸಸ್ಮಪಂಗಡಕ್ಕೆ 
ಸಯನೊಫೈಟ (ನೀಲವರ್ಣ - €y೩ಗಂ ಸಸ್ಕಜಾತ 00/18 ) ಎನ್ನುತ್ತಾ ರೆ. 
ಏಕೆಂದರೆ ಸಾಧಾರಣ ಸಸ್ಮಗಳಲ್ಲಿನ ಹಸಿರು ಬಣ್ಣದ ಬದಲು ಇಲ್ಲಿ ನೀಲಿ 
ಮಿಶ್ರಿತ ರಂಗು ಇರುತ್ತದೆ. ಹಳೆಯ ಜೀವಶಾಸ್ತ್ರ ಇವುಗಳನ್ನು ಆದಿಮ ಸಸ್ಯ 


38 


ಪ್ರಕಾರ ಎಂದು ಪರಿಗಣಿಸಿತ್ತು. ಆದರೆ ಮೇಲೆಲ್ಲ ತಿಳಿಸಿದಂತೆ ನೃಷ್ಟಿರಚನೆಯ 
ಪ್ರಾಮುಖ್ಯತೆಯನ್ನು ಅರಿತಾದ ಮೇಲೆ ಇವುಗಳನ್ನೂ ದಂಡಾಣು ಜೀವಿಗಳ 
ಜೊತೆಯೇ ಸೇರಿಸಿ, ಇಂಥ ಪೂರ್ವನೃಷ್ಟಿತ ಜೀವಪ್ರಕಾರಗಳೇ ಬೇರೆ, ಅವುಗಳ 
ಜೀವನ ಶೈಲಿಯೇ ಬೇರೆ ಎಂದು ಎಣಿಸಲಾಗಿದೆ. 

ಹೀಗಾಗಿ ಸಾಧಾರಣವಾದ ಎಲ್ಲ ಸಸ್ಮಜಾತಗಳೂ ನಿಜನ್ಮಷ್ಟಿತಗಳೇ 


ಎನ್ನಲು ಅಡ್ಡಿಯಿಲ್ಲ. ಇಲ್ಲಿನ ಕೋಶ ವೈಶಿಷ್ಟವನ್ನು ಇನ್ನು ನೋಡೋಣ 


(ಚಿತ್ರ 2.3) 





2.3 ಸಸ್ಮಕೋಶ (ಅಡ್ಡ ಛೇದಿತ) 
1. ದೃತಿರಂಧ್ರ. 2. ಕೋಶಗೋಡೆ. 3. ಗಾಲ್ಲಿ ಉಪಕರಣ. 4. ಪ್ಲಾಸ್ಟಿಡ್‌ (ದೃತಿಕಾಯ) 5.ರಿಕ್ತಿಲ. 6. 
ಕೋಶ ದೃತಿ 7. ನೃಷ್ಟೀಯ ಪಟಲ. 8.ನೃಷ್ಟಿಲ. 9. ನೃಷ್ಟಿ. 10. ದೃತ್ಯಂತರಚಾಲಿಕೆ. 11. 


ಅಮ್ಮೆಲೊಪ್ಲಾಸ್ಟ್‌ (ಪಿಷ್ಟಕಾಯ). 


39 


ಸಸ್ಮ ಕೋಶದಲ್ಲಿಯೂ ಮೇಲೆ ಹೇಳಿದ ಎಲ್ಲ ಅಂಗಕಗಳೂ ಉಂಟು. 


ಪ್ರಥಮದೃತಿ, ಅದರಲ್ಲಿ ಕೋಶದೃತಿ, ನೃಷ್ಟಿ ಎಂಬ ಎರಡು ಭಾಗಗಳ ವಿಂಗಡಣೆ, 
A ಮೇಲೆ ಟನ ಎರಡು ಪದರದ ದೃತಿಪಟಲ, ದೃತಿಯಲ್ಲಿ ಹಲವ 
ಪಟಲಿತ ಅಂಗಕಗಳು - ಅಂತರ್ದ್ಯತಿ ಜಾಲಿಕೆ ಅದರ ಒರಟು ಮತ್ತು ನಯ 
ಭಾಗ, ಕಶ ಕಣಿಕೆಗಳು, ಲಯತನುಗಳು ಎಂಬಂತೆ ಎಲ್ಲವೂ ಇಲ್ಲಿ ಉಂಟು. 
ಇದೆಲ್ಲದರ ಜೊತೆಗ ಇಲ್ಲಿಗೇ ಮೀಸಲಾದ ಕೆಲವು ಅಧಿಕ ಲಕ್ಷಣಗಳೂ ಉಂಟು. 

ದರಲ್ಲಿ ಮುಖ್ಯವಾದುದು ಕೋಶದೃತಿಯ ಹೊರಗಡೆ ಇರುವ ಕಠಿನವಾದ 


ಒಂದು ಗೋಡೆ. ಈ ಕೋಶ ಗೋಡೆ (06॥%/8॥) ರಚಿತವಿರುವುದು ಸಸ್ಮಜಾತದಲ್ಲಿ 


ಎ ಫಿ ಎ pS ಸ ಇ ಬಿ ಎ ಪ್ರಾ“ ಎ2 ರಾವಿ ಜಾಧಿ 
ಮುಟ್ಟಿ € ಇರುವ ನಾರಿನಂದು  ಹಿಲ್ಮುಲೋಸ್‌ ಎಂಬ ಕಾರ್ಬೂಹೃಡ್ರೇಟ್‌, 
ರಿ 
ಎ 
[ee 


ನಿಖರವಾಗಿ ಹೇಳುವುದೆಂದರೆ ಸಂಕೀರ್ಣ ಸಕ್ಕರೆಯ ಪರಮಾಣುಗಳಿಂದ. ಸಸ 
ದೇಹದ ಎಲ್ಲವಿಧ ರಚನಾಕಾಠಿವನ್ಮವನ್ನು ತಂದು ತೊಡುವುದು ಈ ಸಕ್ಕರೆಯಂಥ 


ಪದಾರ್ಥ ಇನ್ನೊಂದು ಮುಖ್ಯ We ಇಲ್ಲಿನ ಕೋಶದೃತಿಯಲ್ಲಿನ ವಿಶಾಲವಾದ 
ಜಾಲೀ ಪ್ರದೇಶ. ಇದನ್ನು ರಿಕ್ತಿಲ (vacuole - vacuum, empty space, 


ರಿಕ್ತಿ) ಎನ್ನುತ್ತಾರೆ. ರಿಕ್ತಿಲವು ದ್ರವಭರಿತವಾದ ಪಟಲದಿಂದ ಪರಿವೃತವಾದ 
೬ ಡಿ 
ಗ್‌ 


ಸುತ್ತ ಕ್ಷ ಕ್ಷಣಿಕವಾಗಿ 


© (food vacuole) ಗಳಷ್ಟ 


ಆದು ಜೀರ್ಣಗೂಳು ವ ತನಕ ಇರುವ ಅಹಾರ ರಿಕಿ 
ಅವು. ಸಸ್ಪಗಳಲ್ಲಿಯಾದರೂೋ ಅವುಗಳ ಪರಿಣತ (7180೬6) ಕೋಶದ ಒಟ್ಟು 


ಇಸಾ. ಅ ಪಾಲಿ ೮. ಜಾಲೆ ಹ 

ಸಂಪುಟ (volume - volumen, ೩ roll, ಒಂದು ವಸ್ತುವಿನ ಇಲ್ಲವ ಜಾಗದ 
- ಜಾ ಹ ಣಾ ಖಾಲಿ 

ಇಡೀ ಸುತ್ತಿನ ಒಳಭಾಗ ಸಂ * ಪುಟ; ಗ್ರಂಥದ ಇಡಿತನಕ್ಕೂ ಇದು ಸಲ್ಲುತ್ತದ, 


ಇಲ್ಲಿ ಒಮ್ಮೊಮ್ಮ ಬಳಸುವ ರಾಶಿ ಸೂಚಿಸುವುದು mass ಅನ್ನು volume 
ಆ ನ್ನು ಗಮನಿಸಿ.) ದ90 ಭಾಗವನ್ನು ಅದರ ಒಂದೇ ಒಂದು 
ರಿಕ್ಷಿಲ ೩, ಇದರ ಕೆಲಸ ಚಾರ pd ತ್ನಾಜ, 


ದ್ರವ್ಯಗಳಿಗೆ ಕೂಡಿಡುವ ಕಣಜದಂತೆ ವರ್ತಿಸುವುದು. ಇಲ್ಲು pT 


40 


ಪದಾರ್ಥಗಳು ಕರಗಿ ನಿಂತಿರುವುದರಿಂದ ಅಥವಾ ಸಮಾಹೃತವಾಗಿ 
ಇರುವುದರಿಂದ, ಸಸ್ಕರಿಕ್ತಿಲ ನೀರನ್ನು ನಾವು ಈ ಹಿಂದೆ ನೋಡಿದ ಅಸರಣ 
ಕ್ರಿಯೆಯ ಮೂಲಕ ಒಳಗೆ ಸೆಳೆದುಕೊಳ್ಳುತ್ತದೆ. ಆದುದರಿಂದ ಕೋಶಾಂತರದ 
ಆಸರಣೀ ಸಂಮರ್ದ(ಂsmotic pressure) ಅಥವಾ ಒತ್ತಡ ಹೆಚ್ಚುತ್ತದೆ. 
ಹೀಗೆ ಆಗುವ ತುಂಬುತನ ಅಥವಾ ಸ್ಟೀತತೆ (ಕuridiy) ಹಾಗೂ ಗಟ್ಟಿಯಾದ 
ಕೋಶಗೋಡೆಗಳು ಇವಿಷ್ಟು, ಮರತನ ವಿಲ್ಲದ (೧೦೧ ೪೫/೦೦೮6) ಕೊತ್ತಂಬರಿ 
ಸೊಪ್ರು ದಂಟಿನ ಸೊಪು ಎಂಬಂಥ ಗಿಡಗಳ ಸ್ಫೀತ ದೃಢತೆ (turgid rigidity) 
ಗೆ ಕಾರಣವಾಗುತ್ತವೆ; ಆಂದರೆ ಅವುಗಳ ತುಂಬುತನವೇ ಅವುಗಳಿಗೆ ಗಟ್ಟಿತನ 


ಸಸ್ಮಜೀವಿಯ ಅತೀ ವಿಲಕ್ಷಣ ಗುಣ ಅದು ದ್ಯುತಿ ಸಂಶ್ಲೇಷಣೆಯ 
ಸಾಮರ್ಥ ಹೊಂದಿದೆ ಎನ್ನುವುದು. ಈ ಕ್ರಿಯೆ ನಡೆದು ಬರುವ ಪ್ರದೇಶ ಇಲ್ಲಿನ 
ಕೋಶದೃತಿಗಳಲ್ಲಿ ಕಂಡುಬರುವ ಹರಿತ್‌ ದೃತ (011070- ಹಸಿರು ಬಣ್ಣದ, 
ಹರಿತ್‌, 01865॥ ದೃತ) ಎಂಬ ವಿಶಿಷ್ಟ ಅಂಗಕಗಳು. ಇವುಗಳ ರಚನೆ 
ಸೂಕ್ಷ್ಮ ಕಣಿಕಯಂತೆಯೇ, ಆದರೆ ಗಾತ್ರಮಾತ್ರ ಹಲವು ಪಟ್ಟು ದೊಡ್ಡದು. 
(ಚಿತ್ರ. 2.4). 


೧೬ 
) 


ಸನಾ 
WAN 





ಆ) ಸೂತ್ರಕಣಿಕೆ (ಮೈಟೊಕಾಂಡ್ರಿಯ )1. ಹೊರಪಟಲ. 2. ಪಟಲಾಂತರ ಪ್ರದೇಶ. 3. ಒಳ ಪಟಲ. 
| 


(ಕ್ಲೋರೋಪ್ಲಾಸ್ಟ್‌). 3. ತಲ್ಪ 


41 


ಇದೂ ಎರಡು ಪದರಿನ ಪಟಲದಿಂದ ಆವೃತ; ಒಳಗಿನದರ ನಡುವಣ 
ಪ್ರದೇಶವಾದ ಸ್ಟೋಮ (8078, 096, 71801656 ತಲ್ಪ)ದಲ್ಲಿ ಸೂಕ್ಷ್ಮ 
ಕಣಿಕೆಯಲ್ಲಿನ ಮಾತೃಕೆಯಂತೆಯೇ ಅನೇಕ ವಿಲೇಯ ಆಕಿಣ್ವಗಳು ಇರುತ್ತವೆ. 
ಆದರೆ ಇಲ್ಲಿನ ಒಳಪದರ ಒಳಮುಖ ಮಡಿಕೆಗಳನ್ನು ತೋರಿಸುವುದಿಲ್ಲ ಬದಲು 
ಇಲ್ಲಿನ ಸ್ಫೋಮ ಮೂರನೆಯದೇ ಆದ ಪಟಲ ಸಂಹತಿ (Membrane 
system) ಯೊಂದನ್ನು ಒಳಗೊಂಡಿರುತ್ತದೆ. ಇದು ಅಂತರ ಸಂಬಂಧಿತವಾದ 
ತಟ್ಟೆಗಳಂಥ ಚೀಲಗಳ ಕಟ್ಟುಗಳು. ದ್ಕುತಿ ಸಂಶ್ಲೇಷಣ ನಡೆಸುವ ಪತ್ರ ಹರಿತ್ತು 
(chlorophyll) ಎಂಬ ರಂಗಿನ (010೧79೧!) ಪದಾರ್ಥವಿರುವುದು ಈ 
ಚೀಲಗಳಲ್ಲಿ. ಚೀಲ, ಪತ್ರಹರಿತ್ತು ಹಿಡಿದಿಡುವ ಸೂರ್ಯ ಶಕ್ತಿಯನ್ನು ATP 
ಯ ಉತ್ಪಾದನೆ ಮಾಡಲು ಬಳಸುತ್ತದೆ. ಸ್ಫ್ಟೋಮದಲ್ಲಿ ಈ ATP, 
ಕಾರ್ಬೊಹೈಡ್ರೇಟ್‌ ಮತ್ತು ಇತರ ಉತ್ಪನ್ನಗಳನ್ನು ಉಂಟುಮಾಡುವ 
ಜೈವಸಂಶ್ಲೇಷಣೀ (biosynthetic) ಪ್ರತಿಕ್ರಿಯೆಗಳನ್ನು ನೆರವೇರಿಸಲು 
ಬಳಸಲ್ಪಡುತ್ತದೆ. 


ಇಲ್ಲಿ ನಮ್ಮ ಗಮನೀಯವಾದ ಒಂದು ಅಂಶ, ಸೂತ್ರ ಕಣಿಕೆಗಳಂತೆಯೇ, 
ಹರಿತ್‌ದೃತಗಳೂ ತಮ್ಮದೇ ಆದ ರಸ, RNA ಹಾಗೂ ರೈಬೊಸೋಮ್‌ಗಳನ್ನು 
ಹೊಂದಿರುತ್ತವೆ, ಅಲ್ಲದೆ ಅವುಗಳಂತೆಯೇ ದ್ವೈಧ ವಿಭಜನಾಕ್ರಮದಲ್ಲಿ ಪ್ರಜನನ 
ನಡೆಸುತ್ತವೆ ಎನ್ನುವುದು. ಇವೂ ಬಹುಶಃ ಸೂತ್ರ ಕಣಿಕೆಗಳಂತೆಯೇ 
ವಿಕಸಿತವಾಗಿರಬಹುದು. ಅಂದರೆ ಪ್ರಾಚೀನ ಸಯನೋಬ್ಬಾಕ್ಟೀರಿಯಂ 
( cyano ನೀಲ bacterium ದಂಡಾಣು) ಜೀವಿಯೊಂದು, ಅದ್ಭುತಿ ಸಂಶ್ಲೇಷೀ 
(non photosyntttetic) ನಿಜನ್ಮಷ್ಟಿತ ಜೀವಿಯೊಂದರ ದೇಹದಲ್ಲಿ ಸಹಬಾಳ್ವೆ 
ಮಾಡುವುದನ್ನುಕಲಿತು ಅಲ್ಲಿಯೇ ನಿವಾಸಮಾಡುವ ಅಭ್ಯಾಸದಿಂದ ಅಗಿಬಂದ 
ವಿಕಾಸ ಇದೂ ಕೂಡ. ವಸ್ತು ಸ್ಥಿತಿಯಲ್ಲಿ ಆಧುನಿಕವಾದ ಹಲವು ಅದ್ಭುತಿ 
ಸಂಶ್ಲೇಷೀ ನಿಜನೃಷ್ಟಿತಗಳು ಇಂಥವೇ ಸಹಬಾಳ್ವೆಯ ಸಂಬಂಧವನ್ನು ನಿಜವಾದ 
ಸಯಾನೋಬ್ಬಾಕ್ಟೀರಿಯ ಜೀವಿಗಳೊಡನೆ ಹೊಂದಿರುತ್ತವೆ. ಊಹಿತ ವಿಕಾಸದ 
ಕೈಗನ್ನಡಿ ಇದು ಮತ್ತೆ. ಹೀಗೆಂದರೆ ಆಧುನಿಕವಾದ ಬಹುತೇಕ ನಿಜನ್ಮಷ್ಟಿತ 
ಜೀವಿಗಳು ಜಾನ್ಮಿಕವಾಗಿ ಕಲಬೆರಕೆಯ ಸಂಕರ (mongrel, hybrid) ಗಳು- 


42 


ಎಂದಂತೆ. ಅವುಗಳಿಗೆ ಏಕಕಾಲದಲ್ಲಿ ಮೂರು ಆನುವಂಶಿಕಧಾರೆಗಳು ಇರುತ್ತವೆ- 
ನೃಷ್ಟಿಯದ್ದು, ಸೂತ್ರಕಣಿಕೆಯದ್ದು, ಸಸ್ಮಗಳಲ್ಲಿ ಹರಿತ್‌ದೃತಗಳದ್ದು ಎಂಬಂತೆ | 


ಜೀವಿಗಳ ಅನ್ವಯ ಜನನ (೧೧/1೦96೧)) ಹಾಗೂ ಅವುಗಳ ವಿಭಿನ್ನೀಕರಣ 
(differentiation) 


ಪೂರ್ವನ್ಮಷ್ಟಿತ ಜೀವ ಪ್ರಕಾರ ತೋರುವ ವೈವಿಧ್ಯ, ತುಂಬ ಸೀಮಿತ. 
ಅವುಗಳ ವಿವಿಧತೆ ಮೂಲತಃ ಇರುವುದು ಅವುಗಳ ಅದ್ವಿತೀಯ ಜೈವರಸಾಯನಿಕ 
ವಿಚಕ್ಷಣತೆಗಳಲ್ಲಿ, ಇಡೀ ದೇಹದ ರೂಪದಲ್ಲಿಯಾಗಲೀ, ಅದರ ರಚನೆಯಲ್ಲಿ 
ಯಾಗಲೀ ಅಲ್ಲ. ಈ ಹಿಂದೆ ನಾವು ಮೆಚ್ಚಿದ್ದ ರೂಪ ವೈವಿಧ್ಯದ ಅಸದಳ 
ತಾಂಡವ ನಡೆಯುವುದು ನಿಜನ್ಮಷ್ಟಿತ ಜೀವಪ್ರಕಾರಗಳಲ್ಲಿ ಮಾತ್ರ. ಈ ಅಗಾಧ 
ರೂಪ ವೈವಿಧ್ಯ ನಿಜನ್ಮಪ್ಪಿತಗಳ ಒಂದು ಮುಖ್ಯ ಲಕ್ಷಣ ಎಂದರೂ 
ಸರಿಹೋಗುತ್ತದೆ. ಈ ರೂಪವೈವಿಧ್ಯ ಕೋಶಕೋಶಗಳ ಲೆಕ್ಕದಲ್ಲಿಯೂ 
ನಡೆದು ಬರುತ್ತದೆ, ಇಡೀ ಜೀವಿಗಳ ಲೆಕ್ಕದಲ್ಲಿಯೂ ನಡದು 
ಬರುತ್ತದೆ. ಮನುಷ್ಕದೇಹವೊಂದೇ ತೋರುವ ವಿವಿಧ ಕೋಶಗಳನ್ನು ಗಮನಿಸಿ 
(ಚಿತ್ರ. 2.5). 

ಇದನ್ನು ಅರಿಯಲು,ಇಡೀ ಜೀವಿಗಳ ಮಟ್ಟದ ರೂಪವೈವಿಧ್ಯ ಅರಿಯಲು, 
ಕಣ್ಣಿಗೇ ಕಾಣದ ಅಮೀಬದ ದೇಹ; ಮನುಷ್ಯನ ದೇಹ, ಬೃಹದಾಕಾರದ ಆಲದ 
ಮರದ ಶರೀರಗಳನ್ನು ಗಮನಿಸಿ, ಪಕ್ಷಿ, ಮೀನುಗಳ ಅನಂತ ರೂಪಸಂಪತ್ತನ್ನೂ, 
ಹೂವು ಹೂವುಗಳ ರಮಣೇಯ ರೂಪಗಳ ಚೆಲ್ಲಾಟವನ್ನೂ ಗಮನಿಸಿ. 

ವೈವಿಧ್ಯದ ವೈಜ್ಞಾನಿಕ ಅಧ್ಯಯನ ಎಂದರೆ ನಾವು ಕಾಣುವ ಎಲ್ಲ 
ವಿವಿಧತೆಗಳ ವಿಂಗಡಣೆ ಹಾಗೂ ಅವುಗಳನ್ನು ಯಾವುದಾದರೊಂದು 
ಸುಸಂಗತವಾದ ರೀತಿಯಲ್ಲಿ ವರ್ಗೀಕರಣ (61855110800) ಮಾಡಿ ಇಡುವುದು. 
ಯಾವುದೇ ಜ್ಞಾನಕ್ಷೇತ್ರದಲ್ಲಿಯೂ ಮೊದಲಿಗೇ ಏಳಬಹುದಾದ ಸಂಗತಿಯೇ 
ಇದು. ಹಾಗೆ ನೋಡಿದರೆ ನಿಸರ್ಗದಲ್ಲಿ ವಿವಿಧತೆಯಿದೆ ಎನ್ನುವುದರಿಂದಲೇ 


43 





ದ ಎವಿಧ ರೂಪಗಳ: . 


|) 


ಇ ಲ್ಲ 


ೀತಕೋಶ. 4. ಮೂಲತ: 


Ro ಹಲ ಆಕ್‌ 
ನಾ ಬರವು ಅಡಿಗಳಷ್ಟೇ 


ಕಾಸಿ 


ಎಷ 
[s] 


ke ತೆ 
ಳಳ ಅ 


“2 


ಕ್ಲ (೧801007806). 8) ಅವ 
44 


ಚಾ ಎ ಜದ 
೧೬ NU 


ಹ 


“ದ 


ಲಮ 
IC ಾ 
pe ಪ್ಯಾ 


6 


0 


ಗ 
A 
ಣೆ 


ಕ್‌ 
೦ 


ಸ್ತುವು 
ಆ 
ತ್ವ 


ಕೌ 


ಕ 
ಬ 


ಡು 
4 

Pe 
ಗಿ ಇತ್‌ 


ಈ 

ಕ್‌ 

ಸತ್ರ 
ಆ 


ರ್ಗಗ 
(subdivisions) 


me 
ಮ 
ಕ್‌ 
ಫಿ 
ದ 


, to rule 


ಗಗಳಲ್ಲಿ 


dS 


in 


೧ 


ಮೇಲೆ 
ಇರಬೇಕು ಎಂದು. ಈ 
ps ಲೌ 
ಬಹು 


(hierarchy - hieros, sacred, priestly 


ಯದ, ೩೦೧6 


J 
ಶಿ 
ಸ್‌ 


Ce 


ರೀ 
(graded) ಉ 


ಯತ 


4 
Fed 


py 


ನ ನ ವಿ 
"ಲಿನದರ 
Sed 


po 
ಟು 


) 
ಇ 
ಲ 
ಈ 
ಷಿ 


pe 


Pp 
x 


ಗತ 
ಆವೆ 
ಣೀಬ 


ಹ್ಯಾ 

ಬಾ 

ಇಲ್‌ 
€ 
\ 


pe 


೧ 


ಕರಣ ಮಾಡಿದ ಮೇಲೆ ಸಿರಗೊಳಿಸಿದ ಎಲ 
ಆ 


pe 
Nad 


py 


೨ ತ್‌ 
ಗತಿ, ಪ್ರೆ 


ಕ್ರ 
(hierarchical) ಎ 


pe 
B 


4 0 
ಸ ಹ 
ಇ B 


% G 
೪ 13 


ಸ 


ಗ್‌ 


ಘ್‌ 
ಳಿ Mey uF 


RSE 
ಗುವ ವಿಚಾರದಾ 


(| 


ಗ 


(3 


a 
ನ್‌್‌ 
Wr 
ko 
ಈ ಚ್‌ ಇಆ್‌'ೀಚ್‌ ೪೯ 
Pp 

wd 


ಇ 


ಹಾ ಬ ಎನೆ 


Ce 


[a 


ಇ 
ಗಗ, ಆಗ್‌ 
pe 


(taxonomic 


ಇ 


ಹ ಭಾನ ಇ 

ಆಟೋ 
ಕಾ ಹಾಡ ಬ 
We 
[as 

ಬ್‌ ಬಗ ವು 


ಆಗ್‌ 


FY 

po 

ww. 
Pp 
ಉಾ 6 

3 


[a 
ಎ 


ಗತ್‌ ಗಡ್‌ 
Ws 


ಜಾರ 
ಮ 


ಎ 
ಚ್‌ 


5 


ST ಆಆ 


ದ 
ಕಾ ಹಚಲು ಇ 


ಕ್ಟ 
ಚತ ಗ್‌ 


ತ 


pS ಅಣ್ಣ ಆಹಾ ಇ. ಇಡಾ 
ಚ್‌ 


5 
TU ಟಾ 


- 
ತಲಳೆ ಡದು ಅಸಿ 
ಕ 


ಆ ದ 
ಇರಿವ ಕ್‌ 


ಟು 
ಪ್‌ 


ಬಾಲ ಎಲಿ 
Wd ಬುದ 
ಮಾರ್‌ 
ಇದಿ 


ಈ 


[a 
ಣಿ 


ಡಿ 


ತ್‌ 


ದಾ 
ಶಾನ್‌ 
ಬು 
ಹ 


(taxonomy) 
classification). 
(subject matter) 


0 (ನ್ಮ €೦ಿ? 
ಚಿ 30320 


(phylogenetic 


1 
13 
d) 
12 
13 


೨ 
d) 


0d ಜಗ ಗಾ ಸಾಜ ಇಾಹ 
WY $ 


ಇ 


ಇ ಛ್‌ 


PNG 


Cp) 
Nv 


pee ಸಾಗ 
HBL? ಬರಿದಿ 
ಹ ಆಹಾ ಲಾ ಇ 
ಒಂದ ಕವಲುಗ 


ಪು 
ಮು 


classification), 


ವಂಶಾವಲೀ ಕಥನ. ಸದ್ಯಕ್ಕೆ ಮನ್ನಣೆ ಪಡೆದು ನಿಂತಿರುವ ಭೂಮಿಯ ಮೇಲೆ 
ಕೋಶಗತ ಜೀವ (೦6॥೬1೩7 ಗೀ) ದ ಅನ್ವಯಾನುಗತ ಧಾರೆಗಳನ್ನು, 
ಆನುವಂಶಿಕತೆಯ ರೇಖೆಗಳನ್ನು ಚಿತ್ರಿಸುವ ವಿಕಾಸದ ವೃಕ್ಷವನ್ನು, ವಂಶಾವಳೀ 
ವೃಕ್ಷ (09೧೨೦1೦೦1೦೩! ॥795) ವನ್ನು ಇಲ್ಲಿ ಗಮನಿಸಿ ಇಂಥ ಚಿತ್ರವನ್ನು 
ಜೀವಶಾಸ್ತ್ರದ ಯಾವ ಗ್ರಂಥದಲ್ಲಿಯೂ ನೀವು ಕಾಣಬಲ್ಲಿರಿ, ಜೀವವೈವಿಧ್ಯದ 
ಶಾಸ್ತ್ರಬದ್ಧ ವಿವರಣೆಯ ಹಿನ್ನೆಲೆಯನ್ನು ಆಗ ನೀವು ಅರಿಯಬಲ್ಲಿರಿ. 


ಇಲ್ಲಿ ಮತ್ತೊಂದು ರೋಚಕ ವಿಷಯವಿದೆ. ಇದುವರೆಗೆ ವೃವಸ್ಥಾಪನದ 
ಯೋಜನೆಗಳು ಜೀವಗಳ ಸ್ಲೂಲ (07೦55) ರೂಪ ಶಾಸ್ತ್ರ (Morphology) 
ದ ಆಧಾರದಿಂದ ನಡೆದು ಬರುತ್ತಿತ್ತು. ಜೀವರಸಾಯನ ಶಾಸ್ತ್ರ ಬೆಳೆದು ಬಂದ 
ಮೇಲೆ ಪರಮಾಣುಗಳ ಲೆಕ್ಕದಲ್ಲಿಯೂ ವಿಕಸನದ ಚಿತ್ರಣ ನಡೆದು ಜೀವಿಗಳ 
ಪ್ರೋಟೀನ್‌ಗಳನ್ನು ಹಾಗೂ ಅವುಗಳ ನೃಷ್ಟಿಕ ಆಮ್ಲ (Nucleic ೩c೦id) ಗಳ 
ಅನುಕ್ರಮಗಳನ್ನೂ (sequences), ಈ ರೂಪಶಾಸ್ತದ ಆಧಾರಗಳಿಗೆ, 
ನಿರ್ಣಾಯಕಗಳಿಗೆ (€ಗtೀa) ಸಂಗತವೆಂದು ಸೇರಿಸಲಾಗಿದೆ. ಈ ಮೂರೂ 
ಅಂಶಗಳನ್ನು ಅನುಸರಿಸಿ ನೃಷ್ಟಿತ ಜೀವಪ್ರಕಾರಗಳನ್ನು ಮೂರು ಸಾಮ್ರಾಜ್ಕಗಳಾಗಿ 
ಹೀಗೆ ವರ್ಗಿಕರಿಸಬಹುದು ಈಗ : ಶೈಲೀಂದ್ರ (ಬೂಷ್ಟು, ಅಥವಾ ಬೂಸರು, 
ನಾಯಿಕೊಡೆ ಎಂದು ಮುಂತಾದ ಅತಿ ಕೆಳದರ್ಜೆಯ ದ್ಕುತಿ ಸಂಶ್ಲೇಷಣ 
ಅರಿಯದ, ಹಸಿರಲ್ಲದ ಜೀವಪ್ರಕಾರ ಟಗ; - fungus, mushroom, 
ಶಿಲೀಂಧ್ರ)ಗಳು, ಸಾಧಾರಣಸಸ್ಯಜಾತ (೧1೬೩೧1೩೮ - plant), ಸಸ್ಮಗಳ 
ಗುಂಪು)ಗಳು; ಪ್ರಾಣಿಜಾತಗಳು (೩೧1೧೩೫೩) ಎಂದು. ಅನೇಕ ಏಕಕೋಶೀಯ 
ನೃಷ್ಟಿತಗಳ ಕೋಶ ರಚನೆ ತುಂಬ ಸರಳವಿರುವುದರಿಂದ ಅವುಗಳ ವ್ಯವಸ್ಥಾಪನ 
ಈ ಯೋಜನೆಯಲ್ಲಿ ಸ್ವಲ್ಪ ತಮ್ಮ ಮನಬಂದಂತೆ ನಡೆಯುವ ಯಾದೃಚ್ಛಿ 
(arbitrary) ಕ್ರಿಯೆ ಎಂದರೂ ಸರಿಯಾಗುತ್ತದೆ. ಹೀಗಾಗಿ ಈ ಎಲ್ಲವನ್ನೂ 
ಬೇರೆಯದೇ ಆದ ಒಂದು ಗುಂಪೆಂದು ಪರಿಗಣಿಸಿ ಅವುಗಳಿಗೆ ಪ್ರಥಮಿಕ 
(protista) ಗಳು ಎನ್ನುತ್ತಾರೆ. ಹೀಗೆ ನಾವು ಕಂಡ ಜೀವಜಾತಗಳು ಒಟು ನಾಲ್ಕು 
ಬಗೆಯವು. 


46 ಈ 


ಇಲ್ಲಿ ನಾವು ಮನಸ್ಸಿನಲ್ಲಿಡಬೇಕಾದ ಅತಿ ಮುಖ್ಯ ಅಂಶ, ವರ್ಗಿಕರಣ, 
ನಡೆಸುವವರು ನಾವು ನಿಸರ್ಗವಲ್ಲ ಎಂಬುದನ್ನು, ಅದೂ ನಮ್ಮ ಸೌಕರ್ಯಕ್ಕಾಗಿ, 
ವಿಷಯ ವಸ್ತುವಿನ ನಮ್ಮ ಜ್ಞಾನದ ಆಳವನ್ನೂ ಅಳವನ್ನೂ ಅವಲಂಬಿಸುವ 
ಅಧ್ಯಯನಕ್ರಿಯೆ ಮಾತ್ರ ಇದು. ಎಂಬುದನ್ನು, ನಿಸರ್ಗ ಎಂದಿಗೂ ಹೀಗೆ. 
ಚೊಕ್ಕವಾಗಿ ವರ್ಗಿಕೃತವಾಗಿ ನಿಂತಿರುವುದಿಲ್ಲ. ಅದು ತನ್ನದೇ ಅನಂತ 
ವೈವಿಧ್ಯತೆಯಲ್ಲಿ ಹಲವು ರೀತಿ ಹಾಸುಹೊಕ್ಕಾಗಿ ಹೆಣೆದು ನಿಂತಿರುತ್ತದೆ. 


ಜೀವರಸಾಯನ ಶಾಸ್ತ್ರ (biochemistry) 
ಜೀವಿಗಳನ್ನು ಕುರಿತ ಕೆಲವು ಪ್ರಧಾನವಿಷಯಗಳನ್ನು ಇದುವರೆಗೆ 
ನೋಡಿದೆವು. ಇನ್ನು ಜೀವರಸಾಯನ ಶಾಸ್ತದ ಬಗ್ಗೆ ಕೆಲವು ಆರಂಭಿಕ 
ವಿಷಯಗಳನ್ನು ಗಮನಿಸೋಣ. ಜೀವಿಯಲ್ಲಿ ನಡೆಯುವ ಎಲ್ಲ ರಸಾಯನಿಕ 
ಕ್ರಿಯೆಯ ಅಧ್ಯಯನ ಈ ಶಾಸ್ತ್ರದ ಪರಿಧಿ. ಇದು ಎರಡು ಶಾಸ್ತ್ರಗಳ ನಡುವಣ 
ಸೇತುವೆ. ಅಣು ಪರಮಾಣುಗಳ ರಚನೆ, ಅಂತರಕ್ರಿಯೆಗಳ ಅಧ್ಯಯನವನ್ನು 
ಅಂದರೆ ಭೌತಶಾಸ್ತ್ರವನ್ನು ಜೀವಿಗಳ ಹಾಗೂ ಅವುಗಳ ಕೋಶಗಳ ರಚನೆ, 
ಅಂತರಕ್ರಿಯೆಗಳಿಗೆ ಅಂದರೆ ಜೀವಶಾಸ್ತ್ರಕ್ಕೆ ಸಂಬಂಧ ಕಲ್ಪಿಸುವುದು ಈ 
ಸೇತುವೆಯ ಕೆಲಸ. ಜೀವಂತ ವಸ್ತುಗಳು ಜೀವರಹಿತ ಪರಮಾಣುಗಳಿಂದ 
ಸಂಘಟಿತವಾಗಿರುವುದಾದರೂ, ಜೀವ ಎನ್ನುವ ಕ್ರಿಯೆ, ಕೊನೆಯ ಘಟ್ಟದಲ್ಲಿ 
ಒಂದು ಜೈವರಸಾಯನಿಕೆ ಘಟನೆ, ತನ್ನದೇ ವೈಶಿಷ್ಟ್ಯಗಳಿಂದ ಕೂಡಿರುವಂಥದ್ದು. 
ಜೀವಿಗಳು ಅಗಾಧವಾದ ರೂಪ ವೈವಿಧ್ಯವನ್ನು ತೋರುತ್ತವೆ ತಮ್ಮ ಸ್ಟೂಲ 
ಹಾಗೂ ಸೂಕ್ಷ್ಮರೂಪದಲ್ಲಿ ಎನ್ನುವುದನ್ನು ಈಗ ತಾನೇ ನೋಡಿದ್ದೇವೆ. 
ಹಾಗಿದ್ದರೂ ಅವುಗಳ ಜೀವರಸಾಯನ, ವಿಲಕ್ಷಣ ಸಮಾನತೆಯನ್ನು 
ತೋರುತ್ತದೆ. ಇದು ಎಷ್ಟರ ಮಟ್ಟಿಗೆ ಎಂದರೆ, ಈ ಮಟ್ಟ ಇಲ್ಲಿನ 
ವೃವಿಧ್ಯತೆಯನ್ನೆಲ್ಲ ಏಕರೂಪಿಯಾಗಿ ಪರಿಗಣಿಸುವಂತೆ ಮಾಡಲು 
ಎಡೆಗೊಡುತ್ತದೆ ಎಂದರೂ ಅತಿಶಯೋಕ್ತಿ ಯಲ್ಲ. ಉದಾಹರಣೆಗೆ ಎಲ್ಲ 
ಕೋಶ ಜೀವಿಗಳಲ್ಲಿಯೂ ಆನುವಂಶಿಕ ಮಾಹಿತಿ ಸಂಕೇತಗೊಂಡಿರುವುದು, 
ನಿಗೂಢ (69೧0೦೮೨6) ಗೊಂಡಿರುವುದು, ಹಾಗೂ ಅಭಿವೃಕ್ತಗೊಳ್ಳುವುದು 


47 


ಗಳನ್ನು 
ೇೀವಿಯಿಂದ 
ತಾರ್ಹ 


ಗಟ್‌ 


Dp) 


ಲ, 


ಗಿ 


ಸ್‌ 


ನಾವು ಕರೆಯುವ 
Ry 


ಹಾಗೆಯೇ ಸಂಗತಿ. 


ಎ 
ಕ್‌ 


CS NR 
Ve wv 
$೬ 
Ve 


ಗಳದೂ 


ನಾರ್ಗಗ 


EY 
ಣ 
ಆ 


ತಸ್‌ ತಿಷ ಗಾಕೆ ೯ 


ಕಾ 
೧ 


ವ 
ಸು 


ಸರಿಸ 


೪ 2% 
€" Ie, 
KY 
173) ಕ 
1 ಬೆ 
| 
Wo 
» ೪ 
ಟ್ಛ 
3 ರಾ 
e° 13 
3- ಲ 
೨೯ 
D 
ಬ್ರಿ ಎ 
10 1್ರೈ 
ತು pl 
ಣು (ನ 
2 
13 
“1 
2 


ತ್ರ; 


ಇ 
(3 
23 


ಉ 


- 


ಆದಿಮ 


ಹ | 
ಗಡ 
wed 


ಬ 


ಗಳನು ಹೇಗೆ 


ಗರಯ 
ಹ 


( 


ಗಳ ಸಂದೋಹ (Assembly) 
(intra ೧77೦1೮೦೪1೩) ಹಾಗೂ 


ನ್‌ 


ಎಲೆ 
ವ 
ರವಾ 
ಹ 
ಇಚ್‌ 


Ned 
pe 

ಷ್ಟ! 
Ke 

ಣೊ 


ಎ 


ಮಿ 


ಜಾ 

ತಮಿ 

ರಿಸ 
le | 

pu 

ಕಾ 

ಶಿ) 


pd 
ರವೆ 


(inter molecular) ಸಂಯ 


Cue 
ರ್ದಿಃ 


ದ್ನ 
ಹ 
ತಿವಿ 


ಇ 
pe 


ಆ 
ಆ 


ಹ ದೆ ಹ ಕ ಬಾ ಹ 
1 ee ಕ ಗೆ Ke 
LAW YY UN ) Ww 


ed 


ಇ 


ER 
he 


ಹೆ 
v 


೨ಗಗಳ 
ಗಳು 


ಈ ರಚನಗ 


ತ್‌್‌ 
ಡು ಜಂ 
4 
4 
ಮು 
ಕ 
[em 
ble 


3 


ದೆ 
ಗ 

| 

ಹಿ 


fee 
A 


ಲಕ್ಷಣ 
೧ಗ್ಗು 


ಚರ್ಚಿತವಾಗು 


ಕತತ ಬ 
(wi 
pe 

wv 


3. ಜಾನ್ಶಿಕ ಸುದ್ದಿ ಅಭಿವೃಕ್ತಗೊಳ್ಳುವುದು ಹೇಗೆ ? ಭವಿಷ್ಯದ ಕೋಶಗಳ 


ನ್‌ ದಂ 


4. ಜೆವಿಕೀಯ ಪರಮಾಣುಗಳೂ ಹಾಗೂ ಸಂದೋಹಗಳೂ 
ಫ್ರಿ 
ಸಂಶ್ಲೇಷಿತವಾಗುವುದು ಹೇಗೆ ? 


5. ಜೀವಿಗಳಲ್ಲಿ ಹಾಗೂ ಅವುಗಳ ಕೋಶಗಳಲ್ಲಿ ಏಕಕಾಲದಲ್ಲಿ 


€್‌ಾ 


ನಡೆಯುತ್ತಿರುವ ಸಾವಿರಾರು ಜೀವರಸಾಯನ ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸುವ 


1 
ಅವುಗಳಿಗೆಲ್ಲ ಸಹ ಆದೇಶ (00೦೦/61೧೩೭6) ನೀಡುವ ಸಂಯಂತ್ರಗಳು 
ಯಾವುವು ? 


6. ಕೋಶಗಳು. ಹಾಗೂ ಜೀವಿಗಳು ಹೇಗೆ ಬೆಳೆಯುತ್ತವೆ ? ಅವುಗಳ 
ವರ್ಧನೆ (610/೧!) ಹೇಗೆ, ವರ್ಧನೆಯ ಜೊತೆಗೆ ಎಂದೂ ಬರುವ ವಿವರ್ಧನ 
(development) (ವಿಶೇಷೀಕೃತ ವರ್ಧನೆ ) ಹೇಗೆ ? ಹೀಗೆ ಬೆಳೆಯುವಾಗ 
ತಮ್ಮ ಸಂಕೀರ್ಣತೆಯಲ್ಲಿ ಹೇಗೆ ಭಿನ್ನೀಕೃತ (dಗೀೀreಗated) ವಾಗುತ್ತವೆ 


ಅವು? ವಿವರ್ಧನೆ ಎಂದರೇ ವಿಭಿನ್ನೀಕರಣವೂ ಎಂದೂ ಅನುಗತವಾಗುತ್ತದಲ್ಲ, 
ಅದು ಹೇಗೆ ? ಅಲ್ಲೆಲ್ಲ ಏನು ಸಂಯಂತ್ರ ? ಅವು ಪ್ರಜನನ ಮಾಡುವುದು 


ಹೇಗೆ ? | 


ಕಾಸಾ ಇವ ಇ ಅ J ೦. ಲಾ, ಇಸಾ ಹ ನ್ಟ 
ಇಂಥವೆಲ್ಲ ಮೂಲಾತ್ಮಕ ಪ್ರಶ್ನೆಗಳನ್ನು ಕೇಳಿಬಿಡುವುದು ಅಂಥ ಕಷ್ಟವಲ್ಲ. 
e ಇ 


ಆದರೆ ಅವುಗಳನ್ನು ಸಮರ್ಪಕವಾಗಿ ಉತ್ತರಿಸಹೊರಟಾಗ, ಆಗ ನಮಗ 
ಹಾ 


ಹ ಆತಾ) ಆ ನ್ನ ಇ ps ಜಾವ. 
ನಗ್ರಿ ಸಿಬಿಯೂದಾದಿ, ಹ ನ ಜಾ ನಕ್ಕೇಶತ್ರದ ಮಸುಕು ಮಸುಕು, 
ಜ್‌ EY é 
ಹಾವ ಇ ಹಃ ಲ ಹ ಸಾವ ಹಾ) ಇಸಾಗೆ ಗಾವ «0. 
ಇಣುಕು ನೋಟ, ಅಷ್ಟೆ. -ಸದ್ಯಕ್ಕೆ ನಾವು ಹಮ್ಮೆ ಪಡಬೇಕಾದ ವಿಷಯ 
ಅಧಿ ಹಾ ~ಗಿವ ಹಾ ತ್ಲ್‌ ಹ ಹ 
ಇಂಥವಲ್ಲ ಮೂಲಭೂತ, ಪ್ರಶ್ನೆಗಳನ್ನು ಸಕಾರಣವಾಗಿ, ಕರಾರುವಾಕ್ಕಾಗಿ 


ಷಂಸ ಗಳೆ ಇಂ PE ದ ಅಚಲ ಮ ಪ ಫ ಂ್‌್‌ ಆ ೈ್ಕ ಚ್ಚ್‌ 
u ೀಗೆ ಗೆ wd ಲ್ಲ WU 


ಸುಯೋಗ್ಯ್ಗವಾದ, ಸಮರ್ಥವಾದ, ಯಥೋಚಿತವಾದ ಪ್ರಶ್ನೀಕರಣ. 
ಜ್ಞಾನ ವಿಕಾಸದ ಮೊದಲ ಹೆಜ್ಜೆ. ಆದ್ದರಿಂದ ನಮ್ಮ ವಿಜ್ಞಾನ 
ಪ್ರಗತಿ ಆಶಾದಾಯಕವೇ, ಎಂದು ಸದ್ಯಕ್ಕಾದರೂ ನಾವು ತೃಪ್ತಿ 
ಪಟ್ಟುಕೊಳ್ಳಬಹುದು. 


3. ಜೀವ ರಾಸಾಯನ (Biochemistry). ಜೈವ 
ಹರಮಾಣುಗಳು (Biomolecules) 


ಜೀವಂತ ವಸ್ತುಗಳು ಅಗಾಧವಾಗಿ ಸಂಕೀರ್ಣ. ಜೀವಿಗಳಲ್ಲೇ ಅತಿ ಸರಳ, 
ಅಂಥದು ಬೇರೆ ಇನ್ನೊಂದಿಲ್ಲ, ಎನ್ನಲು ಬಲ್ಲ ಎ. ಕಾಲ್ಕೆ ಕೋಶದಲ್ಲಿಯೇ 3 
ರಿಂದ 6 ಸಾವಿರ ವಿಭಿನ್ನ ಸಂಯುಕ್ತಗಳಿರುತ್ತವೆ. ಅಲ್ಲದೆ ಇವುಗಳಲ್ಲಿನ 
ಬಹುಪಾಲು ಬಗೆಗಳು, ಈ ಜೀವಿಗೇವಿಲಕ್ಷಣವಾದಂಥವು.ಇದಕ್ಕಿಂತ ಉಚ್ಚತರ 
ಜೀವಿಗಳ ಸಂಕೀರ್ಣತೆ ಅವುಗಳ ಹಂತಕ್ಕೆ ಅನುರೂಪವಾಗಿ ಸಂಕೀರ್ಣತರ. 
ಮಾನವ ದೇಹದ ಕೋಶಗಳಲ್ಲಿ 100,000 ವಿಭಿನ್ನ ಪರಮಾಣು ಪ್ರಕಾರಗಳು 
ಇರುವುದು ಸಾಧ್ಯ; ಇವುಗಳಲ್ಲಿ ಕೆಲವಷ್ಟನ್ನೇ ಈಗ ನಾವು."ಪೂರ್ಣ' 
ಅರಿತಿದ್ದೇವೆ. ಹೀಗಿರುವಲ್ಲಿ, ಯಾವುದೇ ಜೀವಿಯ ಜೀವರಾಸಾಯನಿಕವಾದ 
ಸಮಗ್ರ ಹಾಗೂ ಸುಸಂಗತ ಅರ್ಥಗ್ರಹಣ, ನಿರಾಶಾಜನಕವಾದಂಥ, ಅತಿ 
ಕಷ್ಟದ ಕೆಲಸ ಎನ್ನಬಹುದೇ ? ವಸ್ತು ಸ್ಥಿತಿ ಹಾಗಲ್ಲ. ಜೀವಂತ ವಸ್ತುಗಳಿಗೆ 
ಒಂದು ಆಧಾರ ಭೂತ ವಿಧಿವತ್ತತೆ ಇರುತ್ತದೆ. ಇದು ಹೀಗಾಗಿ ಬರುವುದು 
ಅವೆಲ್ಲ ಒಂದು ಅನುಗತ ಪ್ರಭುತ್ವದ ಪದ್ದತಿ (hierarchical manner- 
ಒಂದಿನ ಅಧ್ಯಾಯ ನೋಡಿ) ಯಲ್ಲಿ ಸಂರಚಿತವಾಗಿರುವುದರಿಂದ. 
ಬಹುಕೋಶೀಯ ಜೀವಿಗಳೆಲ್ಲ ವಿವಿಧ ಅಂಗಾಂಗಗಳ ಒಂದು ಸಂಘಟನೆ, 
ವ್ಯವಸ್ಥಿತ ಸಂಘಟನೆ. ಈ ಅಂಗಗಳು ವಿವಿಧ ಕೋಶಗಳ ಇಂಥದೇ ವ್ಯವಸ್ಥಿತ 
ಸಂಘಟನೆಯಿದ ಆಗಿ ಬಂದದ್ದು. ಕೋಶ ಮತ್ತೆ ಹಲವು ಅಂಗಕಗಳ ವ್ಯವಸ್ಥಿತ 
ಸಂಘಟನೆ - ಹೀಗೆ ನಡೆದಿದೆ ಇಲ್ಲಿನ ಇಡೀ ವಿಧಿನಿಯಮ. ಅಂದರೆ ಜೀವದ 
ಎಲ್ಲ ಹಂತದಲ್ಲಿಯೂ ನಾವು ಕಾಣುವುದು ಆ ಹಂತದಲ್ಲಿ ಬರುವ ಎಲ್ಲ 


51 


ವ್ಯ ಬ ಣಾ 
- ಒಟ್ಟೆನ ಸಿಲ್ಲಿ ಸಮಗ್ರತೆಯ ದ್ದ ಟೋ ಘಟಿಸು ಆಗಿಬರಸು) 


ಅಥವಾ ಊತಿ ಗಾಃ French tissu, woven, ಹಣೆದಂಥ, ಸ 
Latin. texere, 10 weave; ಈ ಪದ, ತುಂಬ ಸೂಕ್ತ ಇಲ್ಲಿ; ಏಕೆಂದರೆ 
ಸೂಕ್ಮದರ್ಶಕದಲ್ಲಿದೇಹದ ಅಂಗವೊಂದರಲ್ಲಿರುವ ಕೋಶವಿನ್ಮಾಸವನ್ನು 
ನೋಡಿದರೆ ಅವು ಪರಸ್ಪರ ಹಣೆದುಕೊಂಡು ಇರುವಂತೆ ತೋರಿ ಬರುತ್ತವೆ ) 
ಗಳನ್ನು ಉಂಟುಮಾಡಿಕೊಂಡಿರುತ್ತವೆ. ಹಲವು ವೇಳೆ ಒಂದು ನಿರ್ದಿಷ್ಟ ಊತಿ, 
ಬೆಳವಣಿಗೆಯ ವೇಳೆಯಲ್ಲಿ ಒಂದು ಆರಂಭಿಕ, ಆದಿಮ ಕೋಶ (primordial 
cel) ದ ಹಲವು ಸಲ ಪುನರೀಕೃತವಾದ ವಿಭಜನೆಯಿಂದ ಬಂದ ಹಲವಾರು 
ಕೋಶಗಳ ಒಂದು ಒಟ್ಟು. ಈ ಎಲ್ಲಕೋಶಗಳ ನಂತರದ ಬೆಳವಣಿಗೆ, 
ವಿಶಿಷ್ಟೀಕರಣ (specialisation) ಹಾಗೂ ಕೆಲಸ ಕಾರ್ಯಗಳು ಸರಿ ಸಮಾನ. 
ದೇಹದಲ್ಲಿ ಹೀಗೆ ಹಲವು ಬಗೆಯ ಭಿನ್ನೀಕೃತ (61ಗ6/6೧18160) ಊತಿಗಳು, 
ಇರುತ್ತವೆ - ಕಂಕಾಲ (skeletal) ಊತಿ (issue) ಗಳು, ಮಾಂಸಖಂಡ 
(muscle) ಊತಿಗಳು ಎಂದು ಮುಂತಾಗಿ. ಈ ಊತಿಗಳು ತಮ್ಮ ತಮ್ಮಲ್ಲಿ 
ಒಂದು ನಿಶ್ಚಿತ ಕಲಸಮಾಡುತ್ತಿದ್ದಲ್ಲಿ ಹಾಗೆ ಕಾರ್ಯಾನ್ವ ಯಗೊಂಡ ಊತಿ 
ಸಂಹತಿ (issue system) ಗಳನ್ನು ರಚಿಸುತ್ತವೆ ಅವು - ಕಂಕಾಲ ಊತಿ 
ಜಮ 


ಸಂಹತಿ (skeletaltissue system), ನರಸಂಹತಿ (೧ervous system), ರಕ್ತ 
ಪರಿಚಲನಾ ಸಂಹತಿ (blood circulatory system), ಎಂದು ಮುಂತಾಗಿ. 


ಕೃತ 
ತಿ 


CA ಅಟ ಬ ಸಾನ ಇಇ ವಿತ ನಾ ಗ ಕಾಕ್‌ 


ನ್‌ 
[xe ನಕ್ರ ಆದ ಶಡಿತನಿರೂಸದ “uy WL EATS vw ಅ we ಆಗೂ೭ದು 


PRN ನ್ನ್ನ AN ಮಾರು ಅಾಚೆಸ ಛಾ ಕಾಳ್‌ ಮ್‌ ದಾಳ್‌ pa ಕ ಎಕ್‌ ೬ 
ಹಂದಿ ಇ. (0. Uwe?” ಓಟು ಹ ಜಗ್ಗ ಗಿ. “ude ತರಿ ಒಟು ಬು ೦ತ 


pe WA ಭಾಳಾ ಜಾ ತಾಲಿ pede de ಗ್‌ ಲ | ದರ 
ಹಾರಿ? owed ಆಲಿ Toes VG kd ದಧ. ಅವಿ 


ry) 
ಇ 


@ x 


ಲಳ ಕಾಲ] ಆ ತಿ ಲಾ ಹಾಹಾ 
ಕೆಳದರ್ಜಯಲಿಯೂ ಇಂಥವೇ ಸಂಘಟಿತ ರಚನಾ ಡ್ರಾ ನವಿರುತ್ತದೆ ದಿ, 
ಭಲಿ Sef 


ನಶಾ ಧಣ. (subcellular ೬.೬, ಗಳಲ್ಲಿ ಎಂಬುದನ್ನು ನಾವು 


೧ ತ್ಲ 


ದಯೇ ಗಮನಿಸಿದ್ದ ವೆ. ಅಂದರೆ 


6) 
4 


೭ 


ಅಂಗಕಗಳಿಗೂ ಕೆಳಗಿನ ದರ್ಜೆ, ಜೀವರಾಸಾಯನ ಸಾಮ್ರಾಜ್ಯಕ್ಕೆ ಸೇರಿದ್ದು. 
ಏಕೆಂದರೆ ಅಂಗಕಗಳು, ಅವುಗಳ ಕೆಳದರ್ಜೆಯ ಹಂತದಲ್ಲಿ ಪ್ರಥಮತಃ 
ರಚಿತವಿರುವುದು ಪಟಲಗಳು, ನಾರುಗಳು ಎಂದು ಮುಂತಾದ ವಿರಚತಿ 
(structure) ಗಳಿಂದ. ಇವು ಹಲವು ಪರಮಾಣುಗಳು ಒಟ್ಟುಗೂಡಿ ಆಗುವ 
ಪರಮಾಣೋತ್ತರ (supramolecular) ಸಂದೋಹ (85561701/) ಗಳು. 
ಒಂದೊಂದು ಸಂದೋಹವೂ ತನಗಿಂತ ಚಿಕ್ಕದಾದ ಹಲವು ಮಹಾಪರಮಾಣು 
(macromolecular)ಗಳ ವ್ಯವಸ್ಥಿ ತಗುಂಪು. ಇನ್ನು ಈ ಮಹಾಪರಮಾಣುಗಳು, 
ವಾಸ್ತವವಾಗಿ ಬಹುಭಾಗಿಲ ಪರಮಾಣುಗಳು (polymeric molecules) 
ಅಂದರೆ ಇವುಗಳಲ್ಲಿ ಪರಮಾಣುಗಳು ಹಲವು ಭಾಗಗಳ ಒಂದು ಸಂಘಟಿತ 
ು೦ಪಿನಲ್ಲಿ ಇರುತ್ತವೆ. ಹೀಗಿದೆ ಅನುಗತ ಪ್ರಭುತ್ವದ ಸಾರ್ವಭೌಮಿಕತ, 


ಜೀವಶಾಸ್ತ್ರದಲ್ಲಿ. 


ಎ. ಕಾಲ್ಕೆ ದಂಡಾಣುವಿನಲ್ಲಿ, ಹಾಗೆಯೇ ಸಾಧಾರಣವಾಗಿ ಜೀವಂತ 


ಬ 


ವಸ್ತುಗಳಲ್ಲಿ ಕೆಲವೇ ಸಂಖ್ಯೆಯ ವಿಭಿನ್ನ ಮಹಾಪರಮಾಣು ಪ್ರಕಾರಗಳು 
ಇ 


ತ 
[2 
st 
ು 


ಎ ದಾ 
ಅಮ್ಮೆನೊ ಆಮ್ಲಶೇಷಗಳು 
| 





3.1 ಮಹಾ ಪರಮಾಣು ಪ್ರಕಾರಗಳು 


ಇವುಗಳಲ್ಲಿ ಜೀವಕ್ಕೆ ಮೊದಲನೆಯದು., ಪ್ರಾಥಮಿಕವಾದದ್ದು, 
ಅನಿವಾರ್ಯವಾದದ್ದು ಪ್ರೋಟೀನ್‌ (protein - ೧7೦161೦5, of first 
[ಗಾ೧೦ಗ೩೧೦6, ಪ್ರಥಮಿನಿ). ಮಿಕ್ಕವೆರಡು, ನೃಷ್ಟಿಕ ಆಮ್ಲ (nucleic acid) 
ಗಳು (ಅಂದರೆ ಕೋಶದ ನ್ಮಷ್ಟಿಯಲ್ಲಿ ಪತ್ತೆಯಾದ 
ಆಮ್ಲಗಳು),ಪಾಲಿಸ್ಕಾಕ್ಟರೈಡ್‌ (polysaccharide; saccharide- 
5೩೦೧೩೦೧, ಶರ್ಕರ; ಬಹುಶರ್ಕರಿತ) ಗಳು ಎಂಬಂತೆ. ಇವೆಲ್ಲಕ್ಕೂ ಮಾನಕ 
(module,- modus, measure, ಮಾನ; Mಂdಟar ಮಾನಕ) ಸಂರಚನಾ 
ವ್ಯವಸ್ಥೆಯಿರುತ್ತದೆ; ಅಂದರೆ ಅವು ಒಂದೊಂದೂ ಹಲವು ಮಾನಕಗಳ ಒಂದು 
ಶೃಂಖಲೆ (ಚಿತ್ರ 3.1). ಹೀಗೆ, ಪ್ರೋಟೀನುಗಳು ಅಮೈನೊ ಆಮ್ಲಗಳ 
ಬಹುಭಾಗಿಲ (polymer - poly ಬಹು mere ಭಾಗ)ಗಳ ಶೃಂಖಲೆ, ನೃಷ್ಟಿಕ 
ಆಮ್ಲಗಳು, ನ್ಯೂಕ್ಲಿಯೊಟೈಡ್‌ (ಗಟ೦॥eಂtidೇ, ಇದು ಇಲ್ಲಿಯ ಮಾನಕದ 
ನಾಮಧೇಯ)ಗಳ ಬಹುಭಾಗಿಲಗಳ ಶೃಂಖಲೆ, ಪಾಲಿಸ್ಕಾಕ್ಷರೈಡ್‌ಗಳು ಸಕ್ಕರೆಗಳ 
ಬಹುಭಾಗಿಲಗಳ ಶೃಂಖಲೆ. ಲಿಪಿಡ್‌ ಅಥವಾ ಕೊಬ್ಬಿನ (ಇದು ಜೀವಿಗೆ 
ಲಾಕ್ಸಣಿಕವಾದ ಮೂರನೆ ಬಗೆಯ ಸಂಯುಕ್ತ) ಪರಮಾಣುಗಳು ಮಾತ್ರ ಎಷ್ಟು 
ಚಿಕ್ಕವು ಎಂದರೆ ಅವುಗಳನ್ನೂ ಮಹಾಪರಮಾಣುಗಳು ಎನ್ನುವುದೇ 
ಸರಿಕಾಣುವುದಿಲ್ಲ. ಆದರೆ ಈ ಕೊಬ್ಬುಗಳಿಗೂ ಮಾನಕ ಸಂವಿಧಾನವುಂಟು. - 
ಅಂದರೆ ಜೀವ ಸಂರಚನೆಯ ಅತ್ಕಂತ ಕೆಳದರ್ಜೆ ಈ ಮಾನಕಗಳದ್ದು ಎಂದರೂ 
ತಪ್ಪೇನಲ್ಲ... ಆದನ್ನೂ ಮುಂದರಿದು ದಾಟಿದರೆ ನಾವು ಸೇರುವುದು 
ಪರಮಾಣು, ಅಣುಗಳೆಂಬ ನಿರ್ಜಿವ ವಸ್ತುಗಳಲ್ಲಿಯೂ ಇರುವ ರಚಿತಿಗಳಿಗೆ. 
ಆದು ಸಾಂಪ್ರದಾಯಿಕ ರಸಾಯನ ಶಾಸ್ತ, ಭೌತ ಶಾಸ್ತ್ರಕ್ಕೆ ವಿಹಿತವಾದ ವಸ್ತು 
ವಿಷಯ. 

ಈ ಇಡೀ ಸಂವಿಧಾನದ ಅರಿವು ಅತಿಮುಖ್ಯ. ಇಲ್ಲಿನ ಒಂದೊಂದು 
ಜೈವಿಕೀಯ ಮಹಾಪರಮಾಣು (biological macro molecule) 
ವರ್ಗದಲ್ಲಿಯೂ ದೊರಕುವ ಏಕಭಾಗಿಲ ಘಟಕಗಳು ಸಂಖ್ಯೆಯಲ್ಲಿ ಕೆಲವೇ 
ಜಾತಿಗೆ ಸೇರಿದಂಥವು ಎಂಬ ಮತ್ತೊಂದು ತಥ್ಮವನ್ನು ಈಗ ಮನಗಾಣಲಾಗಿದೆ. 
ಹೀಗಾಗಿ ಪ್ರೋಟೀನ್‌ಗಳೆಲ್ಲವೂ ಸಂಶ್ಲೇಷಿತವಾಗುವುದು 20 ಜಾತಿಯ 


54 


ಅಮ್ಮೆನೋ ಆಮ್ಲಗಳಿಂದ ಅಪ್ಪೆ, ಹೆಚ್ಚೇನಿಲ್ಲ. ಹಾಗೆಯೇ ನೃಷ್ಟಿಕ ಆಮ್ಲಗಳು 
ರೂಪಗೊಳ್ಳುವುದು 8 ಪ್ರಕಾರದ ನ್ಯೂಕ್ಲಿಯೋಟೈಡ್‌ (DNA ಗೆ 4, RNA 
4, ಎಂಬಂತೆ) ಗಳಿಂದ, ಪಾಲಿಸ್ಕಾಕ್ಟರೈಡ್‌ ಅಥವಾ ಬಹುಶರ್ಕರಿತಗಳು 
ನಿರ್ಮಿತವಾಗುವುದು 8 ಪ್ರಕಾರದ ಸಾಧಾರಣವಾಗಿ ದೊರಕುವ ಸಕ್ಕರೆಗಳಿಂದ. 
ಮೂಲ ಸಂಖ್ಯೆ ಇಷ್ಟು ಅಲ್ಪವಾಗಿದ್ದರೂ ಮಹಾಪರಮಾಣುಗಳಲ್ಲಿ ನಮಗೆ 
ಕಂಡುಬರುವ ಅಗಾಧ ವ್ಯತ್ಕಾಸಗಳಿಗೆ ಏನು ಕಾರಣ ? ಇವಿವೇ ಕೆಲವು 
ಸಂಖ್ಕೆಯ ಏಕ ಭಾಗಿಲ ಘಟಕ (೧70೧೦77610 ಗ) ಗಳು ತಮ್ಮ ತಮ್ಮೊಳಗೆ 
ವಿನ್ಮಾಸಗೊಳ್ಳಬಲ್ಲ ಅಥವಾ ಹಲವು ವೇಳೆ ಬರೀ ನಿಷ್ಟನ್ನಗೊಂಡು ನಿಲ್ಲಬಲ್ಲ 
ಪದ್ದತಿಗಳ ಅಗಾಧ ಸಂಖ್ಯೆ ಇದಕ್ಕೆ ಕಾರಣ. ಜೀವದ ಏಕಕಾಲಿಕ ಏಕರೂಪತೆ 
ಮತ್ತು ವೈವಿಧ್ಯಮಯತೆಗೆ ಇದು ಪರಮಾಣು ಟೀಕೆ, ಗಣಿತ ಬದ್ಧ ವ್ಯಾಖ್ಯಾನ 
- ಎಂದರೂ ಸರಿಯೆ. 


ಜೀವರಾಸಾಯನದ ಒಂದು ಮೂಲಭೂತ ಪ್ರಶ್ನೆ ಜೈವಿಕೀಯ ವಿರಚಿತಿ 
(biological structure) ಗಳು ರೂಪಿತವಾಗುವುದು ಹೇಗೆ, ಮೇಲೆ ನಾವು 
ಕಂಡ ಘಟಕಗಳನ್ನು ಬಳಸಿ ಎನ್ನುವುದು. ಮಹಾಪರಮಾಣುಗಳ ಏಕಭಾಗಿಲ 
ಘಟಕಗಳನ್ನು ಕೋಶ. ಆಹಾರಸಾಮಗ್ರಿಗಳ ರೂಪದಲ್ಲಿ ನೇರವಾಗಿ 
ಪಡೆದುಕೊಳ್ಳಬಹುದು, - ಉದಾಹರಣೆಗೆ, ಸಕ್ಕರೆಗಳಲ್ಲಿನಂತೆ: ಆಥವಾ 
ಅವುಗಳನ್ನು ಸರಳತರ ಪದಾರ್ಥಗಳಿಂದ ಆಕಿಣ್ವಗಳನ್ನು ಬಳಸಿ ತಾನೇ 
ಸಂಶ್ಲೇಷಿಸಿಕೊಳ್ಳಬಹುದು - ಉದಾಹರಣೆಗೆ, ಪ್ರೋಟೀನುಗಳಲ್ಲಿನಂತೆ. ಈ 
ಏಕಭಾಗಿಲ ಘಟಕಗಳು ಇನ್ನು ಮಹಾ ಪರಮಾಣುಗಳಾಗಿ ಬರುವುದು ಹೇಗೆ ? 
ಹಲವಾರು ಅಕಿಣ್ವ ಪ್ರಕ್ರಿಯೆಗಳ ಸಂಕೀರ್ಣಗಳಿಂದ ಇದು ಸಾಧ್ಯ. ಇನ್ನು ನಾವು 
ಗಮನಿಸಬೇಕಾದ ಅಂಶ ಹೀಗಿದೆ. ಹೊಸದಾಗಿ ಸಂಶ್ಲೇಷಿತವಾದ ಪ್ರೋಟೀನ್‌ ` 
ಮಹಾಪರಮಾಣುಗಳು ತಮಗೆ ಸಹಜವಾದ ಸಂರೂಪ (0077107780೧ - 
0೦೧, 10060767 ಒಟ್ಟು ಅಥವಾ ಸಮಷ್ಟಿಯ, ಸಂ 101೧80೦೧ ರೂಪ) 
ಗಳನ್ನು ತಾವು ತಾವಾಗಿಯೇ ವಹಿಸಿಕೊಳ್ಳುತ್ತವೆಯಲ್ಲ, ಅದು ಹೇಗೆ ? ಹಾಗೆ 
ವಹಿಸಿಕೊಳ್ಳಲು ಅವುತಾವುತಾವಾಗಿಯೇ ತಮ್ಮ ಮೇಲೆಯೇ ಮಡಿಸಿಕೊಳ್ಳುತ್ತವೆ. 
"ಆದ್ದರಿಂದ ಇದು ಸ್ವಸಂದೋಹ (661-8556770/0/). ಇಂಥ ಸಂದೋಹನ 
ಕ್ರಿಯೆ ಈ ಮಹಾಪರಮಾಣುಗಳಿಗೆ ಅವುಗಳಿಗೆ ಅನುರೂಪವಾದ ತ್ರಿಮಾನ 


55 


ಆಕಾರಗಳನ್ನು ನೀಡುತ್ತದೆ. ಉದಾಹರಣೆಗೆ ಆಯಾ ಪ್ರೋಟೀನ್‌ಗಳು 
ಯಥೋಚಿತವಾಗಿ ಆಯಾ ರೀತಿ ಮಡಿಸಿಕೊಳ್ಳಬೇಕು ಎಂದು ವಿಧಿಸುವುದು, 
ಅವುಗಳಲ್ಲಿನ ಅಮೈನೋ ಆಮ್ಲಗಳ ಆಯಾ ಅನುಕ್ರಮ. ಇಂಥ ಸ್ವಸಂದೋಹ 
ಕ್ರಿಯೆ ಮಹಾಪರಮಾಣುಗಳ ಹಂತದ ತನಕ ನಡೆಯುವಂಥಕ್ರಿಯೆ - ಎನ್ನುವುದು 
ಈಗ ಅರ್ಥವಾಗಿದೆ. ಆದರೆ, ಜೈವಿಕೀವಿರಚಿತಿಗಳ ಮುಂದಿನ ಹಂತ, ಅಂದರೆ ಈ 
ಮಹಾಪರಮಾಣುಗಳು ಇಂತಿಂಥವೇ ರೀತಿ ಅನುಗೊಂಡು ರೂಪಿತವಾಗಬೇಕು, 
ಅವುಗಳಿಂದ ಆಗುವ ಪಟಲ ಮತ್ತುಕಾಯಗಳು ಹೀಗೆ ಹೀಗೆಯೇ ಇರಬೇಕು, ಆ 
ಪಟಲ ಮತ್ತು ಕಾಯಗಳು ಹೀಗೆ ಹೀಗೆಯೇ ವಿರಚಿತಗೊಂಡು ಇಂತಿಂಥವೇ 
ಕೋಶಗಳನ್ನು ನೀಡಬೇಕು, ಹಾಗೂ ಆ ಕೋಶಗಳು ಇಂತಿಂಥ ಊತಿಗಳನ್ನು, 
ಅಂಗಗಳನ್ನು, ಜೀವರೂಪಗಳನ್ನು ಹೀಗೆಯೇವಿರಚಿಸಬೇಕು - ಎನ್ನುವ ಕತೆಯ 
ಸ್ವರೂಪದ ಅರಿವು ಈಗ ನಮಗೆ ಅವಿದತವೇ ಆಗಿರುವ ಜ್ಞಾನ ಕ್ಷೇತ್ರ. 
ಹೀಗಾಗಿ, ಕೋಶ ಹಾಗೂ ಜೀವಿಗಳ ವರ್ಧನೆ (0೦೪/0) ಹಾಗೂ ವಿಭಿನ್ನೀಕರಣ 
(differentiation) ಅಂದರೆ ವಿವರ್ಥನೆ (development) ಇವುಗಳ ವಿವರ 
ಹಾಗೂ ಸಂಯಂತ್ರ, ಭವಿಷ್ಯದ ಒಂದು ಪ್ರಧಾನ ಸಂಶೋಧನಾ ಕ್ಷೇತ್ರ. 
ಇಲ್ಲೆಲ್ಲ ಅನುವಂಶಿಕತೆಯ ಅಂದರೆ ಜಾನ್ಮಕೀಯವಾದ ಪ್ರಭುತ್ವ, ಶಾಸನ 


ಬಿ ಲಿ 
ವಿಧಿಸುತ್ತ ಇರಬಹುದು, ಬಹುಶಃ ಇದ್ದೇ ಇರುತ್ತದೆ ಎಂಬುದಷ್ಟನ್ನೇ ಈಗ 


ತ 
(೭ 
ನ 
ಸಸ 
c 
3 
ತಿ 
(4 
2 
CL 
98 
ಟಿ 
೬.೬ 
ನ 
3 
ol 
© 1 
€L 
© 
2 
ತ್ರೆ 
ತ 
4 
ತಶಿ 
೪. 
ps 


ಇದನ್ನು, ವಿಜ್ಞಾನದ ಈ ಮಿತಿಯನ್ನು ನಾವುಮನಗಂಡಲ್ಲಿ ಜನ್ಮಿವಿರಚನೆ, 


ಸಂರಚನೆ, ಆದರಕಾರ್ಯ ಕೌಶಲ್ಯ ಎನ್ನುವುದನ್ನೆಲ್ಲ 


ಡೆ] 


(೧ 
ಲ 
tl 
೮ 
ದ್ರ 
2 
> 
L 


ಆದುದರಿಂದಲೇ ಪರಮಾಣು ಜೀವವಿಜ್ಞಾನದ ವಿಷಯದಲ್ಲಿ ಜನ್ಶಿ ಅಥವಾ 
DNA ವಿಜ್ಞಾನವೇ ಆದು, ಅದಕ್ಕಿಂತ ಹೆಚ್ಚೇನಿಲ್ಲ ಎನ್ನುವಂಥ ಧೋರಣೆ 
ಬರುವುದು, ಅಂಥ ನಿಲುಗಡೆಯನ್ನು ನಾವು ತಳೆಯುವುದು, ನಮಗೆ ಸಹಜ. 
ಆದರೆ ಜೈವ ಕ್ರಿಯೆಗಳ ಅಗಾಧ ಸಂಕೀರ್ಣತೆಯ ಈ ಎಲ್ಲತರದ ಹಿನ್ನೆಲೆಯನ್ನು 
ನಾವು ಎಂದೂ ಮರೆಯಬಾರದು. ಜನ್ಮಿಯ ವೈಶಿಷ್ಟೃತೆಯನ್ನೇ ನಮ್ಮ ಮುಂದೆ 
ಇಟ್ಟುಕೊಂಡು, ಹಿನ್ನೆಲೆಯ ಅಜ್ಞಾನವನ್ನು ಮರೆಯದಿರುವುದು ಅಗತ್ಯ. 


56 


ಯಾವುದೇ ಜೀವಂತ ಕೋಶದ ಯಾವುದೇ ಕ್ಷಣದಲ್ಲಿಯೂ ದಿಗ್ರಾಂತ 
ಗೊಳಿಸುವಷ್ಟು ವ್ಯೂಹದ ಹಲವಾರು ರಸಾಯನ ಕ್ರಿಯಗಳು ಏಕಕಾಲದಲ್ಲಿ 
ನಡೆಯುತ್ತ ಇರುತ್ತವೆ. ಆದರೆ, ಈ ಎಲ್ಲವೂ ನಾವು ಜೀವ ಎಂದು ಹೆಸರಿಸುವ 
ಒಂದು ಸುಸಂಗತ ಪ್ರಕ್ರಿಯೆಗೆ ಸಂಘಟಿತಗೊಳ್ಳುವಂಥ ಪಡಿಯಚ್ಚಿನಲ್ಲಿ 
ನಡೆದುಬರುವಂಥವು. ಬಹುತೇಕ ಎಲ್ಲ ಜೈವಿಕೀ ಪ್ರತಿಕ್ರಿಯೆಗಳೂ ಜೀವಿಯ 
ಚಯಾಪಚಯ ಪಥಮಾರ್ಗಗಳ ಹಲವು ನಿರ್ದಿಷ್ಟಭಾಗಗಳು. ಅವು ಕೆಲಸ 
ಮಾಡುವುದು ಒಂದು ಅಥವಾ ಅದಕ್ಕೂ ಹೆಚ್ಚು ಉತ್ಪನ್ನಗಳನ್ನು ಉಂಟುಮಾಡುವ 
ಪ್ರತಿಕ್ರೆಯೆಗಳ ಅನುಕ್ರಮವೊಂದರ ಒಂದೊಂದು ಭಾಗವಾಗಿ, ಸುಸಂಗತವಾಗಿ. 
ವಿಸಂಗತಿ ಎನ್ನುವುದು-ಎಲ್ಲೂ ಇರುವುದಿಲ್ಲ. ಅಂಥ ವಿಸಂಗತಿ ಆಕಸ್ಮಿಕಗಳಿಂದ 
ಬಂದೊದಗಿದರೆ ಅದನ್ನು ಸರಿಪಡಿಸುವ ಹಲವಾರು ಸುಸಂಗತ ಕಾರ್ಯಗಳು 
ಕೂಡಲೇ ನಡೆದು ಬಿಡುತ್ತವೆ. ಇನ್ನೊಂದು ಲಾಕ್ಷಣಿಕ ವಿಷಯ. ಜೀವಿಯ 
ಪ್ರಕ್ರಿಯೆಗಳ ಗತಿ ಎಷ್ಟು ಅಚ್ಚುಕಟ್ಟಾಗಿ, ಬಿಗಿಯಾಗಿ ನಿಯಂತೃತ ಎಂದರೆ 
ಯಾವುದೇ ಚಯಾಪಚಯ ಪಥಮಾರ್ಗದಲ್ಲಿ ಪ್ರತಿಕ್ರಿಯೆಯನ್ನು ನಡೆಸುತ್ತಿರುವ 
ಯಾವೊಂದು ಪ್ರತಿಕೃರ್ತೃ (768018೧0 ವಿಗೂ ಅತೃಪ್ತಿಕಾರಕ ಅಂದರೆ 
ಪೂರೈಸಲಾಗದಿರುವ ಅವಶ್ಯಕತೆ ಎನ್ನುವುದು ಏನೂ ಇರುವುದಿಲ್ಲ. ಹಾಗೆಯೇ 
ಯಾವುದೇ ವಸ್ತುವಿನ ಅನವಶ್ಯಕ ಹುಟ್ಟುವರಿ (bud 0) ಎನ್ನುವುದೂ 
ಇರುವುದಿಲ್ಲ. ಜೀವ ಕ್ರಿಯೆಯ ಆರ್ಥಿಕ ವೃವಸ್ಥೆ (600೧೦೧))) ಇಂಥ ಕಠೋರ 
ಶಾಸನದಿಂದ ನಡೆದು ಬರುತ್ತದೆ. 

ಚಯಾಪಚಯಗಳಲ್ಲಿ ಎರಡು ಮುಖ, ವಿಘಟನಕಾರಿಯಾದ ಅಪಚಯ, 
ಸಂಶ್ಲೇಷಣಕಾರಿಯಾದ ಚಯ ಎಂಬುದನ್ನು ನಾವುನೋಡಿದ್ದೇನೆ. ಅಪಚಯದಲ್ಲಿ 
ಆಹಾರ ಸಾಮಗ್ರಿಗಳು ಹಾಗೂ ಕೋಶದ ಸಂವಿಧಾತೃ (೦೦೧5೬೦೧!) ಗಳು 
ಒಡೆಯಲ್ಪಡುತ್ತವೆ. ವಿಘಟಿತಗೊಳ್ಳುತ್ತವೆ. ಅವುಗಳು ಘುಟಕಗಳನ್ನಾದರೂ 
ಇನ್ನೂ ಹಾಗೆಯೇ ಉಳಿಸಿಕೊಳ್ಳುವುದು /ಅಥವಾ ಶಕ್ತಿಯನ್ನು ಉತ್ಪಾದಿಸುವುದು- 
ಇವೆರಡು ಇಲ್ಲಿನ ಕಾರ್ಯಪರಿವೇಷ. ಚಯಕ್ಕೆ ಇನ್ನೊಂದು ಹೆಸರು 
ಜೈವಸಂಶ್ಲೇಷಣೆ (biosynthesis) ಎಂದು. ಸರಳತರ ಘಟಕಗಳಿಂದ ಇಲ್ಲಿ 
ಜೈವ ಪರಮಾಣುಗಳು ಸಂಶ್ಲೇಷಿತವಾಗುತ್ತವೆ. ಚಯಕ್ರಿಯೆಗೆ ಬೇಕಾಗುವ ಶಕ್ತಿ 


57 


ಬರುವುದು ಅಪಚಯದ ವಿಘಟನಾ ಪ್ರಕ್ರಿಯೆಗಳಿಂದ, ಅಡಿನೊಸೀನ್‌ ಫಾಸ್ಫೇಟ್‌ 
ಅಥವಾ ATP ಯ ರೂಪದಲ್ಲಿ. ಇದಕ್ಕೆ ವಿಲೋಮವಾಗಿ, ಜೈವ' ಸಂಶ್ಲೇಷಣೆಯ 
ವೇಳೆ ಅವಶ್ಯ ಬೀಳುವ, ದ್ರವವೊಂದರಲ್ಲಿನ ಆಸರಣ ಪ್ರವಣತೆ (08೧3000 
gradient) ಯ ಎದುರು ಪರಮಾಣುಗಳ ಸಾಗಾಣಿಕೆ, ಮಾಂಸಖಂಡವೊಂದರ 
ಸಂಕೋಚ ಎಂಬಂಥ ಶಕ್ತಿಬೇಡುವ ಪ್ರಕ್ರಿಯೆಗಳು ಚಲಾಯಿತಗೊಳ್ಳುವುದು ಈ 
ATP ಯ ಜಲವಿಲೇಯನ (hydಂ!ysis), ಅಂದರೆ ವಿದ್ಯುತ್‌ ಶಕ್ತಿ ಬಳಸಿ. 
ಅಂದ ಮೇಲೆ ಜೀವವ್ಕಾಪಾರಗಳಿಗೆ ಶಕ್ತಿ ಕೂಡಿಡುವ ವಸ್ತುವೂ ಈ ATP, ಶಕ್ತಿ 
ನೀಡುವ ವಸ್ತುವೂ ಈ ATF. ಅಂದರೆ ಸಕಲ ಪ್ರಕ್ರಿಯೆಗಳ ಅರ್ಥವ್ಯವಸ್ಥೆಯನ್ನು 
ನಿರ್ವಹಿಸುವಂಥ ಸರ್ವಮಾನ್ಮ ನಾಣ್ಮ (curency) ಈ ATP ಎಂದು ನಾವು 
ಧಾರಾಳವಾಗಿ ಹೇಳಬಹುದು.ಇಷ್ಟೆಲ್ಲ ಸಂಕೀರ್ಣತೆಯ ವಿವಿಧ ಜೀವ ಪ್ರಕಾರಗಳು 
ಅವು ಇಂಥಿಂಥ ವಿಧಾನದಲ್ಲಿಯೇ ಬೆಳೆದುಬರಬೇಕು ಎಂದು ವಿಧಿಸುವ 
ಆಚಾರ್ಯಬಿಂದು (೧8567 00170 ಜನ್ಮಿ. ಈ ವಿಧಾನದ ಸುದ್ದಿ 
ಆದೇಶಗಳನ್ನೆಲ್ಲ ಹೊತ್ತು ನಿಂತಿರುತ್ತದೆ, ಅದು. ಅದು, ರಸ, ಒಂದು 
ಪರಮಾಣು. ಇನ್ನು ಇದರ ಬಗ್ಗೆ ನೋಡೋಣ, ಅದು ಸುದ್ದಿಯನ್ನು ಹೇಗೆ 
ಹೊತ್ತಿದೆ ಎನ್ನುವುದನ್ನು. 


ಜನ್ಶಿ, ಜಾನ್ಯಿಕ ಮಾಹಿತಿ (೧6೧6, tic data) 


ಡಿಸಾಕ್ಸಿ ರೈಬೊನ್ಕೂಕ್ಲಿಯಿಕ್‌ ಆಮ್ಲ (DNA), ಒಂದು ಪರಮಾಣು, 
ೋಶ ಪಡೆದಿರುವ ಜಾನ್ಶಿಕ ಮಾಹಿತಿಗಳ ಆಚಾರ್ಯ ನಿಕ್ಷೇಪ (75161 
rಎpository. ವೇ ಅದು ಎಂದೆವಲ್ಲ ಈ ಮಹಾಪರಮಾಣುವಿನ ಚಿತ್ರ 
ಬರೆಯಬಹುದೇ ಇನ್ನು? ಅದೂ ಸಾಧ್ಯವಾಗಿದೆ ಈಗ. ಆದರೆ ಇಂಥ 
ಚಿತ್ರರಚನೆ ಕಣ್ಣಿನಿಂದ ನೋಡಿ ಬರೆಯುವಂಥದ್ದಲ್ಲ. ಅದರಲ್ಲಿ ನಮ್ಮ 
ಸಂಶೋಧನೆ ಇದುವರೆಗೆ ಏನೆಲ್ಲ ರಸಾಯನಿಕ ರಚನೆಯನ್ನು ತೋರಿವೆ, ಅಲ್ಲಿ 
ಯಾವೆಲ್ಲ ಪರಮಾಣುಗಳು ಹೇಗೆಲ್ಲ ಅಳವಟ್ಟು ನಿಂತಿವೆ ಎಂಬುದನ್ನೆಲ್ಲ 
ನಮಗೆ ತಿಳಿದಿರುವಷ್ಟೂ ಖಚಿತವಾಗಿ, ಈ ಎಲ್ಲ ವಿವರವನ್ನು ನಮ್ಮ ಮನಸ್ಸಿನಲ್ಲಿ 
ಸ್ಲಿರಗೊಳಿಸಿ ನಿಲ್ಲಿಸಲನುವಾಗುವ ಕ್ರಿಯೆ ಇದು. ಆದ್ದರಿಂದ ಇಂಥಲ್ಲಿ 


58 


ಚಿತ್ರಿತವಾಗುವುದು ವಸ್ತುವೇ ಅನ್ನುವುದಕ್ಕಿಂತ ಅದರ ಬಗ್ಗೆಯ ನಮ್ಮ ಯೋಜನೆ, 
ಆದರ ಇಡೀ ರಚನೆಯ ಮೂಲಕ ಹಾದು ಹೋಗುವುದರ ಲೇಖ ಇದು, 
ಆದುದರಿಂದ ಇದು ಒಂದು ಪಾರಲೇಖ (da - through ಪಾರ, gram - 
ಲೇಖ) ಬರೀ ಬಾಹ್ಕಲೇಖೆ (೦೬೪೧6) ಯಲ್ಲ, ಯೋಜನಾ ಚಿತ್ರ (schematic 
figure) ಕೂಡ ಅಲ್ಲ, ಇದರ ಎಲ್ಲ ವಿಷಯವನ್ನು ಮನದಟ್ಟು ಮಾಡಿಕೊಳ್ಳಲು 
ಅನುವಾಗುವ ವಿಶಿಷ್ಟ ಪಾರಲೇಖ ಮಾತ್ರ ಎನ್ನುವುದು ಹೆಚ್ಚುಸರಿ. ಪಾರಲೇಖ 
ಚಿತ್ರಣ ವಿಜ್ಞಾನ ಸಂಶೋಧನೆಯಲ್ಲಿ ಅತಿ ಮುಖ್ಯ ಸ್ಥಾನ ವಹಿಸುತ್ತದೆ. 
ತಿಳಿದಿರುವ ಮಾಹಿತಿಯನ್ನೆಲ್ಲ ಚೊಕ್ಕವಾಗಿ, ಅಡಕವಾಗಿ ಹೇಳಲು ಇದು 
ಅನುಕೂಲ. ಖಂಬರುವ ಸಂಶೋಧಕ ಇನ್ನು ಇದನ್ನು ಬಳಸಿ 
ಮುನ್ನಡೆಯಬಹುದು. ತಾನು ಕಾಣುವ ಹೊಸ ಸಂಗತಿ ಜೋಡಿಸಲು ಇದರಲ್ಲಿ 
ವೃತ್ಕಾಸ ಕಲ್ಪಿಸಬಹುದು, ಅಥವಾ ಬೇರೆಯದೇ ಆದ ಹೊಸ ಪಾರಲೇಖವನ್ನೇ 
ಅವನು ಬರೆಯಬಹುದು. ಹೀಗೆ ಪಾರಲೇಖದ ಚಿತ್ರಣ ಹಾಗೂ ಪ್ರತಿನಿಧೀಕರಣ 
(representation) ಒಂದು ಮುಖ್ಯವಾದ ಸಂಶೋಧಕೀ ಅವಶ್ಯಕತೆ (heuristic 
need; heuristic - heuriskein, to find, ಸಂಶೋಧಿಸು. ಅರ್ಕಿಮಿಡೀಸನು 
ತನ್ನ ಹೊಸ ತತ್ವವನ್ನು ಕಂಡುಹಿಡಿದ ಆನಂದದಲ್ಲಿ ಸ್ನಾನದ ತೊಟ್ಟಿಯಿಂದ 
ಬೆತ್ತಲೆಯಾಗಿಯೇ "ಯುರೇಕ, ಯುರೇಕ' ಎಂದು ಕೂಗಿಕೊಂಡು ಬಂದನಂತೆ, 
ಎಂಬ ಕತೆಯನ್ನು ಜ್ಞಾಪಿಸಿಕೊಳ್ಳಿ; ಆದ್ದರಿಂದ ಈ ೧6ಟಗ50065 ಪದ ) ಯನ್ನು 
ಪೂರೈಸುತ್ತದೆ. 

DNA ತುಂಬ ಸಂಕೀರ್ಣ ಎಂದೆವು, ಅದರ ಪಾರಲೇಖ ಚಿತ್ರ (6.4)ದಲ್ಲಿದೆ. 
ಪರಮಾಣು ಸಂರಚನೆಯ ಲೆಕ್ಕದಲ್ಲಿ ಇದನ್ನು ಆಧಾರವಾಗಿ ಬಳಸಿ ಒಟ್ಟು 
ವ್ಯವಸ್ಥೆ ವಸ್ತು ಸ್ಥಿತಿಯಲ್ಲಿ ಹೇಗಿರಬಹುದು ಎಂಬುದರ ಯೋಜನೆಯ 
ಪಾರಲೇಖ (schematic diagram) ಈಗ ಸಾಧ್ಯ (ಚಿತ್ರ. 6.5 ಎ). ಚಿತ್ರಣದ 
ಈ ಕಾರ್ಯದಲ್ಲಿ ನಾವುಇನ್ನೂ ಮುಂದೆ ಹೋಗಬಹುದು. ಆದರೆ, ಅಂಥವೇಳೆ 
ನಾವೇ ಚಿತ್ರ ಬರೆಯುವುದಕ್ಕಿಂತ ಕಂಪ್ಯೂಟರ್‌ಗಳ ಮೂಲಕ ಬರೆಯಿಸುವುದು, 
ಸೂಕ್ತ. ಹೀಗೆ ಸಂಜನಿತವಾದದ್ದು ಚಿತ್ರ 6.5ಬಿ. ಇದನ್ನು DNA ಪರಮಾಣುವಿನ 


ತ್ರಿಮಾನ ದರ್ಶನ (three.dimeಗsional 6೫) ಎನ್ನಲು ಅಡ್ಡಿಯಿಲ್ಲ. 


59 





\ ಯ್ರು 


ಏ | 
ಹೆ 1 


ji 
Wz 
WL 


ಸ್ಸ 


ಸ 


(1.॥( 
NW 


( (( 
ಸ 
IS 


ಯಲ್‌ 








ಸಾಪ, ಅಸಾ EN 


ped ವ ಬಾ PSV 
ಇಬ್ನಲ್ಲು Ce) ಸರಿಯಾಗಿ SUA 


ಆಣ ಣಾ ಇಸಾ ; / ಹ | pe 

ಅಂಶ, DNA ಮಹಾಪರಮಾಣು ರಚಿತವಿರುವುದು ಎರಡು ದಾರ ತಮ 
_ 
ಓಟ 


ಇದ್ಯಾ ಕಸ ದೆ ತಜಿ ಹೆ ಗಣಕದ ನದ ಲ ಜ್‌ 
ಶಿಕ ಸೂಲ ಕೊಂದ We ಸುರಳಿ Nev ಅಟ ೬ ಬಬ 
ಯ್‌ ಆವಾ pe 


~ 


spiral) ೫೨ಗ ಧರಿರಮಿುರಿಬಿ ಯಲ್ಲಿ ಪಾರಲೇಖ (6.4)ರಲ್ರಿ 3 ಇಟಿ ಸರಳತೆ] ಣಗಿ 
ಣೆ ದ್ರಾ 


ಲ 

; ಸುರಳಿತನವನ್ನು ಮೂಡಿಸಿಲ್ಲ, ಯೋಜನೆಯ ಪಾರಲೇಖ (6.4ಎ)ದಲ್ಲಿ 

ಟೆ ಕ್ಟ ಕ್‌ 5 

ಇದನ್ನು ಸೂ ಲವಾಗಿ ಮಾತ್ರ ಬರೆಯಲಾಗಿದೆ. ಇಡಿತನದ ಕಂಪ್ಯೂಟರ್‌ ಜನಿತ 

~~ ಆ 

ಚಿತ್ರ 6.5ಬಿ ಈ ಸುರಳಿ ತನವನ್ನು ಇಡಿಯಾಗಿ ತೋರಿಸುತ್ತದೆ. ಇದಿಷ್ಟು ಸಾಕು 
ಸದ್ಯಕ್ಕೆ ಈ ಮಹಾಪರಮುಣುವಿನ ಪರಿಣಾಮಕಾರೀ ಅವಲೋಕನಕ್ಕೆ. 
ಬಾಡ ಉಡ ಆ 


ಟ್ರ ಕಸ ಖಗ ಸಾರ್‌ ಜು ಕಾರ ಕಾಣಿ ಸ್ನ ಹ ಲೆ KAR =~ me |. ಅತಾಂ 
DNA We Uy ಎಲಿರ ಟರಿಪ್ಮಿ ಸರಿಸ ಎಎ ದಾರಗಳು, weve Wi, 


ಇದ್ದೊಂದು ದಾರದ ಸಂಪೂರಕ (complementary) ಪ್ರತೀಕ. ಈ ಎರಡೂ 


ಬ > 
pe 2 ಇರಲ್‌ ತೆ i ಇ ಇಳೆ ನ್‌ ಗಿತ್ರೆ ತಾಳೆ ಮದ್ದು ದಳ ಕಾಜಿ 
ದಾರಗಳು ಚೂ*ದಿಗೊಂಡು(೧೩/ಅ೦) ಇರುತ್ತವೆ. ಅಂಥ ಜೋಡಣೆ ನಡೆಯುವುದು 
ಹ SS ಲಕ ಅಳೆ ದಾ ದ್ನ ಅಕಕ ಜ್‌ ಕಾ 4 ನು ಇತ್‌ ಗ 
ಹಳ. ಪಾಠಗಳ ನ ಇರ್ಟ್‌ುಷ್ಟ ಪರಮಾಣುಗಳು ತಮ್ಮ ತಮ್ಮ ಲಿ 
ಆ ಟ್‌ 


61 


ಜೋಡಿಗೊಂಡಿರುವುದರಿಂದ. ಚಿತ್ರದಲ್ಲಿನ ಗುಂಡು ಹಾಗೂ ಬಹುಕೋಣ 
(polygon). ಗಳಲ್ಲಿನ ಒಂದೊಂದೂ ತೋರುವುದು ಒಂದು ವಿಶಿಷ್ಟ 
ಪರಮಾಣುವನ್ನು. ಈ ಪರಮಾಣುವಿಗೆ ಅದಕ್ಕೇ ವಿಶಿಷ್ಟವಾದ ಮೂಲಧಾತು 
ಅಣುಗಳ ಸಂಘಟನೆಯಿರುತ್ತದೆ, ಆದರೆ ಅದನ್ನು ಈ ಚಿತ್ರದಲ್ಲಿ, ಸರಳತೆಯ 
ದೃಷ್ಟಿಯಿಂದಾಗಿ, ತೋರಿಸಿಲ್ಲ ಎಂಬುದನ್ನು ಗಮನಿಸಬೇಕು. 


ಪರಮಾಣುಗಳ ಜೋಡಣೆ ನಡೆಯುವುದು ರಸಾಯನಿಕ ಬಂಧನದಿಂದ. 
ಈ ಬಂಧ (00೧6) ಗಳನ್ನು ಗೀಟುಗಳ ಮೂಲಕ ತೋರಿಸಿದೆ. ಗೀಟುಗಳು 
ಎರಡು ವಿಧ, ಮುರಿಯದೆ ಅಖಂಡಿತವಿರುವುದು. - ಇದು ಪ್ರಬಲ ಬಂಧ 
(strong bond), ಕೆಲವು ಮುರಿದಿರುವಂಥದ್ದು - ಇದು ದುರ್ಬಲ ಬಂಧ 
(weak bond). ಇನ್ನು ಒಂದು ದಾರವನ್ನಷ್ಟೆ ನೋಡೋಣ. ಈ ದಾರ ಆಗಿ 
ಬಂದಿರುವುದು ಹಲವು ನ್ಯೂಕ್ಲಿಯೊಟೈಡ್‌ ಮಾನಕಗಳಿಂದ (nucleotide 
ಉಂಟ) ಎನ್ನುವುದು ಮುಖ್ಯ ಸಂಗತಿ. (ನ್ಯೂಕ್ಲಿಯೊಟೈಡ್‌ ಎನ್ನುವುದು 
೧೬೦16೬6 ಅಥವಾ ನೃಷ್ಟಿಯಲ್ಲಿ ಮಾತ್ರವೇ ದೊರೆಯುವ ಪರಮಾಣು 
ಸಂಘಟನೆ, ಇದನ್ನು ನೃಷ್ಟಿತಿ ಎಂದು ಬೇಕಿದ್ದರೆ ಹೇಳಬಹುದು ಕನ್ನಡದಲ್ಲಿ. 
ಪ್ರೌಢ ವಿಜ್ಞಾನ ಸಾಹಿತ್ಯ ನಿರ್ಮಾಣ ಕನ್ನಡದಲ್ಲಿ ಆಗುತ್ತಿರುವುದು ಈಚೀಚೆಗೆ 
ಎನ್ನುವುದನ್ನೂ, ಕೆಲವು ಇಂಗ್ಲಿಷಿನ ಪದಗಳ ವಿಶ್ವಮಾನ್ಮತೆಯ ಲೆಕ್ಕದಲ್ಲಿ 
ಅವುಗಳನ್ನೂ ಕನ್ನಡಕ್ಕೆ ಇಳಿಸುವ ಅನವಶ್ಶಕತೆಯನ್ನೂ ಗಮನಿಸಿ, ಜ್ಞಾನಕ್ಷೇತ್ರದ 


ಒಂದು ಮಟ್ಟದ ಮಟ್ಟಿಗೇ ನಮ್ಮ ನವಪದ ನಿರ್ಮಾಣವನ್ನು ನಾವುನಡೆಸಬೇಕು. 
ಆದರೆ hes ಆ ಪದವನ್ನು ಕನ್ನಡದಲ್ಲಿ ವಿವರಿಸುವುದು ಅತಿ ಅವಶ್ಯ. 
ವಿಜ್ಞಾನ ಹಿತ್ಮದಲ್ಲಿ ಪದಬಂಧದ ಖಚಿತತೆ, ಏಕರೂಪತೆ, ವ್ಯವಹಾರ 


pai ಅರ್ಥಗ್ರಹಣಕ್ಕೂ ಅತಿ ಅವಶ. ಆದ್ದರಿಂದಲೇ ಇಂಗ್ಲಿಷಿನ 
nucleotide, polypeptide ಎಂಬಂಥ ಪದಗಳಲ್ಲಿ "ರೇ ಎನ್ನುವ ಅಂಗ 
ಇರುತ್ತದೆ. ಇದನ್ನು ಕನ್ನಡಕ್ಕೆ ಅನುವಾದಿಸುವಾಗ ನೃಷ್ಟಿತಿ, ಬಹುಪೆಪ್‌ಟೈಡಿತಿ 
ಎಂದೆಲ್ಲ ಹೇಳಿಕೊಂಡು ಹೋಗುವುದು ಸೂಕ್ತ; ಇಲ್ಲಿ ಪೆಪ್‌ಟೈಡ್‌ಗೆ 
ಮತ್ತೆಕನ್ನಡಿಸುವುದು ಬೇಡ ಎಂದು ಇಟ್ಟುಕೊಳ್ಳುವುದು, ಅದು ವಿಶ್ವಮಾನ್ಮ 
ಎನ್ನುವ ನಿಲವಿನಿಂದ ಎನ್ನುವುದು ಈ ಗ್ರಂಥ ಲೇಖಕನ ಧೋರಣೆ. ಇದು 


62 


ಹ 


ಸ್ವಚ್ಛಂದ 8ಗು!£೩೧/ ಸರಿ, ಆದರೆ ಇದು ವ್ಯವಹಾರ್ಯ. ಅಲ್ಲದೆ ಇಲ್ಲಿ '` 
ನ್ಯೂಕ್ಲಿಯೊಟೈಡ್‌ಗೂ ಕನ್ನಡ ಪದ ಬಳಸಿಲ್ಲ ಎನ್ನುವುದನ್ನು ಗಮನಿಸಿ) 


ಇನ್ನು ನ್ಯೂಕ್ಲಿಯೊಟೈಡ್‌ ಮಾನಕವನ್ನು ಗಮನಿಸೋಣ. ಇದು 
ಆಗಿರುವುದು 1 ಫಾಸ್ಟಾರಿಲ್‌ ಗುಂಪು (ಗಂspಗಂಗy!. ಇದು 1 ರಂಜಕ ಮತ್ತು 
4 ಆಮ್ಲಜನಕ ಪರಮಾಣುಗಳ ಒಂದು ಸಂಯುಕ್ತ), ಡಿ ಆಕ್ಸಿರೈಬೋಸ್‌ 
ಸಕ್ಕರೆಯ ಶೇಷ (deoxyribose $00೩81 7651626) ಮತ್ತು ಥಯಮೀನ್‌ 
(thiamine, ಇದರ ಸಂಕೇತ, symbol, ಇಂಗ್ಲಿಷ್‌ ಪದದ ಆರಂಭ ಅಕ್ಷರ 
T.ಇದು ಆಗಿಬರುವುದು ಸೈಟೊಸೀನ್‌ 006176, ೦ ಗುಯನೀನ್‌ 9೬೩೧1೧ 
6, ಅಡೆನೀನ್‌ ೩೮6೧1೧6, ಓ ಎಂಬ ನಾಲ್ಕು ಪ್ರತ್ಕಾಮ್ಲ 0856 ಗಳಲ್ಲಿ 
ಯಾವುದಾದರೂ ಒಂದರ ಪರಮಾಣುಗಳ ಬಂಧದಿಂದ. ಈ ಎಲ್ಲ 
ಬಂಧಗಳೂ ಪ್ರಬಲವೇ, ಆದ್ದರಿಂದ ಅವು ಅಖಂಡಿತ ಗೀಟಿನಿಂದ 
ಗುರುತಿಸಲ್ಪಟ್ಟಿವೆ). NA ಯ ಒಂದು ದಾರದಲ್ಲಿ ಇಂಥ ಹಲವಾರು 
ನ್ಶುಕ್ಲಿಯೊಟೈಡ್‌ ಮಾನಕಗಳು ಇರುತ್ತವೆ. ಈ ಬಂಧಗಳ ಸಂಖ್ಯೆ ಒಂದೊಂದು 
ಪರಮಾಣು ಪ್ರಕಾರಕ್ಕೂ ಬೇರೆ ಬೇರೆ. ಉದಾಹರಣೆಗೆ ಡಿಸಾಕ್ಸಿರೈಬೋಸಿಗೆ 
ಇರುವುದು 3 ಬಂಧ, ಆದ್ದರಿಂದ ಅದನ್ನು ಪ್ರತಿನಿಧಿಸುವ ಬಹುಕೋಣದಿಂದ 
ಹೊಮ್ಮುವುದು3 ಗಟ್ಟಿ ಗೀಟುಗಳು, ಫಾಸ್ಫೇಟ್‌ಗಿರುವುದು 2 ಬಂಧ. ಆದ್ದರಿಂದ 
ಅದನ್ನು ಪ್ರತಿನಿಧಿಸುವ ಗುಂಡಿನಿಂದ ಹೊಮ್ಮುವುದು 2 ಗಟ್ಟಿಗೀಟುಗಳು. 
DNA ದಾರದಲ್ಲಿ ಹಲವಾರು ನ್ಯೂಕ್ಲಿಯೊಟೈಡ್‌ ಇರುತ್ತವೆ ಎಂದೆವಲ್ಲ, 
ಅವೆಲ್ಲ ಬಂಧಗೊಳ್ಳುವುದು ಒಂದು ನ್ಕೂಕ್ಲಿಯೊಟೈಡ್‌ನ ಡಿಆಕ್ಸಿರೈಬೋಸು, 

_೦ದು ನ್ಯೂಕ್ಲಿಯೊಟೈಡ್‌ನ ಫಾಸ್ಟೆಟ್‌ ಪರಮಾಣುವಿನ ಜೊತೆಗೆ ಬಂಧ 
ಗೂಂಡಿರುವುದರಿ ರಿಂದ. ಇದಿಷ್ಟು DNA ಯ ಒಂದು ದಾರದ ಪರಮಾಣು 
ವಿನ್ಮಾಸ. ಇಲ್ಲಿ ನೂರಾರು ನ್ಮುಕ್ಷಿಯೊಟೈಡ್‌ ಮಾನಕಗಳು ಇರುತ್ತವೆ ಈ ರೀತಿ 
ಧಗೊಂಡು. ಈ ಮಾನಕಗಳು ಸಂಪೂರ್ಣ ಭಾ ಒಂದು ಮಾನ 
ನ್ನೊಂದು ಮಾನಕದಿಂದ ಹೀಗೆ ಭಿನ್ನವಾಗಿರುವುದು ಒಂದೇ ಒಂದು ಅಂಶದಲ್ಲಿ, 
ಆ ಅಂಶ ಎಂದರೆ ಇರುವ ನಾಲ್ಕು ಬಗೆಯ ಪ್ರತ್ಕಾಮ್ಲ i ಯಾವುದಾದರೂ 
jp ಪ್ರತ್ಕಾಮ್ಲ ಮಾತ್ರ ಇಲ್ಲಿರುವುದರಿಂದ. ಪ್ರತ್ಕಾಮ್ಲಗಳ ಈ ವೃತ್ಕಾಸ 


3 ಓಗ್ಲಿ 
ತ 


63 


ಜನ್ಮಿಯು ಯಾವ ಲಕ್ಷಣವನ್ನು ನಿಯಂತ್ರಿಸು 
ಸಂಗತಿ, ಆದ್ದರಿಂದ ಅದು ಅತಿ ಮುಖ್ಯವಾ 
ವೈವಿಧ್ಯತೆ ಏರ್ಪಡುವುದು ಇದರಿಂದ. 


'ಸಂಗತಿ. 


ಇನ್ನು DNA ಯ ಒಂದು ದಾರ, ಅದರ ಅನುರೂಪವಾದ ಇನ್ನೊಂದು 
ದಾರದೊಡನೆ ಹೇಗೆ ಬಂಧಗೊಂಡಿದೆ ಎನ್ನುವುದನ್ನು ನೋಡೋಣ. ಇಂಥ 
ನಡೆಯುವುದು ಒಂದು ದಾರದ ನ್ಯುಕ್ಲಿಯೊ ತ್ಕಾಮ್ಲ ಪರಮಾಣು, 
ಇ೦ದು ದಾರದ ನ್ಯೂಕ್ಲಿಯೊಟೈಡ್‌ನ ಪ್ರತ್ಕಾಮ್ಲ ಪರಮಾಣುವಿನೊಡನೆ 
ಬಂಧ ಗೊಂಡಿರುವುದರಿಂದ. ಪ್ರತ್ಕಾಮ್ಲ ಪ್ರತ್ಕಾಮ್ಲಗಳ ಈ ಬಂಧ 
ಅವುಗಳರಡರಲ್ಲೂ ಇರುವ ಜಲಜನಕದಿಂದ ಆಗಿ ಬಂದದ್ದು; ಆದ್ದರಿಂದ 
ದುರ್ಬಲ ಬಂಧ, ಹಾಗಾಗಿ ಚಿತ್ರದಲ್ಲಿ ಅದು ಸೂಚಿತವಿರುವುದು ಮುರಿದ 


ಟೈಡ್‌ನಪ್ರ 


ಗೀಟುಗಳಲ್ಲಿ. ಜಾನ್ಮಿಕೀ ಸುದ್ದಿ ನಿಗೂಢಗೊಂಡಿರುವುದು (0೦೮66) ಈ 
ಪ್ರತ್ಕಾಮ್ಲಗಳು ಯಾವ ಅನುಕ್ರಮದಲ್ಲಿ ಇವೆ ಎನ್ನುವುದರ ಮೇಲೆ. ಈ 
ಪ್ರತ್ಯಾಮ್ಹಗಳು ಮಾತ್ರ ಬದಲಿಸುತ್ತವೆ. ಸಕ್ಕರೆ -ಘಾಸೆಟ್‌ನ ಬಂಧ 
ಬದಲುವುದಿಲ್ಲ. ಎಂದ ಮೇಲೆ, ಈ ಬಂಧವನ್ನು ದಿಜ& ಸೂತ್ರದ ಬೆನ್ನೆಲುಬು 
ಎನ್ನಬಹುದು. DNA ಯ ಪ್ರತಿ ಪ್ರತ್ಕಾಮ್ಲ್ಹವು ಇನ್ನೊಂದು ಸೂತ್ರದ 
ಪ್ರತ್ಕಾಮ್ಲಕ್ಕೇ ಬಂಧಿತ. ಆದರೆ ಇಲ್ಲಿನ & ಪ್ರತ್ಯಾಮ್ಲ 7 ಪ್ರತ್ಕಾಮ್ಲದೊಡನೆ 
ಮಾತ್ರ, ಹಾಗೆಯೇ ಆ ಯು ೦ ಯೊಡನೆ ಮಾತ್ರ ಬಂಧಗೊಳ್ಳಬಲ್ಲುದು 
ಹೀಗಾಗಿ, ಈ ಎರಡೂ ದಾರಗಳು ಪರಸ್ಪರ ಸಂಪೂರಕಗಳು (complimen- 
tary), ಅಂದರೆ ಒಂದು ದಾರದಲ್ಲಿನ ಅನುಕ್ರಮ ಇನ್ನೂಂದರಲ್ಲಿನ 
ಅನುಕ್ರಮವನ್ನು ತಾನಾಗಿಯೇ ಸೂಚಿಸುತ್ತದೆ, ಧ್ವನಿಸುತ್ತದೆ (೧0165) ಎನ್ನಲು 
ಬರುತ್ತದೆ. 

ಕೋಶ, ವಿಭಜನೆಯಾಗುವಾಗ ಅದರ DNA ಗ, ತದ್ವತ್‌ ವಿಭಜನೆ, 
ಅಂದರೆ ಈಗತಾನೇ ನಾವುನೋಡಿದ ಸಂಕೀರ್ಣ ರಚನಯ ಎಲ್ಲ ವಿಧದಲ್ಲಿಯೂ 
ಅಂಥದೇ ಆದ ಇನ್ನೂಂದು DNA ಆಗಿ ಬರಬೇಕಾದದ್ದು ಅವಶ್ಮ, ಆಗಲೇ 
ಜನ್ಮಿಸಂಹತಿ ನಿಗೂಢ (0066) ಗೂಳಿಸಿರುವ ಎಲ್ಲ ಮಾಹಿತಿ, ಯಾವ 


64 


ತಾ 


ಬದಲಿಕೆಯೂ ಇಲ್ಲದಂತೆ ಶಿಶುಕೋಶಕ್ಕೆ ಸಾಗಿಬರುವುದು ಸಾಧ್ಯ. ಆದುದರಿಂದ 
ಇಲ್ಲಿ ನಡೆಯುವುದು ಜನ್ಮಿಸೂತ್ರದ ಬರೀ ವಿಭಜನೆಯಲ್ಲ, ಬದಲು ಅದರ 
ಪ್ರತಿಲಿಪೀಕರಣ (1600810೧). ಈ ಕ್ರಿಯೆ, ಮತ್ತೆ ಆಕಿಣ್ವಗಳ ಮಾಧ್ಯಮದಿಂದ 
ನಡೆದು ಬರುವಂಥದ್ದು. ಈ ಪ್ರಕ್ರಿಯೆಯಲ್ಲಿ DNA ಯ ಒಂದು ದಾರ ತನ್ನ 
ಸಂಪೂರಕ (೭೦mp।emeಗ೩ಗy) ವಾದ ಇನ್ನೊಂದು ದಾರದ ಪ್ರತಿಲಿಪೀಕರಣಕ್ಕೆ 
ಒಂದು ಅಚ್ಚಿನಂತೆ (template) ಕೆಲಸ ಮಾಡುತ್ತದೆ. ಅಂದರೆ, ನಡೆಯುವ 
ಕೆಲಸ ಈ ಅಚ್ಚಿನಲ್ಲಿ ಇಟ್ಟು ನೇರವೇರಿಸಿದಂತೆ ತದ್ವತ್‌ ಪ್ರತಿಲಿಪೀಕರಣ 
(identical replication) ವಾಗಿ ಬರುವಂಥದ್ದು. ಹೀಗಾಗಿ ಪ್ರತಿಯೊಂದು 
ಶಿಶುಕೋಶದಲ್ಲಿಯೂ ಒಂದು ಸಂಪೂರ್ಣ ರದಿ! ಪರಮಾಣು ಇರುತ್ತದೆ. 
ಅದರಲ್ಲಿ ಇರುವುದು ಎರಡು ದಾರಗಳು, ಈ ಎರಡರಲ್ಲಿ ಒಂದು ಬಂದಿರುವುದು 
ಪೈತೃಕವಾಗಿ, ಇನ್ನೊಂದು ಅದರ ಶಿಶು (0ಗ60ಗ೧0)ವೆಂದು, ಅದರಿಂದ 
ಪ್ರತಿಲಿಪಿತವಾಗಿ. ಈ ಪ್ರತಿಲಿಪೀಕರಣದಲ್ಲಿ ಅಪರೂಪವಾದಂಥ ತಪುಗಳು 
ಸಂಭವಿಸಿದಲ್ಲಿ ಏಳುತ್ತವೆ ಆನುವಂಶಿಕತೆಯಲ್ಲಿನ ಹಟಾತ್‌ ಹಾಗೂ ಉಗ್ರ 
ಬದಲಿಕೆಗಳು. ಅದನ್ನು ಪಲ್ಲಟ(ಉಟtiಂn) ಗಳು ಎನ್ನುತ್ತಾರೆ. ಇಂಥ 
ತಪುಗಳಲ್ಲದೆ, ಪೈತ್ಯಕ ಸೂತ್ರದಲ್ಲಿನ ಘಾಸಿಗಳಿಂದಲೂ ಹೀಗೆ ಪಲ್ಲಟಗಳು 
ಎದ್ದು ಶಿಶುಸೂತ್ರದಲ್ಲಿ ಒಂದು ಅಥವಾ ಅದಕ್ಕೂ ಹೆಚ್ಚುತಪ್ಪಿನ ಪ್ರತ್ಕಾಮ್ಲಗಳು 
ಅಂಗಭೂತ (iಗಂಂrpಂra೩tೀd) ವಾಗಿ ನಿಲ್ಲಬಹುದು. ಇಂಥವೆಲ್ಲ ಪಲ್ಲಟಗಳು 
ಜಾನ್ಮಕೀಯವಾಗಿ ಬಹುಪಾಲು ನಿರುಪದ್ರವಿ(೧೧೦೦೮೦ಟ9)ಯಾಗಿರುತ್ತವೆ, 
ಇಲ್ಲವ ಕೆಲವೊಮ್ಮ ಹಾನಿಕಾರಕ. ಆದರೆ ಒಮ್ಮೊಮ್ಮೆ ಅವು 
ಉಪಯೋಗಕರವಾದಂಥ ಹೊಸಲಕ್ಷಣವೊಂದನ್ನು ಕೂಡ ನಿರ್ಮಿಸಬಹುದು 
ಜೀವಿಯಲ್ಲಿ. ಅದನ್ನು ಬಳಸಿ, ಡಾರ್ವಿನ್ನನ ವಿಕಾಸ ಸಿದ್ದಾಂತ ತಿಳಿಸುವಂತೆ, 

೦ಥ ಜೀವಿ, ಜೀವನ ಸಂಘರ್ಷದಲ್ಲಿ ತನ್ನ ಜಾತಿಯ ಮಿಕ್ಕ ಸದಸ್ಕರುಗಳಿಗಿಲ್ಲದ 
ಅನುಕೂಲತೆ ಪಡೆಯುವುದೂ ಸಾಧ್ಯ. ಆಗ, ಅಂಥ ಜೀವಿಯ ಪ್ರಜನನ 
ಸಂಭಾವ್ಯತೆಯೂ ಹೆಚ್ಚು ಪಟ್ಟು. ಇಂತಹ ಪಲ್ಲಟಗಳ ಮುಂದುವರಿಕೆಯಿಂದ 
ಹೊಸ ಜೀವಜಾತಿಗಳು ಉದ್ಭವವಾಗುತ್ತವೆ. ಜೀವಿಪ್ರಕಾರಗಳ ವಿಕಾಸ ಪಥ ಈ 
ರೀತಿ ಆಗಿ ಬಂದಿದೆ ಎಂಬುದು ವಿಜ್ಞಾನಿಗಳ ಅಭಿಮತ. 


65 


ಜಾನ್ಶಿಕ ಸುದ್ದಿ 01% ನಲ್ಲಿ ಇರುವ ಬಗೆ ನೋಡಿದೆವು. ಅದರ ಸಂದೇಶ 
ಬೆಳವಣಿಯಲ್ಲಿ ಹೇಗೆ ತೋರಿಬರುತ್ತದೆ ಅಥವಾ ಅಭಿವ್ಮಕ್ತವಾಗುತ್ತದೆ ? 
ಜಾನ್ಮಿಕ ಸುದ್ದಿಯ ಈ ಅಭಿವ್ಯಕ್ತಿಯಲ್ಲಿನಡೆಯುವುದು ಎರಡು ಪ್ರಕ್ರಿಯೆಗಳು. 
ಒಂದು, ಪಾರಲೇಖನ (!1೩೧5೦ಗ0(೦೧). ಇಲ್ಲಿ DNA ಯ ಒಂದು ಸೂತ್ರ, 
RNA ಯ ಸಂಪೂರಕ ಸೂತ್ರವೊಂದರ ಸಂಶ್ಲೇಷಣೆಗೆ ಒಂದು ಅಚ್ಚಿನಂತೆ 
ಕೆಲಸಮಾಡುತ್ತದೆ. ಇದನ್ನು ಈಗ ತಾನೇ ನೋಡಿದ್ದೇವೆ. ಸಾಮಾನ್ಯವಾಗಿ 
ಒಂದೇ ದಾರವಾಗಿರುವ ಈ ಗಸ, DNA ಯಿಂದ ಭಿನ್ನವಿರುವುದು ಇಲ್ಲಿ 
DNA ಯ ಡಿಆಕ್ಸಿರೈಬೋಸಿನ ಸ್ಥಾನದಲ್ಲಿ, ರೈಬೋಸ್‌ ಸಕ್ಕರೆಯ ಶೇಷ 
(10೦56 sugar residue) ಇರುತ್ತದೆ, ಥೈಮೀನ್‌ ಪ್ರತ್ಕಾಮ್ಲದ ಸ್ಥಾನದಲ್ಲಿ 
ಯುರಸಿಲ್‌ ಎಂಬ ಪರಮಾಣು ಇರುತ್ತದೆ ಎನ್ನುವುದರಲ್ಲಿ. 


ಅಭಿವ್ಯಕ್ತಿಯ ಎರಡನೆ ಪ್ರಕ್ರಿಯೆಯನ್ನು ಪಾರಸ್ಲಾಪನ (translation, 
removing to another place) ಅಥವಾ ಅನುವಾದನ ಎನ್ನುತ್ತಾರೆ. ಇಲ್ಲಿ 
ರೈಬೊಸೋಮುಗಳು ಅಕಿಣ್ಣೀಯವಾಗಿ ಅಮ್ಮೆನೊ ಆಮ್ಲಗಳನ್ನು ಒಟ್ಟೊಟ್ಟಿಗೆ 
ಕೊಂಡಿಗೂಡಿಸಿ ಪ್ರೋಟೀನ್‌ಗಳನ್ನು ರೂಪಿಸುತ್ತವೆ. ಇನ್ನು, ಪ್ರೋಟೀನುಗಳು 
ಸ್ವಸಂದೋಹ ($e! assembling) ಗೊಳ್ಳವಂಥವು ಎಂದು ಆಗಲೇ ಹೇಳಿದೆವಲ್ಲ 
ಅದನ್ನು ಸ್ಮರಿಸಿಕೊಳ್ಳಿ ಹೀಗಾಗಿ, 01ಸಿ, ನಿಗೂಢಗೊಳಿಸಿರುವ ಜಾನ್ಶಕೀ 
ಸುದ್ದಿ, RNA ಗಳ ಅಂತರ ಮಾಧ್ಯಮದಿಂದಾಗಿ. ಪ್ರೋಟೀನ್‌ಗಳ ರಚನೆಯನ್ನೂ, 
ಕಾರ್ಯವನ್ನೂ ವಿಶಿಷ್ಟೀಕರಿಸಲು ಅನುವಾಗುತ್ತದೆ. ಆದರೆ ಯಾವೂಂದು 
ನಿರ್ದಿಷ್ಟಕೋಶದಲ್ಲಿ, ಯಾವ ನಿರ್ದಿಷ್ಟ ಪರಿಸ್ಥಿತಿಗಳಲ್ಲಿ, ಒಂದು ಜನ್ಮಿಅಥವಾ 
ಲವಷ್ಟು ಜನ್ಮಿಗಳ ಗುಂಪು ಅಭಿವ್ಯಕ್ತಿ ಗೊಳ್ಳುತ್ತವೆ ಎಂಬುದು ಮತ್ತೆ ಹಲವಾರು 
ನಿಯಾಮಕ ಸಂಪತಿ (regulatory system) ಗಳಿಂದ ನಿಯಂತೃತವಾಗುವಂಥ 
ವಿಷಯ. ಇದರ ಇಣುಕುನೋಟ ಮಾತ್ರ ನಮಗೆ ಈಗ ಆಗ ತೊಡಗಿದೆ. 
ಅದಕ್ಕಿಂತ ಹೆಚ್ಚೇನಿಲ್ಲ. 
ಇಂಗಾಲದ ವಿಲಕ್ಷಣತೆಗಳು 
ಜೀವಿಯ ದೇಹ ರಚಿಸುವ ಮೂಲಧಾತುಗಳು ಯಾವುವು ? ಅವುಗಳನ್ನು 
ಒಂದು ಯಾದಿಯಂತೆ ಬರೆದಿಡಬಹುದು ಈಗ. ಮುಂದುವರಿಯುವ ಮುನ್ನ 


66 


ಬಹುತೇಕ ಜೀವಿಗಳ 75% ಅಂಶ, ಸಾಧಾರಣವಾದ ನೀರು ಎಂಬುದನ್ನು 
ಗಮನಿಸಬೇಕು. ನೀರನ್ನುಳಿದ ದೇಹದಲ್ಲಿನ ಶುಷ್ಕಭಾರ (ರಗ weight) ದ 
92% ಅಂಶ, ರಚಿತವಾಗಿರುವುದು ಸಾಧಾರಣವಾದ ಮೂಲಧಾತುಗಳಿಂದಲೇ. 
ಇವು ಇಂಗಾಲ ( ಇದರ ಸಂಕೇತ, ಇದರ ಇಂಗ್ಲಿಷ ಪದವಾದ ೦8ಗುಂಗಿ ನ 
ಮೊದಲ ಅಕ್ಬರ ), ಜಲಜನಕ (೧)/67006/, ಗೆ), ಆಮ್ಲಜನಕ (010/097,0), 
ಸಾರಜನಕ (nitrogen N), ರಂಜಕ (phosphorus, ೧) ಮತ್ತು ಗಂಧಕ 
(sulfur, 5). ಇವೆಲ್ಲವೂ ವಿಲಂಬವಿಲ್ಲದಂತೆ, ಕೂಡಲೇ ಇತರ ವಸ್ತುಗಳೊಡನೆ 
ಸಮಸಮರ್ಥ ಬಂಧ (5ನೆಯ ಪುಟ ನೋಡಿ)ಗಳನ್ನು ಏರ್ಪಡಿಸಿಕೊಳ್ಳುವಂಥವು. 
ಯಾದಿಯಲ್ಲಿನ ಉಳಿದ ಧಾತುಗಳು ಇರುವುದೂ ಸ್ವಲ್ಪ ಪ್ರಮಾಣದಲ್ಲಿ, ಬರೀ 
ಒಂದು ಚುಟುಕೆ (1೩೦) ಯಂತೆ ಅಷ್ಟೆ. ಅವುಗಳು ಇರುವುದೂ 
ಅಯನಿರೂಪದಲ್ಲಿ ಬಳಕೆಯಾಗುವುದೂ ಬಹುತೇಕವಾಗಿ ಆಕಿಣ್ವಗಳ ಸಕ್ರಿಯ 
ಪ್ರದೇಶಗಳಲ್ಲಿ ಮಾತ್ರ. ವಿಜ್ಞಾನ ಈಗ ಒಟ್ಟು ಲೆಕ್ಕಮಾಡಿರುವ ಮೂಲ 
ಧಾತುಗಳ ಪೈಕಿ, ಜೀವದೇಹಕ್ಕೆ ಒದಗಿ ಬರುವಂಥಹವು ಅತಿ ಸ್ವಲ್ಪರೀತಿಯವೇ. 
ಚಿನ್ನ, ಯುರೇನಿಯಂ, ಪ್ಲಾಟಿನಮ್‌ಗಳಂಥ ಅತಿಬೆಲೆಯ ವಸ್ತುಗಳಿಗೆ ಇಲ್ಲಿ 
ಯಾವಸ್ಥಾನವೂ ಇಲ್ಲ. ಆಮ್ಲಜನಕ, ಕ್ಕಾಲ್ಸಿಯಂ (0೩(1೬7) ಗಳನ್ನು 
ಬಿಟ್ಟರೆ, ಜೀವ ದೇಹದಲ್ಲಿ ಅತಿ ಹೇರಳವೆನಿಸುವ ಮೂಲಧಾತುಗಳು ಭೂಮಿಯ 
ಮೇಲೆ ದೊರೆಯುವ ಅತಿ ಗೌಣ ಘಟಕಗಳು. 

ಈ ಎಲ್ಲ ಧಾತುಗಳಲ್ಲಿಯೂ ಜೀವಿಗೆ ಅತಿ ಪ್ರಧಾನವಾದದ್ದು ಇಂಗಾಲ. 
ಈ ಧಾತುಗಳು ನಿಸರ್ಗದಲ್ಲಿ ತಮ್ಮ ಸ್ವಂತರೂಪದಲ್ಲಿ ದೊರೆಯುತ್ತ ಇರಬಹುದು. 
(ಉದಾ. ಆಮ್ಲಜನಕ, ಜಲಜನಕ, ಗಂಧಕ, ಪಾದರಸ ಎಂಬಂತೆ) ಅಥಪಾ 
ಇತರ ಧಾತುಗಳೊಡನೆ ವಿವಿಧ ರೂಪದಲ್ಲಿ ಸಂಯೋಗಗೊಂಡು, ಅಂದರೆ 
ಅಂಥ ಸಂಯುಕ್ತ (0೦೧0೦೬೧೮) ರೂಪದಲ್ಲಿ ದೊರೆಯುತ್ತ ಇರಬಹುದು. 
ಪ್ರತಿಧಾತುವಿಗೂ ಇತರ ಧಾತು ಅಥವಾ ಸಂಯುಕ್ತಗಳೊಡನೆ ಹೀಗೆ ಸಂಯೋಗ 
ಹೊಂದುವ ಸಾಮರ್ಥ,, ಆ ಧಾತುವಿನ ಮೂಲ ಲಕ್ಷಣವೆಂಬಂತೆ ಇರುತ್ತದೆ. 
ಇಂಗಾಲ ಧಾತು, ಜೀವಿಯಲ್ಲಿ ಅನಿವಾರ್ಯವಾಗುವಷ್ಟು ಪ್ರಧಾನವಾಗಿರುವುದು 


67 


ಅದರ ಅಸಾಧಾರಣ ಸಂಯೋಗ ಸಾಮರ್ಥ್ಯದಿಂದ. ಇದರಿಂದಾಗಿಯೇ ನಿಜಕ್ಕೂ 
ಅಪರಿಮೇಯ ಸಂಖ್ಯೆಯ ರಸಾಯನಿಕ ಸಂಯುಕ್ತಗಳನ್ನು ಅದು ನೀಡಬಹುದು; 
ಏಕೆಂದರೆ ಸರಿ ಸುಮಾರು ನಾಲ್ಕು ಅತಿಸ್ಲಿರ ಬಂಧಗಳನ್ನು (ಒಂದು, ಎರಡು 
ಮತ್ತು ಮೂರು ಎಂಬಂತೆ, ಇತರ ಧಾತುಗಳೊಡನೆ), ಹಾಗೆಯೇ 
ಸಮಸಮರ್ಥವಾಗಿ ಕೊಂಡಿಗೊಂಡ ಅಸೀಮಿತ ವಿಸ್ತೀರ್ಣದ ೦-೦ ಬಂಧಗಳ 
ಶೃಂಖಲೆಗಳನ್ನೇ ಅವು ಮಾಡಬಲ್ಲವು. ಈಗ ಸುಮಾರು 70 ಕೋಟಿ ರಸಾಯನಿಕ 
ಸಂಯುಕ್ತಗಳ ಪರಿಚಯ ನಮಗಿದೆ. ಅದರಲ್ಲಿ 90 ಪ್ರತಿಶತ, ಇಂಗಾಲಯುಕ್ತ 
(ಅಂದರೆ ಸಾವಯವ ) ವಾದವುಗಳೇ (0108/10). 


ಮೂಲಧಾತುಗಳ ಲೆಕ್ಕದಲ್ಲಿ ಹೇಳುವುದೆಂದರೆ ಪ್ರೋಟೀನಿಗೆ ಇರುವುದು 
೦-11 (ಸಾರಜನಕ)-೮ ಸಂಲಗ್ನ (೧68065) ಗಳು,ಕಾರ್ಬೊಹೈಡ್ರೇಟಿಗೆ 
ಇರುವುದು ೦-೦-೦ ಸಂಲಗ್ನತೆ, ನ್ಯುಕ್ಲಿಯಿಕ್‌ ಆಮ್ಲದ್ದು ೦-೦-೧ (ರಂಜಕ) 
-೦-೮ ಸಂಲಗ್ನತೆ. ಇವೆಲ್ಲವೂ ೦-೦ ಬಂಧದ ಹೋಲಿಕೆಯಲ್ಲಿ 
ಕನಿಷ್ಠತರವಾಗಿಯೇ ಸ್ಲಿರ. ಸಾಧಾರಣವಾಗಿ ಮಹಾಪರಮಾಣುಗಳು 
ಅಸಹಜೀಕೃತವಾಗುವಾಗ (69೧81760) ೪ 5೦ದರೆ ತಮ್ಮ ಸಾಧಾರಣ ಸ್ಥಿತಿಯ 
ಮಡಿಕೆ ಮಡಿಕೆತನವನ್ನು ಬಿಟ್ಟು ಚಪ್ಪಟೆಯಾದಾಗ, ರಸಾಯನಿಕ ಸೀಳುವಿಕೆಗಳು 


(cleaving) iss ವ ಜಾಗಗಳು ಇವು. ಹೀಗೆಯೇ ಏಕಭಾಗಿಲಗಳು 
ಬಹುಭಾಗಿಲ ಯುಕ್ತವಾಗುವಾಗ ಬಂಧಗಳು ಏರ್ಪಡುವುದು ಇಂಥ 
ಪ್ರದೇಶಗಳಲ್ಲಿ. pli ಈ ಬಂಧಸ್ಥಾನೆಗಳನ್ನು ಮಹಾ ಪರಮಾಣುಗಳ 


ಗತಿ ಶೀಲ (61/೧870) ಸ್ಪಳೆಗಳು ಎಂ ರೆ ತಪ್ಪಿಲ್ಲ. ಜೀವಿಯ ರಸಾಯನಕತ 
ಎಂದರೇ ಇಂಗಾಲದ ರಸಾಯನಕತೆ ಎಂದು ಹೇಳುವುದು ಅತಿಶಯೋಕ್ತಿ 
ಏನಲ್ಲ, ಈ ಎಲ್ಲ ಕಾರಣಗಳಿಂದಾಗಿ. 


ನೀರಿನ ಅನಿವಾರ್ಯತೆ 


ಇದಿಲ್ಲದೆ ಜೀವವಿಲ್ಲ ಎನ್ನುವಷ್ಟು ಅನಿವಾರ್ಯ, ಜೀವಕ್ಕೆ ನೀರು. 


ಜೀವ ಹುಟ್ಟಿದ್ದೇ ನೀರಿನಲ್ಲಿ, ಅದು  ಬದುಕುವುದೂ, ಎಂಥ 
ಮರಳುಗಾಡಿನಲ್ಲಿಯೂ, ನೀರಿನಲ್ಲಿಯೇ. ಜೀವ ದೊರಕುವುದೇ ಜಲೀಯ 


68 


ದ್ರಾವಣಗಳಲ್ಲಿ. ಆದಿಮ ಕಾಲದಲ್ಲಿ ತಾವು ಆರಂಭಿಸಿದ್ದ ಜಲೀಯ 
ವಾತಾವರಣವನ್ನು ಹಲವಾರು ಜೀವಿಗಳು ಈಗ ತುಂಬ ದೂರ ತಳ್ಳಿ ನಿಂತಿವೆ 
ಎನಿಸುವಂತೆ ಮೇಲು ನೋಟಕ್ಕೆ ತೋರಿಬಂದರೂ ಎಲ್ಲ ಜೀವಿಗಳೂ ತಮ್ಮ 
ದೇಹದಲ್ಲಿ ಸಮುದ್ರದ ನೀರನ್ನೇ ಇನ್ನೂ ಹೊತ್ತು ನಿಂತಿರುತ್ತವೆ ಎನ್ನುವುದು 
ಉತ್ಪೇಕ್ಸೆಯೇನಲ್ಲ. ಅವುಗಳ ಕೋಶಾಂತರ ಹಾಗೂ ಅಂತರ ಕೋಶಗಳ 
ದ್ರವಗಳು ಸಮುದ್ರದ ನೀರಿಗೆ ತೋರುವ ಸಮಾನತೆ, ಅತಿ ವಿಲಕ್ಷಣ, ಅದ್ಭುತ. 
ಪರ್ಯಾಪ್ತವಾದ ಸವಳು ನೀರು, ಆಮ್ಲೀಯವಾದ ಬಿಸಿನೀರಿನ ಗಂಧಕ 
ಬುಗ್ಗೆಗಳು, ಪೆಟ್ರೋಲಿಯಂ ಎಂಬಂಥ ಅತಿ ಅಪರೂಪದ, ಅಸಾಧಾರಣ 
ಪರ್ಯಾವರಣದಲ್ಲಿ ಬದುಕುವ ಜೀವಿಗಳಲ್ಲಿಯೂ ಇದೇ ಪರಿಸ್ತಿತಿ. 
ಅವುಗಳಿಲ್ಲರುವುದೂ ಇಂಥ ಸಾಮುದ್ರಿಕ ನೀರೇ. | 


ನಮಗೆಲ್ಲ ನೀರು ಎಷ್ಟು ಸಾಧಾದಣ ವಸ್ತುವೆಂದರೆ, ಅದು ಸರಳ 
ರೂಪದ, ನೀರಸವೆನಿಸುವ, ರುಚಿಯಿಲ್ಲದ ವಸ್ತು ಅಷ್ಟೆ ಎಂದು ಅದರ ಬಗ್ಗೆ 
ನಮ್ಮ ಅನಿಸಿಕೆ. ಆದರೆ ರಸಾಯನಿಕವಾಗಿ ಪ್ರಭಾವಯುತವಾಗಿ ಪ್ರತಿಕ್ರಿಯೆ 
ವಡೆಸಬಲ್ಲ ಅತಿ ವಿಲಕ್ಷಣ ವಸ್ತುವೇ ಇದು. ಇತರ ವಸ್ತುಗಳ ಜೊತೆ ಇಂಥ 
ಪ್ರತಿಕ್ರಿಯೆಗಳನ್ನು ನಡೆಸುವುದರ ಮೂಲಕ ಅದು ನೀಡುವ ಉತ್ಪನ್ನಗಳೂ 
ಅಸಾಧಾರಣ ಭೌತಗುಣಲಕ್ಷಣಗಳನ್ನು ಪಡೆದು ನಿಲ್ಲುತ್ತವೆ. ನೀರಿನ 
ಗುಣಲಕ್ಷಣಗಳು, ಜೀವಕ್ಕೆ ಪ್ರಗಾಢವಾಗಿ ಅರ್ಥ ಗರ್ಭಿತ. ಪ್ರೋಟೀನ್‌, 
ನ್ಮಷ್ಟಿಕ ಆಮ್ಲ, ಕೊಬ್ಬಿನ ಪಟಲಗಳು, ಬಹು. ಸಂಕೀರ್ಣವಾದ ಸಕ್ಕರೆಗಳು 
ಎಂಬೆಲ್ಲವುಗಳ ರಚನೆ, ನಾವು ಈವರೆಗೆ ಜೀವಕ್ಕೆ ಅನಿವಾರ್ಯವಾದ 
ಆಧಾರಭೂತವಾದ ಪರಮಾಣುಗಳು ಎಂಬುದಾಗಿ ಯಾವೆಲ್ಲವನ್ನೂ 
ಚರ್ಚಿಸಿದೆವೋ ಅವುಗಳೆಲ್ಲದರ ರಚನೆ ಉಂಟಾಗುವುದು ಅವು ತಮ್ಮ 
ಜಲೀಯ ಪರ್ಯಾವರಣದೊಡನೆ ನಡೆಸುವ ಪ್ರತಿಕ್ರಿಯೆಗಳ ನೇರ ಫಲವಾಗಿ. 
ನೀರು ಹಲವು ವಸ್ತುಗಳನ್ನು ತನ್ನಲ್ಲಿ ಕರಗಿಸಿಕೊಳ್ಳುತ್ತದೆ. ಈ ಪದಾರ್ಥಗಳ 
ಅಂತಃಪರಮಾಣು ಹಾಗೂ ಅಂತರ ಪರಮಾಣುಗಳ ಸಹಯೋಗಕ್ಕೆ 
(೩55001810೧) ಜವಾಬ್ದಾರಿಯಾದ, ಅದನ್ನು ಆಗಬರಿಸುವ ನೀರಿನ ಇಂಥ 
ದ್ರಾವಕ ಗುಣಲಕ್ಷಣ, ನೀರಿಗಷ್ಟೇ ಮೀಸಲು, ಇನ್ನಾವ ವಸ್ತುವೂ ಇದಕ್ಕೆ 


69 


ಕಿಂಚಿತ್ತಾದರೂ ಹೋಲಿಕೆಯನ್ನು ತೋರಿಸುವುದಿಲ್ಲ. ಪ್ರೋಟೀನ್‌, ನ್ಯುಕ್ಲಿಯಿಕ್‌ 
ಆಮ್ಲಗಳನ್ನೂ ಬಿಟ್ಟ ಸಾವಯವ ಬಹುಭಾಗಿಲ (೦108೧10೦ polymer) ಗಳಿಂದ 
ಜೀವ ಸೃಷ್ಟಿ ಸಾಧ್ಯ ಎಂದು ಹಲವು ವಿಜ್ಞಾನಿಗಳಿಗೆ ಅನ್ನಿಸಬಹುದು. ಆದರೆ 
ಜೀವವ್ಕಾಪಾರದ ಸಂಕೀರ್ಣ ರಚನಾ ಸಂಘಟನೆ ಹಾಗೂ ಅದರ ಅತೀವ 
ವ್ಯವಸ್ಥಿತ ಮತ್ತು ಲಂಬಿತ ರಸಾಯನ ಕ್ರಿಯಾಪಟುತೆ, ಇವುಗಳನ್ನು ಗಮನಿಸಿದರೆ. 
ಜೀವಂತ ಶರೀರ, ಜಲೀಯವಲ್ಲದ ಮಾಧ್ಯಮದಲ್ಲಿ ಇರಬಹುದು ಎಂಬುದನ್ನು 
ಊಹಿಸುವುದು ಕೂಡ ಅಸಾಧ್ಯ. ಇದಕ್ಕೆ ಪ್ರತ್ಯಕ್ಷ ಪ್ರಮಾಣವೊಂದನ್ನು 
ನೀಡಬಹುದು. ಸೌರವ್ಯೂಹದಲ್ಲಿ ಭೂಮಿಯಂಥದೇ ತಾಪಮಾನವುಳ್ಳ ಅಂಗಾರಕ 
ಗ್ರಹದಲ್ಲಿ ನೀರು ಇರುವುದಿಲ್ಲ, ಹಾಗೆಯೇ ಜೀವವೂ ಇರುವುದಿಲ್ಲ. ನೀರಿಗೂ 
ಜೀವಕ್ಕೂ ಅಂಥ ಬಿಡಿಸಲಾಗದ ನಂಟು ಇರುತ್ತದೆ ಸಾರ್ವತ್ರಿಕವಾಗಿ, 
ಸಾರ್ವಭೌಮವಾಗಿ. 

ಜೈವಿಕೀಯ ರಚನೆಗಳನ್ನೂ ಪ್ರಕ್ರಿಯೆಗಳನ್ನೂ ನಾವು ಅರ್ಥಮಾಡಿಕೊಳ್ಳ 
ಬಲ್ಲುದು ನೀರಿನ ಭೌತ ಹಾಗೂ ರಸಾಯನಿಕ ಗುಣಲಕ್ಷಣಗಳ ಲೆಕ್ಕದಲ್ಲಿ 
ಮಾತ್ರ ಎಂದರೆ ಅದು ವಸ್ತುತಃ ಸತ್ಯ, ಅತಿಶಯೋಕ್ತಿ ಏನೂ ಇಲ್ಲ ಇಲ್ಲಿ. 
ಹಾಗಾಗಿ ನೀರಿನ ಪ್ರಗಾಢ ಅಧ್ಯಯನ ಜೀವರಾಸಯನಶಾಸ್ತ್ರದಲ್ಲಿ ತುಂಬ 
ಮುಖ್ಯ. ಆದರೆ ಈ ಆಳಕ್ಕೆ ಹೋಗುವುದನ್ನು ಇನ್ನು ನಾವು ಬಿಟ್ಟುಕೊಟ್ಟು 
ನಮ್ಮ ಮೂಲವಿಷಯಕ್ಕೆ ಬರೋಣ ಈಗ. ಅವು ಜೈವಪರಮಾಣುಗಳು. ` 


ಜೈವಪರಮಾಣುಗಳು : 


ಪರಮಾಣು ಜೀವವಿಜ್ಞಾನ ಎಂಬುದರ ಉದ್ದೇಶ ಜೀವಪ್ರಕ್ರಿಯೆಗಳಿಗೆ 
ಪರಮಾಣುಗಳ ಲೆಕ್ಕದಲ್ಲಿವ್ಕಾಖ್ಕಾನಮಾಡುವುದು ಎಂದು ಈ ಗ್ರಂಥದ 
ಮೊದಲಿನಲ್ಲಿಯೇ ಹೇಳಲಾಗಿದೆ. ಇದನ್ನು ನಡೆಸಲು ಇರುವ ಉತ್ತಮದಾರಿ 
ಜೀವಿಗೆಂದೇ ನೇಮಿತವಾದ ಪರಮಾಣುಗಳು ಇವೆಯೇ, ಅವುಗಳ ರಚನಾ 
ವೈಶಿಷ್ಟ, ಕಾರ್ಯಕಲಾಪಗಳು, ಸಾಧ್ಯವಾದಲ್ಲೆಲ್ಲ ಅವುಗಳದೇ ಆದ 
ವಿಕಾಸಪಥಗಳ ನಿರ್ಣಯ, ಇಂತಹ ಸಂಗತಿಗಳನ್ನು ಪರಿಶೀಲಿಸುವುದು. 
ಪ್ರೋಟೀನ್‌ಗಳು, ಸಕ್ಕರೆಗಳು, ಕೊಬ್ಬುಗಳು ಇವು ಅಂಥ ಜೀವ ಸೀಮಿತ ಜೈವ 


70 


ಪರಮಾಣುಗಳು. ಇವುಗಳ ಸವಿವರ ಪರಿಚಯ ಇನ್ನು ನಾವು ಕೈಗೊಳ್ಳಬೇಕಾದ 
ಹೆಜ್ಜೆ. ಅಂದರೆ ಈ ಮೂರು ಎಲ್ಲೆಲ್ಲಿ ಇರುತ್ತವೆಯೋ ಅಲ್ಲಿಜೀವ ಇದೆ ಅಥವಾ 
ಇದ್ದಿತ್ತು. 


1. ಪ್ರೋಟೀನುಗಳು : 


ಜೀವ ರಸಾಯನಿಕರು ಈ ಮೂರು ಬಗೆಗಳಲ್ಲಿ ಪರಿಗಣನೆಗೆ ಮೊದಲು 
ಆರಿಸಿಕೊಂಡಿದ್ದು ಪ್ರೋಟೀನುಗಳನ್ನು. ಏಕೆಂದರೆ ಇವುಗಳ ಭೌತಿಕ ಹಾಗೂ 
ರಾಸಾಯನಿಕ ಗುಣಲಕ್ಷಣಗಳು ಅತಿ ಸುಸ್ಬುಟ. ಅವೆಲ್ಲವೂ ಅತಿ ದೊಡ್ಡ 
ಮಹಾಪರಮಾಣುಗಳು. ಹಾಗಾಗಿ ಅವುಗಳನ್ನು ಪ್ರತ್ಮೇಕಿಸಿ ಅಧ್ಯಯನ 
ನಡೆಸುವುದೂ ಅವುಗಳ ಗುಣಗಣ ನಿರ್ಧರಿಸುವುದೂ, ಸುಲಭತರ. ಮಿಕ್ಕ 
ಜೈವಪರಮಾಣುಗಳಾದ ನೃಷ್ಟಿಕ ಆಮ್ಲಗಳು, ಪಾಲಿಸ್ಕಾಕ್ಟರೈಡ್‌ಗಳು ಅಥವಾ 
ಲಿಪಿಡ್‌ಗಳಲ್ಲಿ ಇದು ಕಷ್ಟಕರ. ಇಷ್ಟಲ್ಲದೆ ಆಕಿಣ್ವಗಳ ರೂಪದಲ್ಲಿ ಒಂದು 
ಸುವ್ಯಕ್ತವಾದ ಜೈವಿಕ ಪ್ರಕ್ರಿಯೆಯನ್ನು ನಡೆಸುತ್ತ ಇರುತ್ತದೆ, ಈ ಪ್ರೋಟೀನು. 
ಆಕಿಣ್ಣವೂ ಒಂದು ಬಗೆಯ ಪ್ರೋಟೀನ್‌ ಎಂಬುದನ್ನು ನಾವು 
ಗಮನದಲ್ಲಿಟ್ಟುಕೊಂಡಲ್ಲಿ, ಇಂಥ ಸುಸ್ಬುಟ ಕಾರ್ಯಕಲಾಪದ ಆಕಿಣ್ವಗಳ 
ಆಧ್ಯಯನ, ಇಡೀ ಪ್ರೋಟೀನುಗಳ ಬಗ್ಗೆಯ ಜ್ಞಾನ ಸಂಗ್ರಹಣಕ್ಕೆ ಹೇಗೆ 
ಸಹಾಯಕಾರಿ ಎನ್ನುವುದನ್ನು ಅರಿಯಬಲ್ಲೆವು. ಈ ಎಲ್ಲ ಕಾರಣಗಳಿಂದಾಗಿ 
ಜೈವಿಕೀಪ್ರಕ್ರಿಯೆಗಳಲ್ಲಿ ಪ್ರೋಟೀನುಗಳು ವಹಿಸುವ ಕೇಂದ್ರಸ್ಥ ಪಾತ್ರವನ್ನು 
ಜೀವರಾಸಾಯನ ತನ್ನ ಆರಂಭ ಕಾಲದಿಂದಲೇ ಮನ್ನಣೆ ಮಾಡಿತ್ತು. ಇದರ 
ಹೋಲಿಕೆಯಲ್ಲಿ, ನ್ಯುಕ್ಲಿಯಿಕ್‌ ಅಥವಾ ನೃಷ್ಟಿಕ ಆಮ್ಲಗಳು ಜಾನ್ಮಿಕೀ ಸುದ್ದಿಯ 
ಸಾಗಾಣಿಕೆ ಹಾಗೂ ಅಭಿವೃಕ್ತಣದಲ್ಲಿ ವಹಿಸುವ ಪಾತ್ರ ಅರಿವಾಗ ತೊಡಗಿದ್ದು 
1940 ನೆ ವರ್ಷದ ಕಡೆಕಡೆಗೆ ಅಷ್ಟೆ. ಜೈವಿಕೀಯ ಪಟಲಗಳಲ್ಲಿನ ಕೊಬ್ಬು 
ಅಥವಾ ಲಿಪಿಡ್‌ಗಳ ಪಾತ್ರವನ್ನು ಮೆಚ್ಚಲಾರಂಭಿಸಿದ್ದು 1960ನೆ ಇಸವಿಯ 
ನಂತರ. ಬಹುಶರ್ಕರಿತಗಳು ಜೀವ ಕಾರ್ಯಕಲಾಪಗಳಲ್ಲಿ ಏನೆಲ್ಲ ಪಾತ್ರ 
ವಹಿಸುತ್ತವೆ ಎನ್ನುವುದು ಇನ್ನೂ ಸ್ವಲ್ಪ ರಹಸ್ಕ್ಮಮಯವೇ. ಅಂದಮೇಲೆ 


71 


ಪ್ರೋಟೀನುಗಳ ಭೌತಿಕ ಹಾಗೂ ರಾಸಾಯನಿಕ ಚಾಕಚಕ್ಕತೆ ಜೀವದರ್ಶನಕ್ಕೆ 
ಒಂದು ಸುಯೋಗ್ಯವಾದ ಕನ್ನಡಿ, ಸುಕರ ಪಥ ಎನ್ನಲು ಅಡ್ಡಿಯಿಲ್ಲ. 


ಇವುಗಳು ಮಹಾಪರಮಾಣುಗಳು, ಬಹುಭಾಗಿಲಗಳು. ಸಾರಜನಕ, 
ಜಲಜನಕಗಳು ಗ ಅನುಪಾತದಲ್ಲಿ ಸೇರಿ ಆಗುವ ಘಾಟಿನ (೧೬೧೦9೧0 
ಸಂಯುಕ್ತವಾದ ಅಮೊನಿಯದಿಂದ ನಿಷ್ಟ್ಪನ್ನವಾದ ಅಮ್ಮನೊ ಆಮ್ಲ (೩೧1೧೦ 
೩೦6) ಗಳಿಂದ ರಚಿತವಿರುತ್ತವೆ ಈ ಭಾಗಿಲಗಳು. ಅಂದರೆ ಇವುಗಳಲ್ಲಿ 
ಘಾಟೂ ಉಂಟು. ಆಮ್ಲದ ಹುಳಿಯೂ ಉಂಟು ಹೀಗೆ ಅಮ್ಕೆನೊ ಆಮ್ಲಗಳು 
ಪ್ರೋಟೀನ್‌ ಪರಮಾಣುಗಳ ಮಾನಕಗಳು, ಆದ್ದರಿಂದ ಈ ಅಮ್ಮೆನೊ 
ಆಮ್ಲಗಳನ್ನು ಈಗ ಗಮನಿಸೋಣ. ಪ್ರೋಟೀನ್‌ರಚನೆಯಲ್ಲಿ ಭಾಗವಹಿಸುವುದರ 
ಜೊತೆಗೆ ಇವುಗಳಿಗೆ ಬೇರೆ ಕೆಲಸಗಳೂ ಉಂಟು ಜೀವಪ್ರಕ್ರಿಯೆಗಳಲ್ಲಿ. 
ಚಯಾಪಚಯದಲ್ಲಿನ ಶಕ್ತಿ ವಿನಿಮಯ ಕಾರ್ಯದಲ್ಲಿ ಹಲವು ಬಗೆಯ 
ಅಮೈನೊ ಆಮ್ಲಗಳು ಪಾತ್ರ ವಹಿಸುತ್ತವೆ. ಅಂಥವನ್ನು ಶಕ್ತಿ (energy) 
ಚಯಾಪಚಯಿಕ (metabolite; taking 08ಗ 1೧ metabolism) ಎನ್ನುತ್ತಾರೆ. 
ಇನ್ನು ಕೆಲವು ಅಮೈನೊ ಆಮ್ಲಗಳು ಸಾರಭೂತವಾದ ಆಹಾರ ಸಾಮಗ್ರಿಗಳು. 
ಇಷ್ಟಲ್ಲದೆ ಇವೂ, ಇವುಗಳ ನಿಷ್ಟನ್ನ ಸಂಯುಕ್ತಗಳೂ ಹಲವಾರು ಇನ್ನಿತರ 
ಜೀವರಸಾಯನ ಕ್ರಿಯೆಗಳಲ್ಲಿ ತಮ್ಮದೇ ಆದ ಪ್ರಮುಖ ಪಾತ್ರಗಳನ್ನು 
ವಹಿಸುತ್ತವೆ. 
ಅಮೈನೊ ಆಮ್ಲಗಳು 

ಈ ಅಮ್ಮೆನೊ ಆಮ್ಲಗಳು ಹಲವಾರು ಬಗೆ; ಇವುಗಳ ಶಾಸ್ತ್ರೀಯ 
ನಾಮಧೇಯ ನಾವು ಹಿಂದೆ ಹೇಳಿದ ಅರ್ಥಗ್ರಹಣ ಸೌಕರ್ಯಕ್ಕೆಂದು ಗ್ಲೈಸೀನ್‌ 
(glycine), ಅಲನೀನ್‌ (೩1೩೧1೧9) ವ್ಯಾಲೀನ್‌ (೪೩॥iಗೀ) ಎಂದು ಮುಂತಾಗಿ 
"ಈನ್‌' ಎಂಬ ಪ್ರತ್ಮಯದಿಂದ ಕೂಡಿರುತ್ತವೆ, "ಆಮ್ಲ' ವೆಂಬ ಪದವೇ 
ಅಂತ್ಯದಲ್ಲಿಲ್ಲದಿದ್ದಲ್ಲಿ (ಆಸ್ಪಾರ್ಟಿಕ್‌ ಆಮ್ಲ ೩೨p೩ಗೆಂ ೩೦ರ, ಗ್ಲೊಟಾಮೀಕ್‌ 
ಆಮ್ಲ ॥ಬtಷmic ೩೦16 ಎಂಬಂಥವುಗಳಲ್ಲಿ ಇರುವಂತೆ). ಆದರೆ ಅಗಾಧ 
ಸಂಖ್ಯೆಯ ಪ್ರೋಟೀನುಗಳು ರಚಿತವಿರುವುದು ಇಂಥ ಇಪ್ಪತ್ತೇ ಅಮೈನೊ 


72 


ಆಮ್ಲಗಳಿಂದ ಎನ್ನುವುದನ್ನು ನಾವು ಆಗಲೇ ನೋಡಿದ್ದೇವೆ. ಆದ್ದರಿಂದ 
ಅವನ್ನು ಆದರ್ಶ ಅಮ್ಮೆನೊ ಆಮ್ಲಗಳು (68೧೮೩೯೮ ೩೧7/೧೦ acids) 
ಅನ್ನುತ್ತಾರೆ. ಇವುಗಳಿಗೆ ಆಲ್ಲ ಅಮೈನೊ ಆಮ್ಲ (alphaamino acid) ಗಳು 
ಎನ್ನುವ ನಾಮಕರಣವೂ ಉಂಟು. ಈ ಎಲ್ಲ ಪದಾರ್ಥಗಳ ಸಂಪೂರ್ಣ 
ರಸಾಯನಿಕ ರಚನೆ, ಆ ರಚನಾನುಸಾರವಾದ ಅವುಗಳ ಸೂತ್ರ (structural 
1೦೧718) ಇವುಗಳನ್ನೆಲ್ಲ ಈಗ ಸುವ್ಯವಸ್ಥಿತವಾಗಿ ಪತ್ತೆಹಚ್ಚಿ, ಅವುಗಳ 
ಶಾಸ್ತ್ರಬದ್ದ ವರ್ಗೀಕರಣವನ್ನೂ ಮಾಡಲಾಗಿದೆ. ಇಲ್ಲಿ ನಮಗೆ ತಿಳಿದಿರುವ 
ವಿವರಗಳು ಹೇರಳವೇ. ಮುಖ್ಯವಾದ ಸಂಗತಿ ಈ ರಚನೆಗೆ ಅನುಸಾರವಾಗಿ ಈ 
ವಸ್ತುಗಳ ಭೌತಗುಣಲಕ್ಷಣಗಳೂ ರಸಾಯನಿಕ ವ್ಮಾಪಾರಗಳೂ ನಡೆಯುತ್ತವೆ 
ಎಂಬುದು. ಆದುದರಿಂದಲೇ ಒಂದು ವಸ್ತುವಿನ ರಚನಾ ಸೂತ್ರ ನಿರ್ಮಾಣ 
ಆದರ ಕಾರ್ಯಕಲಾಪಗಳನ್ನು ಅರಿಯಲು ತುಂಬ ಸಹಕಾರಿ. ಉದಾಹರಣೆಗೆ 
ಪರಮಾಣುಗಳನ್ನು ವಿಂಗಡಿಸುವ ಒಂದು ಅಂಶ, ಅವು ತಮ್ಮ ಮೇಲೆ ಬೀಳುವ 
ಬೆಳಕನ್ನು ಬಲಕ್ಕೆ ತಿರುಗಿಸುತ್ತವೋ ಎಡಕ್ಕೆ ತಿರುಗಿಸುತ್ತವೋ ಎಂಬುದರ ಮೇಲೆ 
ನಿಂತಿದೆ; ಆಗ ಅವುಗಳನ್ನು ದಕ್ಷಿಣಾವರ್ತಿ (dextro lotarory, dextro, right, 
ಬಲ - ದಕ್ಷಿಣ) ಇಲ್ಲವೇ ವಾಮಾವರ್ತಿ (levorotatory, 10೪೦, left, ಎಡ - 
ವಾಮ) ಎನ್ನುತ್ತಾರೆ. ಬೀಳುವ ಈ ಬೆಳಕು ಧ್ರುವೀಕೃತ (polarised 
ವಿರಬೇಕು. ವಸ್ತುಗಳ ಇಂಥ ಸ್ವಭಾವವನ್ನು ಇದಕ್ಕೆಂದೇ ನಿರ್ಮಿತವಾದ 
ಧ್ರುವೀಕೃತ ಸೂಕ್ಷದರ್ಶಕ (polarised 77101010016) ಗಳ ಮೂಲಕ ನೇರ 
ಕಾಣಬಹುದು, ಅದರ ಅಂದರೆ ಇಲ್ಲಿನ ತಿರುಗುವಿಕೆಯ ಪರಿಮಾಣವನ್ನೂ 
ಅಳೆಯಬಹುದು. 

ಜೀವದ ಒಂದು ಎದ್ದು ಕಾಣುವ ಸಂಲಕ್ಷಣ ಅದು ಹೀಗೆ ಬೆಳಕನ್ನು 
ತಿರುಗಿಸುವ ಅಂದರೆ ಅದನ್ನು ನಾವು ನೋಡುವ ದೃಷ್ಟಿಕ್ರಿಯೆಯಲ್ಲಿ ಸಕ್ರಿಯವಾಗಿ 
ಭಾಗವಹಿಸುವಂಥ ಅಥವಾ ದೃಷ್ಟೀಯವಾಗಿ ಸಕ್ರಿಯ (optically active) 
ವಾದ ಪರಮಾಣುಗಳನ್ನು ಉತ್ಪಾದಿಸುತ್ತದೆ, ಎಂಬುದು. ಬಲದಕ್ಕೆಕಡೆಗೋ 
ಎಡದಕ್ಕೆಕಡೆಗೋ ಎಂಬ ಈ ಲಕ್ಷಣದ ಪ್ರಾಮುಖ್ಯತೆ ಎಷ್ಟೆಂದರೆ ಇದನ್ನೇ 


73 


ನಿರ್ದೇಶಿಸಲು ಒಂದು ಪದವಿದೆ, ಹಸ್ತಗತತೆ (chirality - ೦761, hand, 
ಹಸ್ತ) ಎಂದು ಅದರ ಹೆಸರು. ಅಲ್ಲದೆ ಇದರಿಂದ ಒಂದು ಅತಿರೋಚಕ ಸಲಹೆ 
ಕೂಡ ವಿಜ್ಞಾನ ಪ್ರಪಂಚದಲ್ಲಿ ಎದ್ದಿದೆ. ಅದು ಹೀಗೆ : ಪ್ರೋಟೀನ್‌ಗಳನ್ನು 
ಒಡೆಯುವುದರಿಂದ ಬರುವ ಎಲ್ಲ ಅಮೈನೊ ಆಮ್ಲ ಶೇಷ (7951606) ಗಳೂ 
ವಾಮಾವರ್ತಿ(ಓ. rಂt೩tಂry) ಗಳು. ಭೂಮಿಯಲ್ಲಲ್ಲದೆ ಬೇರೆ ಕಡೆ 
ಎಲ್ಲಿಯಾದರೂ ಜೀವವೆಂಬುದು ಇದೆಯೇ ಎಂಬ ಪ್ರಶ್ನೆ ಎಂದಿಗೂ ಬಹು 
ರೋಚಕ. ಕೆಲವು ವಿಜ್ಞಾನಿಗಳು ಇಲ್ಲಿ ಮಾಡಿದ ಒಂದು ಸರಳ ಸಲಹೆ ಇದು : 
ಚಂದ್ರಗ್ರಹದಿಂದ ತರಲ್ಪಟ್ಟ, ಅಥವಾ ಆಕಾಶದಿಂದ ಭೂಮಿಗೆ ಬಿದ್ದ ಉಲ್ಕೆಗಳ 
ವಿಶ್ಲೇಷಣೆಗಳಿಂದ ಅವುಗಳಲ್ಲಿನ ಪದಾರ್ಥದಲ್ಲಿ ಇಂಥ ಹಸ್ತಗತತೆ ಇದ್ದಲ್ಲಿ, 
ಅವು ಅಮ್ಮೆನೊ ಆಅಮ್ಲಗಳಲ್ಲಿನಂತೆ ಇದ್ದಲ್ಲಿ, ಅವು ಆಗಿ ಬಂದದ್ದು 
ಯಾವುದಾದರೊಂದು ಜೀವ ಸಂಶ್ಲೇಷದಿಂದ, ಅಂದರೆ ಅಲ್ಲಿ ಜೀವವಿದ್ದಿತ್ತು, 
ಎಂದಾದರೊಮ್ಮೆ ಎಂದು ಹೇಳಬಹುದಲ್ಲ ಎಂದು. ಆದರೆ ಹೀಗಾಗಿದೆ 
ಎನ್ನಲು ಯಾವ ಪ್ರಮಾಣವೂ ದೊರೆತಿಲ್ಲ ಇದುವರೆಗೆ. ಜೀವ ಸೃಷ್ಟಿ, 
ಜೀವವೈಭವ ಬರೀ ಪೃಥ್ವಿಗಷ್ಟೇ ಸೀಮಿತ ಎಂದು ತೋರಿ ಬರುತ್ತದೆ, ಈಗ 
ಸದ್ಯಕ್ಕೆ ಇರುವ ಎಲ್ಲ ಪ್ರಮಾಣಗಳಿಂದ. 


ಪ್ರೋಟೀನ್‌ಗಳನ್ನು ರಚಿಸುವುದರ ಜೊತೆಗೆ ಅಮೈನೊ ಆಮ್ಲಗಳು ಹಾಗೂ 
ಅವುಗಳ ನಿಷ್ಟನ್ನಗಳು ಇನ್ನೂ ಹಲವಾರು ಕಾರ್ಯಗಳನ್ನು ನಿರ್ವಹಿಸುತ್ತವೆ. 
ಎಂದು ಹೇಳಿದೆವು. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಮುಖ್ಯ ಅಂಶ 
ನಮಗೆ ನಿಸರ್ಗದ ಕೈವಾಡವನ್ನು ಎತ್ತಿ ಎತ್ತಿ ತೋರಿಸುತ್ತದೆ. ಪ್ರೋಟೀನ್‌ಗಳ 
ರಚನೆಗೆ ಒದಗಿ ಬರುವುದು ಇಪ್ಪತ್ತೇ ಆದರ್ಶ ಅಮ್ಮೆನೊ ಆಮ್ಲಗಳು; ಇವುಗಳು 
ತಯಾರಿಸುವ ಪ್ರೋಟೀನ್‌ ಪರಮಾಣುಗಳ ಸಂಖ್ಯೆಯಾದರೋ ಇದಕ್ಕಿಂತ 
ತುಂಬ ಹೆಚ್ಚು. ನಿಸರ್ಗ ಹೀಗೆ ಈ ಇರುವಂಥ ಕೆಲವು ಪದಾರ್ಥಗಳನ್ನೇ 
ಹಲವಾರು ಬಗೆಯಲ್ಲಿ ಬಳಸುತ್ತದೆ, ಇದು ಇರುವ ಅವಕಾಶಗಳನ್ನೇ ಆದಷ್ಟೂ 
ಬಳಸಿಕೊಂಡು ಲಾಭ ಪಡೆದುಕೊಳ್ಳುವುದು. ಇಂಥ ಅವಕಾಶಲಾಭತೆ 
(opportunism) ನಿಸರ್ಗದಲ್ಲಿ ಎಲ್ಲೆಲ್ಲೂ ಕಂಡುಬರುವ ಕಾರ್ಯಪ್ರಯುಕ್ತಿ. 


74 


ಹಲವು ವೇಳೆ ಅಮೈನೊ ಆಮ್ಲಗಳು ಒಂದು ಕೋಶದಿಂದ ಇನ್ನೊಂದು ಕೋಶಕ್ಕೆ 
ಸುದ್ದಿ ಸಾಗಿಸುವ ರಸಾಯನಿಕ ಸಂದೇಶಕ (chemical messenger) ಗಳಂತೆ 
ಕೆಲಸಮಾಡುತ್ತವೆ. ಉದಾಹರಣೆಗೆ, ಡೊಪಾಮೀನ್‌ (600೩೧176) ಎಂಬ 
ಅಮೈನೋ ಆಮ್ಲ ಒಂದು ನರಸಂಪ್ರೇಷಕ (neurotransmitter) ಅಂದರೆ 
ಅದನ್ನು ನರಕೋಶಗಳು ಬಳಸುವುದು ತಮ್ಮನೆರೆ ಹೊರೆಯ ಕೋಶಗಳ 
ವರ್ತನೆಯನ್ನು ಬದಲಾಯಿಸಲು. ಹಿಸ್ಟಮೀನ್‌ (histamine) ಎಂಬ ಅಮೈನೊ 
ಆಮ್ಲವನ್ನು ನೀವೆಲ್ಲರೂ ಬಲ್ಲಿರಿ. ಕೆಮ್ಮು ,ನೆಗಡಿ ,ಚರ್ಮದ ಮೇಲಿನ 
ತತ್ಕಾಲಿಕ ಉದ್ರೇಕಗಳು ಮುಂತಾದುವುಗಳ ಮಾಧ್ಯಮ ಇದು. ಥೈರಾಕ್ಸೀನ್‌ 
ಎನ್ನುವ ಮತ್ತೊಂದು ಅಮ್ಕೆನೊ ಆಮ್ಲ ,ಕಶೇರುಕ (ಬೆನ್ನೆಲುಬುಳ್ಳ) ಜೀವಿಗಳ 
ಚಯಾಪಚಯವನ್ನು ಉದ್ದೀಪಿಸುತ್ತದೆ. ವಿಧವಿಧವಾದ ಬೂಷ್ಟುಗಳಲ್ಲಿ ಮತ್ತು 
ಸಸ್ಕಪ್ರಕಾರಗಳಲ್ಲಿ ಹೀಗೆ ಸುಮಾರು 250 ಬಗೆಯ ವಿಭಿನ್ನ ಅಮ್ಕೆನೊ 
ಆಮ್ಲಗಳನ್ನು ಪತ್ತೆಮಾಡಲಾಗಿದೆ. ಜೈವ ಪ್ರಕ್ರಿಯೆಗಳಲ್ಲಿ ಇವುಗಳ ಪಾತ್ರ 
ನಮಗೆ ಇನ್ನೂ ಅಸ್ಸುಟವಿದ್ದರೂ. ಅವುಗಳಲ್ಲಿ ಹಲವಾರು, 
ವಿಷರೂಪಿಯಾಗಿರುವುದರಿಂದ, ಬಹುಶಃ ಅವು ಜೀವಿಯ ರಕ್ಷಣಾ ಕಾರ್ಯ 
ನಡೆಸುತ್ತ ಇರಬಹುದು. ಇದರಿಂದಾಗಿ ಅವುಗಳಲ್ಲಿ ಕೆಲವನ್ನು ವೈದ್ಯಕೀಯವಾಗಿ 
ರೋಗಕಾರಕ ಸೂಕ್ಕ ಜೀವಿಗಳನ್ನು ಕೊಲ್ಲುವ ಪ್ರತಿಜೈವಿಕ (A೩ಗibiotic) 
ಗಳಾಗಿ ಬಳಸುವುದು ಸಾಧ್ಯ. ಇದಕ್ಕೆ ಉದಾಹರಣೆ ಅಜಸೆರೀನ್‌ (೩z೩serine) 
ಎಂಬ ಅಮ್ಮೆನೊ ಆಮ್ಲ. ಇಂಥ ಈ ಅಮ್ಕೆನೊ ಆಮ್ಲಗಳಲ್ಲಿ ಹಲವು, ನಾವು 
ಮೇಲೆ ನೋಡಿದ 20 ಆದರ್ಶ ಅಮ್ಮೆನೊ ಆಮ್ಲಗಳ ಸರಳ ನಿಷ್ಟನ್ನಗಳು. 
ಇವುಗಳಲ್ಲಿ ಕೆಲವಕ್ಕೆ ಅಪರೂಪದ ರಸಾಯನಿಕ ಸಂರಚನೆಯೂ ಉಂಟು. 


2. ಪ್ರೋಟೀನಿನ ಕೆಲವು ವಿವರಗಳು : 


ಈ ಮಹಾಪರಮಾಣುಗಳ ಮೇಲೆ ಅಧ್ಯಯನ ನಡೆಸಲು ಪ್ರಯೋಗ 
ಶಾಲೆಯಲ್ಲಿ ಅದನ್ನು ಶುದ್ದೀಕರಿಸಿ ತೆಗೆಯಬೇಕಾದುದು ಮೊದಲ ಹೆಜ್ಜೆ. 
ಅಧ್ಯಯನ ಮಾಡಲೆಳಸುವ ಯಾವ ಸಾಮಗ್ರಿಗೂ ಇದು ಅನ್ವಯಿಸುತ್ತದೆ. 
ಮಹಾಪ್ರಯಾಸದ ಕೆಲಸವೇ ಇದು. ಏಕೆಂದರೆ ಕೋಶವೊಂದರಲ್ಲಿ ಸಾವಿರಾರು 


75 


ವಿಭಿನ್ನ ಪದಾರ್ಥಗಳಿರುತ್ತವೆ. ಅವುಗಳಲ್ಲಿ ಹಲವು, ಇನ್ನಿತರ ಪದಾರ್ಥಗಳಿಗೆ 
ತಮ್ಮ ಭೌತ ಹಾಗೂ ರಾಸಾಯನಿಕ ಗುಣಲಕ್ಷಣಗಳಲ್ಲಿ ತುಂಬ ಹೋಲಿಕೆ 
ತೋರಿಸುತ್ತವೆ. ಇಷ್ಟಲ್ಲದೆ ನಮಗೆ ಆಸಕ್ತಿಯಿರುವ ಸಾಮಗ್ರಿ ಅತಿ 
ಅಲ್ಪಪರಿಮಾಣದಲ್ಲಿ ಇರುತ್ತಿರಬಹುದು, ಹಾಗೆಯೇ ಜೀವಪ್ರಕ್ರಿಯೆಗಳ ಕೆಲವೇ 
ಕ್ಷಣಗಳಲ್ಲಿ ಕಂಡು ಬಂದು ಆಮೇಲೆ ಬೇರೆ ರೂಪಕ್ಕೆ ತಿರುಗಿ ಮಾಯವಾಗಿ 
ಬಿಡಬಹುದು, ಅಥವಾ ಅದು ಬಹು ಅಸ್ನಾಯಿ (೧5೩016) ಯಾಗಿ ಕೂಡ 
ಇರಬಹುದು. ಇಂಥವೆಲ್ಲ ಎಡರು ತೊಡರುಗಳನ್ನೆದುರಿಸಿ ನಮಗೆ ಬೇಕೆನಿಸಿದ 
ಪದಾರ್ಥವನ್ನು, ಅಧ್ಯಯನಕ್ಕೆ ಒಳಗಾಗಬಲ್ಲಷ್ಟು ಪರಿಮಾಣದಲ್ಲಿ ಪಡೆದು 
ಕೊಳ್ಳುವುದು ಬಹುಶ್ರಮವೇ. ಆದರೆ ಆಧುನಿಕ ರಸಾಯನಿಕ ತಂತ್ರಜ್ಞಾನ 
(chemical technology) ಈ ಸಮಸ್ಯೆಗಳನ್ನು ಎದುರಿಸಿ ಜಯಗಳಿಸಲೂ 
ಸಾಕಷ್ಟು ನೆರವು ನೀಡಿದೆ. ಇತ್ತೀಚೆಗೆ ಸರ್ವೇಸಾಧಾರಣವೆನಿಸಿ ಬಂದಿರುವ 
ಚಿಕಿತ್ಸಕ ಪ್ರಯೋಗಶಾಲಾ ವಿಶ್ಲೇಷಣೆಯ (clinical laboratory analysis) 
ಕೌಶಲ್ಯಗಳೂ ಚಕಿತಗೊಳಿಸುವಂಥವೇ. ಇವುಗಳ ಚರ್ಚೆ ಇಲ್ಲಿ ಬೋಧಪ್ರದ. 


ಪ್ರೋಟೀನುಗಳಷ್ಟನ್ನೇ ಕುರಿತ ಇಲ್ಲಿನ' ಕೆಲವಷ್ಟು ಅಂಶ ನೋಡೋಣ. 
ಎಲ್ಲ ಜೀವಿಗಳ ದೇಹರಾಶಿ (೧7856 0! 006/) ಯಲ್ಲಿಯೂ ಇವುಗಳದ್ದು 
ಪ್ರಧಾನ ಭಾಗ. ತದ್ವತ್‌ (166೧008) ಕಾರ್ಯಕಲಾಪಹೊಂದಿದ ಪ್ರೋಟೀನುಗಳು 
ಹಲವು ವಿಧದ ಜೀವಿಗಳಲ್ಲಿ ದೊರೆಯುತ್ತವೆ. ಉದಾಹರಣೆಗೆ ಆಧಾರಭೂತ 
ಜೀವಪ್ರಕ್ರಿಯೆಗಳಿಗೆ ಮಾಧ್ಯಮವಾದ ಆಕಿಣ್ವಗಳು ಎಲ್ಲ ಜೀವಿಗಳಲ್ಲಿಯೂ 
ದೊರೆಯುತ್ತವೆ. ಹೀಗೆಯೇ ಜಾನ್ಮಿಕ ಲಕ್ಷಣವನ್ನು ಸಾಗಿಸುವ ಇಲ್ಲವೆ 
ಅಭಿವೃಕ್ತಿಗೊಳಿಸುವ ಕಾರ್ಯಗಳಲ್ಲಿ ಪಾತ್ರ ವಹಿಸುವ ಪ್ರೋಟೀನ್‌ಗಳೂ 
ಸರ್ವಜೀವ ಸಾಮಾನ. ಈ ವಿವಿಧ ಮೂಲಗಳಿಂದ ಬರುವ 
ಪ್ರೋಟೀನುಗಳಲ್ಲಿಯೂ ಗಮನಾರ್ಹವಾದ ಪರಸ್ಪರ ವಿಭಿನ್ನತೆ 
ಇದೆಯೆಂಬುದೇನೋ ಸರಿಯೆ. ಹಾಗೆ ನೋಡಿದರೆ ಒಂದು ಪ್ರೋಟೀನಿನ ವಿವಿಧ 
ಪ್ರಭೇದಗಳು ಒಂದೇ ಜೀವಿಯ ವಿಭಿನ್ನ ಅಂಗಗಳಲ್ಲಿ ಇರಬಹುದು, ಏಕೆ, 
ಒಂದೇ ಕೋಶದ ವಿಭಿನ್ನ ಪ್ರದೇಶಗಳಲ್ಲಿ ಕೂಡ ಇರುವುದು ಸಾಧ್ಯ. ಪ್ರೋಟೀನಿನ 


76 


ವಿವಿಧಮಯತೆ ಅತಿ ಅಸಾಧಾರಣವೇ. ಹೀಗಾಗಿ ಪ್ರೋಟೀನಿನ ಶುದ್ಧಿಕರಣದ 
ಶ್ರಮಸಾಧ್ಯ ಕೆಲಸ (ಅಂದರೆ ನಮಗೆ ಬೇಕಿಲ್ಲದ ಆದರೆ ಅದರ ಜೊತೆ 
ವಾಸ್ತವ್ಯದಲ್ಲಿ ಇರುವ "ಕಶ್ಮಲ'ಗಳಿಂದ ಇದಷ್ಟನ್ನೇ ಬೇರ್ಪಡಿಸುವುದು) 
ನಾವು ಅದನ್ನು ಯಾವ ಮೂಲದಿಂದ ತೆಗೆಯುವುದು ಉಚಿತ ಎಂದು ಮೊದಲು 
ನಿರ್ಧರಿಸಿಬಿಡುವುದರಿಂದ, ಸ್ವಲ್ಪ ಸುಲಭವಾಗುತ್ತದೆ. ಈ ಆಯ್ಕೆಯನ್ನು 
ನಿರ್ಣಯಿಸುವ ಅಂಶಗಳು ಹೀಗೆ. ಪ್ರೋಟೀನನ್ನು ನಾವು ಪೃಥಕ್ಕರಿಸಲೆಳಸುವ 
ಊತಿ (05600, 52 ಪುಟ ನೋಡಿ) ಬಗೆ ಯನ್ನು ಸಾಕಷ್ಟು ಮೊತ್ತದಲ್ಲಿ ನಾವು 
ಚುನಾಯಿಸಿದ ಜೀವಿಯ ದೇಹದಿಂದ ಪಡೆದುಕೊಳ್ಳಬಹುದೇ? ಅಂಥ 
ಊತಿಯಲ್ಲಿ ನಮಗೆ ಬೇಕಾದ ಪ್ರೋಟೀನು ಇರುವ ಮೊತ್ತ ಏನು ? ನಮಗೆ 
ಬೇಕಾದ ಪ್ರೋಟೀನ್‌ನಲ್ಲಿ ಅದನ್ನು ಸ್ಲಿರೀಕರಿಸುವುದಕ್ಕೆ (stabilisation) 
ಅಥವಾ ಪೃಥಕ್ಕರಣೆಗೆ ಸಹಾಯನೀಡುವ ವಿಶಿಷ್ಟ ಲಕ್ಷಣಗಳೇನಾದರೂ 
ಇವೆಯೇ ? ಇವನ್ನೆಲ್ಲ ನಿರ್ಧರಿಸುವುದು ಮುಂದಿನ ಕೆಲಸದ ಮೊದಲ ಹೆಜ್ಜೆಗಳು. 


ಸಾಕಿದ ಪ್ರಾಣಿಗಳಾದ ಕೋಳಿಮರಿಗಳು, ಹಸುಗಳು, ಹಂದಿಗಳು, ಹಾಗೆಯೇ 
ಇಲಿಗಳು ಮುಂತಾದವು ಪ್ರೋಟೀನಿನ ಮೂಲವೆಂದು ಸಾಧಾರಣವಾಗಿ 
ಬಳಸಲ್ಪಡುವ ಪ್ರಾಣಿಗಳು. ಅತಿ ಸುಲಭವಾದ ಇನ್ನೊಂದು ಮೂಲ ಸುಕರವಾಗಿ 
ದೂರೆಯುವ. ಎ. ಕಾಲ್ಕೆ ಎಂಬ ನಾವು ಈ ಹಿಂದೆ ನೋಡಿದ ದಂಡಾಣುಜೀವಿ, 
ಅಥವಾ ಬ್ರೆಡ್‌ ತಯಾರಿಕೆಯಲ್ಲಿ ಬಳಸುವ ಯಾಸ್ಟ್‌ (01/6850 ಇತ್ತೀಚೆಗೆ 
ಅಸಾಧಾರಣವಾದ ಇನ್ನೂಂದು ಮೂಲ ಎಂದು ಒದಗಿಬಂದಿದೆ. ಪ್ರೋಟೀನನ್ನು 
ನಿಗೂಢಗೊಳಿಸುವ ಯಾವುದೇ ಜನ್ಮಿಯನ್ನು (protein encoding gene) 
ಅದನ್ನು ಹೊಂದಿರುವ ಜೀವಿಯಿಂದ ಈಗ ಪ್ರತ್ಯೇಕಿಸಿ ಪಡೆದುಕೊಳ್ಳಬಹುದು. 
ಇದನ್ನು ನಮಗೆ ಬೇಕೆನಿಸಿದಂತೆ ವಿಶಿಷ್ಟರೀತಿಯಲ್ಲಿ ಬದಲಿಸಬಹುದು. ಅದೂ 
ಸಾಧ್ಯ ಈಗ - ಈ ಕೃತಿಯನ್ನು ಚಾನ್ಮಿಕ ಶಿಲ್ಪ (genetic engineering) ಎಂದೇ 
ಕರೆಯುತ್ತಾರೆ. ಹೀಗೆ ಪಡೆದುಕೊಂಡು ಜನ್ಮಿಗಳನ್ನು ನಮಗೆ ಸುಲಲಿತವಾಗಿ 
ಇನ್ನು ಮುಂದೆ ಕೃಷಿ ಮಾಡಲು ಬರುವ ಎ.ಕಾಲ್ಕೆ ಅಥವಾ ಯಾಸ್ಟ್‌ಗಳ 
ಕೋಶದಲ್ಲಿಸೇರಿಸಿ ಆ ಮೂಲಕ ಆ ಜನ್ಮಿ ಆನಂತರ ತಯಾರಿಸುವ 


77 


ನಮಗೆ ಬೇಕಾದ ಪ್ರೋಟೀನಿನ ಹೇರಳ "ಬೆಳೆ'ಯನ್ನು ನಾವು "ಕುಯಿದು' 
ಕೊಳ್ಳಬಹುದು. ಇದು ಮಾವಿನ ಮರಗಳಲ್ಲಿ ಕಸಿ ಮಾಡಿ, ಅಂಥ ಕಸಿಗಳಿಂದಲೇ 
ಇನ್ನು ಮುಂದೆ ನಮಗೆ ಬೇಕೆನಿಸಿದ ಪ್ರಭೇದದ ಬೆಳೆ ತೆಗೆದು ಹಣ್ಣುಗಳ ಹೇರಳ 
ಫಸಲು ತೆಗೆದಂತೆ ! ಈ ವಿಧಾನಕ್ಕೆ ಪರಮಾಣು ಸ್ಕಂಧ ತಂತ್ರ (molecular 
cloning technique) ಎನ್ನುತ್ತಾರೆ. ಸಾಧಾರಣವಾಗಿ ನಿಸರ್ಗದಲ್ಲಿ ಅತಿ 
ಅಲ್ಪಪ್ರಮಾಣದಲ್ಲಿ ದೊರೆಯುವ ಪ್ರೋಟೀನ್‌ ಬಗೆಗಳನ್ನು ಅಧ್ಯಯನ 
ಮಾಡುವಾಗ ಈ ವಿಧಾನ ತುಂಬ ಉಪಯೋಗಕರ. ಈ ವಿಷಯವನ್ನು ಮತ್ತೊಮ್ಮೆ 
ಮುಂದೆ ನೋಡೋಣ. 


ಆಕಿಣ್ವಗಳ ಚರ್ಚೆ ಈಗಾಗಲೇ ಹಲವು ವೇಳೆ ಬಂದಾಗಿದೆ. ಇವು 
ಪ್ರೋಟೀನುಗಳೇ ಎಂಬುದನ್ನೂ ಅರಿತಿದ್ದೇವೆ. ಜೀವವ್ಕಾಪಾರದಲ್ಲಿ ಇಂಥದೇ 
ಇನ್ನೊಂದು ಸಣ್ಣ ಪ್ರಮಾಣದಲ್ಲಿಯೂ ಅತಿ ಪ್ರಭಾವಶಾಲಿಯಾಗಿರುವ ವಸ್ತು 
ಹಾರ್ಮೊನು. ಇದನ್ನು ಕ್ಪೋಭಕ (hormone - hormaen, to stir up) 
ಎಂದು ಸರಿಯಾಗಿಯೇ ಹೇಳಬಹುದು. ಇದರ ಕೆಲಸ ಸಸ್ಮ ಅಥವಾ ಪ್ರಾಣಿ 
ದೇಹದಲ್ಲಿ ಒಂದು ಕಡೆ ಉತ್ಪನ್ನ ಹೊಂದಿ, ಬೇರೊಂದು ಕಡೆ ಸಾಗಿಸಲ್ಪಟ್ಟು, ಆ 
ಸೀಮಿತ ಪ್ರದೇಶದಲ್ಲಿ ಪ್ರಕ್ರಿಯೆಗಳ ಒಂದು ನಿರ್ದಿಷ್ಟ ಕ್ಲೋಭೆಯನ್ನೇ ಏರ್ಪಡಿಸಿ, 
ಒಂದು ವಿಶಿಷ್ಟವಾದ ದೇಹಕ್ರಿಯೆಯನ್ನು ಶೀಘ್ರಗತಿಯಿಂದ ಆಗ ಮಾಡಿಸುವುದು. 
ಹಾಗಿದ್ದರೂ ಈಗ ಜನಪ್ರಿಯವಾದ ಹಾರ್ಮೊನ್‌ ಪದವನ್ನೇ ಕನ್ನಡದಲ್ಲಿಯೂ 
ಬಳಸುವುದು ಸೂಕ್ತ; "ವಿಟಮಿನ್‌ ೪೩min ಜೀವಸತ್ವದ ಬಗ್ಗೆ ನಾವು ಮಾಡುವ 
ಹಾಗೆ. ಈ ಹಾರ್ಮೊನುಗಳೂ ಪ್ರೋಟೀನ್‌ನ ಬಗೆಗಳೇ. 1953ರಲ್ಲಿ ಫ್ರೆಡರಿಕ್‌ 
ಸ್ಕಾಂಗರ್‌ (Frederick Sane) ಈಚೆಗೆ ತುಂಬ ಪ್ರಸಿದ್ಧವಾಗಿರುವ ಇನ್ಮುಲಿನ್‌ 
(insulin) ಎಂಬ ಹಾರ್ಮೊನನ್ನು ದನಗಳಿಲ್ಲಿನಿಂದ ತೆಗೆದು ಅದರಲ್ಲಿನ 
ಅಮೈನೊ ಆಮ್ಲಗಳ ಸಂಪೂರ್ಣ ಅನುಕ್ರಮವನ್ನು ಮೊಟ್ಟ ಮೊದಲುನಿರೂಪಿಸಿದ. 
ಇದು ಜೀವರಸಾಯನದಲ್ಲಿ ಆಗಾಧ ಅರ್ಥವತ್ತತೆಯ ಸಂಶೋಧೆ. ಇದಾದ 
ಮೇಲೆ ಸಾವಿರಾರು ಪ್ರೋಟೀನುಗಳ ಅಮೈನೊ ಆಮ್ಲಗಳ ಅನುಕ್ರಮವನ್ನು 
ವಿಶದಪಡಿಸಲಾಗಿದೆ. ಈ ವಿಸೃತ ಮಾಹಿತಿ ಜೀವಶಾಸ್ತ್ರದ ಆಧುನಿಕ ಅವಧಾರಣ 
(concepts) ಗಳ ನಿರ್ಮಾಣಕ್ಕೇ ಕೇಂದ್ರ ಬಿಂದು. ಇದಕ್ಕೆ ಕಾರಣಗಳು ಹೀಗಿವೆ: 


78 


1. ಒಂದು ಪ್ರೋಟೀನಿನ ಅಮೈನೋ ಆಮ್ಲಗಳ ಅನುಕ್ರಮದ ಜ್ಞಾನ 
ಅದರ ಕಾರ್ಯಕಲಾಪದಲ್ಲಿನ ಪರಮಾಣುಮಟ್ಟದ ಸಂಯಂತ್ರ ತಿಳಿಯಲು 
ಅವಶ್ಯ. ಅದರ ಕ್ಷ-ಕಿರಣ ರಚನೆಯ ವಿಶದೀಕರಣಕ್ಕೂ ಇದು ಅವಶ್ಯ. 


2. ಇಲ್ಲಿ ಮತ್ತೊಂದು ಸೋಜಿಗವಿದೆ. ಒಂದೇ ವ್ಯಕ್ತಿಯ ಅನುದೃಶ 
(8೧೩1೦೦೬5) ಪ್ರೋಟೀನುಗಳಲ್ಲಿ ಅವುಗಳ ಅಮ್ಮೆನೊ ಆಮ್ಲಗಳ ಅನುಕ್ರಮದ 
ಹೋಲಿಕೆ ಅಥವಾ ಒಂದೇ ಜಾತಿ ಜೀವಿಯ ವಿಭಿನ್ನ ಸದಸ್ಕರುಗಳಲ್ಲಿನ ಇಂಥ 
ಹೋಲಿಕೆ, ಅಥವಾ ಸಂಬಂಧಿತವಾದ ಜೀವಜಾತಿಗಳಲ್ಲಿನ ಪರಸ್ಪರ ಇಂಥ 
ಹೋಲಿಕೆ - ಇವು ಬಹು ಅಮೂಲ್ಕ ಸಂಗತಿಗಳನ್ನು ಹೊರಗೆಡವಿದೆ. 
ಪ್ರೋಟೀನುಗಳ ನಡುವಣ ವಿಕಾಸ ಸಂಬಂಧವನ್ನು ಇವು ತೋರಿಸುತ್ತವೆ. 
ಹಾಗೆಯೇ ಅವುಗಳನ್ನು ಪಡೆದಿರುವ ಜೀವಿಗಳ ನಡುವಣ ವಿಕಾಸ ಸಂಬಂಧವನ್ನೂ 
ಇವು ನಿರ್ದೇಶಿಸುತ್ತಮೆ- ಅಂಗರಚನೆಯ ಅನುಚ್ಚೇದ (೩೧೩೭೦೧)/) ದ ಮೂಲಕ 
ಇದುವರೆಗೆ ನಡೆಸಲಾಗಿರುವ ಜೀವಿ ಜೀವಿಗಳ ವಿಕಸನ ಸಂಬಂಧದ ಕತೆಯನ್ನು 
ಇವು ಬಹುವೇಳ ಪೂರೈಸುತ್ತವೆ, ಶ್ಲಾಘಿಸುತ್ತವೆ. ಅಂದಮೇಲೆ ಈ ಮಾಹಿತಿ 
ನಮಗೆ ಒದಗಿಬರುವುದು, ಜೀವ ವಿಕಾಸ ಚಿತ್ರಣದ ಪರಮಾಣು ಹಂತದ 
ವ್ಯಾಖ್ಯಾನದ ವೇಳೆ ಎನ್ನಲು ಅಡ್ಡಿಯಿಲ್ಲ. 

3. ಅಮೈನೊ ಆಮ್ಲ ಅನುಕ್ರಮ ವಿಶ್ಲೇಷಣೆ (aminoacid sequence 
೩ಗ೩॥lysis), ಚಿಕಿತ್ಸಕವಾಗಿ ಬಹು ಉಪಯೋಗಕ್ಕೆ ಬರುವಂಥ ಸಂಗತಿ. ಹಲವು 
ಆನುವಂಶಿತ (17೧61160) ರೋಗಗಳು ಆಗಿ ಬರುವುದೂ ಪ್ರೋಟೀನುಗಳಲ್ಲಿನ 
ಅಮೈನೂ ಆಮ್ಲ ಅನುಕ್ರಮವನ್ನು ಪಲ್ಲಟ (1701800೧) ಗೊಳಿಸು 
ಜನ್ಮಿವಿಕಾರಗಳಿಂದ. ಈ ತಥ್ಮದ ಪರಿಗ್ರಹಣೆ, ಇಂಥ ಹಲವು ವ್ಯಾಧಿಗಳಲ್ಲಿ 
ಅವುಗಳ ಬಗ್ಗೆ ಅಭಿಜ್ಞಾನಿಕ (diagnostic - thorough knowledge, 
discriminative knowledge, ಅಭಿ, ಜ್ಞಾನ) ಪರೀಕ್ಷೆಗಳನ್ನು ಕೈಗೊಳ್ಳಲೂ, 
ಅಂಥ ಆಧಾರದಿಂದ ರೋಗಲಕ್ಷಣಾನುಸಾರವಾದ ಪರಿಹಾರ ಚಿಕಿತ್ಸೆ (symp- 
1೦77800 therapy) ಯನ್ನು ಆರಂಭಿಸಲೂ ಒದಗಿ ಬರುತ್ತದೆ. ಇಂಥ ಒಂದು 
ಖಾಯಿಲೆಗೆ ಸಿಕಲ್‌ ಸೆಲ್‌ ಅನೀಮಿಯ (sickle all anaemia) ಎಂದು 
ಹೆಸರು. ಇದು ಒಂದು ಬಗೆಯ ರಕ್ತಹೀನತೆ (anaemia - an, a privitive, 


79 


Gr.haima, blood). ಈ ವ್ಯಕ್ತಿಗಳ ರಕ್ತದಲ್ಲಿ ಕೆಂಪುರಕ್ತಕಣಗಳು ಇರುವುದಿಲ್ಲ; 
ಹೀಗಾಗಿ ಅವುಗಳ ಕೋಶಗಳು ಸೂಕ್ಷ್ಮದರ್ಶಕದಲ್ಲಿಮಚ್ಚಿನಂತೆ ಕಾಣುತ್ತವೆ. 
ಆದ್ದರಿಂದ ಇದು ಮಚ್ಚುಕೋಶದ ರಕ್ತಹೀನತೆ (sickle cell anaemia). 
ಇಲ್ಲಿ ರೋಗಿ ನಿಸ್ತೇಜನಾಗಿಯೂ, ಪೇಲವವರ್ಣದವನಾಗಿಯೂ, 
ಸುಸ್ತಿನವನಾಗಿಯೂ ಇರುತ್ತಾನೆ. 


ಈ ಕಾಯಿಲೆ ಹಾಗೂ ಅದಕ್ಕಿಂತ ಹೆಚ್ಚು ಹೀಮೊಗ್ಣಾಬಿನ್ನಿನ (ಚಿತ್ರ 3.2 
60ನೆ ಪುಟ ನೋಡಿ)ಕತೆ ಪ್ರೋಟೀನ್‌ಗಳ ಸಾಮ್ರಾಜ್ಯದಲ್ಲಿ ಅತಿರೋಚಕ 
ಹಾಗೂ ಅತಿಬೋಧಕ ಪ್ರಸಂಗ. ಏಕೆಂದರೆ ರಕ್ತದ ಹೀಮೊಗ್ಲಾಬೀನು 
ಪ್ರೋಟೀನಿನ ಎಲ್ಲ ವಿಷಯಗಳನ್ನೂ ತೋರಿಸಿಕೊಡಬಲ್ಲ ಸೂಕ್ಷ್ಮ ವಿಶ್ವ. 


ಜೀವವ್ಮಕ್ತಿಗಳೂ, ಹಾಗೆಯೇ ಇಡೀಜೀವಜಾತಿಗಳೂ ತಮ್ಮ 
ತಮ್ಮತನವನ್ನು ಪಡೆದುಕೊಂಡಿರುವುದು ಅವು ಆನುವಂಶಿಕವಾಗಿ ಸ್ವೀಕರಿಸಿರುವ 
ಸಂಘಟಕಗಳಿಂದ. ಜೀವಿಯೊಂದರ ಜಾನ್ಮಿಕ ಸಮಷ್ಟಿ ಅದರ ಎಲ್ಲ ಪ್ರೋಟೀನುಗಳ 
ಅಮೈನೊ ಅನುಕ್ರಮವನ್ನು ಖಚಿತಪಡಿಸುತ್ತ ದೆ. ಇದು ಅತ್ಯಂತ ಮುಖ್ಯವಾದ 
ವಿಷಯ. ಹೀಗೆಂದ ಮೇಲೆ ಒಂದು ಜೀವಿಯ ಪ್ರೋಟೀನ್‌ಗಳ ಸಮಷ್ಟಿ, 'ಅದರ 
ಜಾನ್ಶಿಕ ಸಮಷ್ಟಿಯ ಪ್ರತ್ಯಕ್ಷ ಪ್ರಕಟಣೆ ಎಂದಂತೆ. ಇಂಥ ಪ್ರೋಟೀನುಗಳ 
ಹಲವು ವಿಷಯಗಳನ್ನು ನಾವು ಅರಿಯಬಲ್ಲೆವು ಹೀಮೊಗ್ಲಾಬೀನ್‌ನ. 
ಹಿನ್ನೆಲೆಯಲ್ಲಿ. 


re 


ರಕ್ತದ ಉಜ್ವಲ ಕೆಂಪು ಬಣ್ಣವನ್ನು ಎಲ್ಲರೂ ಬಲ್ಲರು, ರಕ್ತ, ರುಧಿರ 
ಎಂಬ ರಕ್ತದ ಪದಗಳಿಗೆ ಕೆಂಪುತನ ಎನ್ನುವುದು ಅನ್ವರ್ಥನಾಮ. ದೇಹದಿಂದ 
ಬಲು ಸುಲಭವಾಗಿ ತೆಗೆಯಲು ಬರುವ ಈ ಪದಾರ್ಥ ಆದಿಕಾಲದಿಂದಲೂ 
ಮನುಷ್ಯನಿಗೆ ಪರಿಚಿತ. ಜೀವರಸಾಯನದ ಮೊದ ಮೊದಲ ಪ್ರೋಟೀನ್‌ 
ಪರಿಚಯ ನಡೆದದ್ದು ರಕ್ತದ ಅನ್ವೇಷಣೆಯಿಂದ. ಈ ಕೆಂಪುತನಕ್ಕೆ ಕಾರಣವಾದ 
ರಂಗು ಪದಾರ್ಥ ಹೀಮೊಗ್ಣಾಬಿನ್‌ (h೩emಂರಕ್ತ globin - globe ಗೋಲ)ನ 
ಚಿತ್ರ. 3.2) ಅನ್ವೇಷಣೆಯಿಂದ. ಇದೂ ಒಂದು ಪ್ರೋಟೀನು. ಇದರ ಪ್ರಧಾನ 
ಕೆಲಸ ದೇಹದಲ್ಲಿ ಎಲ್ಲ ಕಡೆ ಆಮ್ಲಜನಕವನ್ನು ಒದಗಿಸುವುದು; ಅಂದರೆ 


ಹಾ 


80 


ಶ್ವಸನಕ್ರಿಯೆಯ ಅಂಗವಾಗಿ. ರಕ್ತದಲ್ಲಿ ಮೂರು ಬಗೆಯ ಪದಾರ್ಥಗಳಿರುತ್ತವೆ. 
ರಕ್ತದೃತಿ - (0(೦೦೮ 0185/78) ಇದು ರಕ್ತದ ದ್ರವಭಾಗ - ಹಾಗೂ ಅಲ್ಲಿ 
ತೇಲಿಕೊಂಡೇ ಚಲಿಸುತ್ತಿರುವ ಎರಡು ವಿಧದ ಬಣ್ಣದ ಕೋಶಗಳು, ಬಿಳಿ 
ಅಥವಾ ಶ್ವೇತ ಕೋಶ (16000 ಶ್ವೇತ ಲಗೇ ಕೋಶ )ಗಳು, ಕೆಂಪು ಅಥವಾ, 
ರುಧಿರ (6೧/17/70 - 796) ಕೋಶ (೦/6)ಗಳು ಎಂದು. ರುಧಿರ ಕೋಶದಲ್ಲಿ 
ಇರುತ್ತದೆ ಹೀಮೊಗ್ಲಾಬಿನ್‌. ಇದು ತಟ್ಟೆಯಂಥ, ಎರಡೂ ಕಡೆ ಹಳ್ಳವಾದ 
ಅಂದರೆ ಉಭಯನಿಮ್ನ (biconcave) ಕೋಶ. ರಕ್ತದಲ್ಲಿನ ತಮ್ಮ ಪ್ರಯಾಣದ 
ಪ್ರತಿ ಚಕ್ರದಲ್ಲಿಯೂ ಇವು ತಮ್ಮ ವ್ಯಾಸಕ್ಕಿಂತಲೂ ಚಿಕ್ಕದಾದ ಕೂದಲಿನಂತೆ 
ಅತಿ ಸಣ್ಣ ರಕ್ತನಾಳ ಅಂದರೆ. ಲೋಮನಾಳ (capillary, ೦೩೧1115 hairlike 
ಲೋಮ)ಗಳ ಮೂಲಕ ಹಿಂಜಿಕೊಂಡು ಹೋಗಬೇಕು. ಅದಕ್ಕೆ ಅನುಗುಣವಾಗಿ 
ಸುನಮ್ಮ (೧1೩500) ಇವುಗಳ ಕಾಯ. ಮೇಲೆ ಕಂಡ ಸಿಕಲ್‌ ಸೆಲ್‌ 
ಅನೀಮಿಯದಲ್ಲಿ, ಕೆಂಪುರಕ್ತಕಣಗಳು ಅಥವಾ ರುಧಿರಕೋಶಗಳು ಮಚ್ಚಿನಂಥ 
ರೂಪುತಾಳುತ್ತವೆ, ಅಲ್ಲದೆ ತಮ್ಮ ಸುನಮ್ಮತೆಯನ್ನು ನೀಗಿ ಕಠೋರವಾಗುತ್ತವೆ. 
ಆಗ ಅವು ಈ ಲೋಮನಾಳಗಳ ಮೂಲಕ ಹಾದು ಹೋಗುವುದು ಅಸಾಧ್ಯ. 
ಅದರಿಂದ ದೇಹದ ಕೆಲವು ಪ್ರದೇಶಗಳಲ್ಲಿ ರಕ್ತಪ್ರವಾಹಕ್ಕೆ ಪೂರ್ಣ ತಡೆ 
ಆಗಿಬಿಡಬಹುದು. ವಿಸ್ತೃತವಾದ ಊತಿಹಾನಿಯೂ (issue damage) 
ತಡೆಯಲಾಗದಷ್ಟು ನೋವೂ ಆಗುತ್ತದೆ ಆಗ. ರುಧಿರಕಣಗಳ ಜೀವನ ಕಾಲ 
ಸಾಮಾನ್ಯವಾಗಿ 125 ದಿನಗಳು. ಈ ಕಾಯಿಲೆಯ ವೃಕ್ತಿಗಳಲ್ಲಿ ಇದೂ 
ಕಡಿಮೆಯಾಗುತ್ತದೆ. ಏಕೆಂದರೆ ಅವರ ಕಠೋರ ರುಧಿರಕೋಶಗಳು ತಮ್ಮ 
ಸುನಮ್ಮತೆಯನ್ನು ಕಳೆದುಕೊಳ್ಳುವುದರಿಂದ ಪರಿಚಲನೆಯ ವೇಳೆ ಅವು ಒಡೆದೇ 
ಲಯ ಹೊಂದುವ ಸಾಧ್ಯತೆ ಜಾಸ್ತಿ. ಇದು ರುಧಿರಲಯ (haemolytic -/515 
ಲಯ) ರಕ್ತಹೀನತೆ; ಅಲ್ಲಿನ ಕೆಂಪುರಕ್ತಗಳಿಗೆ ಭಂಗುರತನ (!೩೦॥1/) ಅಧಿಕ. 


1945ರಲ್ಲಿ ಲೈನಸ್‌ ಪಾಲಿಂಗ್‌ (Linus Pauling) ಈ ರೋಗ, ಒಂದು 
ಪರಮಾಣು ರೋಗವೆಂದು ಸರಿಯಾಗಿ ಪ್ರತಿಪಾದಿಸಿದ. ಇಲ್ಲಿ ಇರುವಂಥದ್ದು 
ಸಾಧಾರಣ ಹೀಮೊಗ್ಣಾಬಿನ್‌ ಅಲ್ಲ ಬದಲು ಒಂದು ಪಲ್ಲಟಿತ (ಗ!೩೧1 


81 


ೇಮೊಗ್ಲಾಬಿನ್‌. ಇದನ್ನು ಪಡೆದ ವ್ಯಕ್ತಿಗಳು ಪ್ರೌಢಾವಸ್ಥೆಗೆ ಬರುವ ಮುನ್ನವೇ 


ತೆ 


ಹಿ 
ಮೃತರಾಗುತ್ತಾರೆ. ಈ ಪಲ್ಲಟ ಹೀಗಾಗಿ ಹಾನಿಕಾರಕ ಪಲ್ಲಟವೇ. 
ಹೀಮೊಗ್ಲಾಬಿನ್‌ ಬರೀ ಆಮ್ಲ ೬ದನಕ ವಾಹಕ ತಗಳ ಅ ಅಲ್ಲು! ಕೋಶಗಳಿಗೆ 


[se 


ಒದಗಿಸಬಲ್ಲ ನ ಸರಾ ವ್ಕ ವಸ್ಥೆ EN (ಕ| ಯೇ ಆದು, 
ಇದರ ಅನ್ವೇಷಣೆ ನಮಗೆ ಮೊದಲು ಕಲಿಸುವ ಪಾಠ, ಮಹಾಪರಮಾಣುವಾದ 


ಈ ಪ್ರೋಟೀನಿನ ಕೆಲಸದಲ್ಲಿ ಅದರ ತ್ರಿಮಾನ, ಅಂದರೆ ಘನತ್ವದ ರೂಪೂ ತುಂಬ 
ಸಹಭಾಗಿ ಎಂಬುದನ್ನು. ಆದುದರಿಂದಲೇ ಎಲ್ಲ ಪ್ರೋಟೀನುಗಳಲ್ಲಿಯೂ 
ಅವುಗಳ ತ್ರಿಮಾನ ಅಥವಾ ಘನತಾ ದರ್ಶನ (stereoscopic view) ಒಂದು 
ಮುಖ್ಯ ಅಂಶ ಅವುಗಳ ಕಾರ್ಯ ಅರಿಯುವಲ್ಲಿ ಎಂಬ ಅಂಶ ಹೊರಬಿದ್ದದ್ದು. 
ಹೀಮೊಗ್ಣಾಬಿನ್ನಿನ ಇಂಥ ಘನತಾದರ್ಶನವನ್ನು ನಾವು ಪಡೆಯಬಲ್ಲೆವು. ಎಲ್ಲ 
ಪ್ರೋಟೀನುಗಳ, ಮಹಾಪರಮಾಣುಗಳ ಇಂಥ ನೋಟವನ್ನು ಪಡೆದುಕೊಳ್ಳುವುದು 
ತುಂಬ ಮುಖ್ಯ ಎಂಬುದೂ ಈಗ ಅರಿವಾಗಿದೆ. DNAಯ ಇಂಥ ನೋಟವನ್ನು 
6.5 ರಲ್ಲಿ ನೋಡಿ. ಎಲ್ಲ ಪರಮಾಣುಗಳ ಇಂಥ ರೂಪಿನ ನೋಟವೂ 
ಪ್ರಮುಖವಾದ ಅಂಶ ಎಂಬುದನ್ನು ಗಮನಿಸಿ ಘನತಾರಸಾಯನ (61660 - 
ಘನತಾ chemistry) ಎಂಬ ಜ್ಞಾನ ಶಾಸ್ತ್ರವೇ ಆರಂಭಿಸಿದೆ ಈಗ. 
ಪ್ರೋಟೀನುಗಳ ಕತೆಯ ಸಾರಾಂಶವೆಂದು ಈ ಕೆಳಗಿನ ಕೆಲವು ಅಂಶಗಳನ್ನು 
ಸೂಚಿಸುವುದು ಸೂಕ್ತ. ಇವಿರುವುದು ಸಹಸ್ರಾರು ಬಗೆಯೆಂಬುದು ಈಗ ' 
ನಿಮಗೆ" ಮನದಟ್ಟಾಗಿರಬೇಕು. ಇವು ಎಲ್ಲ ಜೀವ ಪ್ರಕ್ರಿಯೆಗಳಲ್ಲಿಯೂ 
ಸ್ಸ. ಅವು ನಾವು ಜೀವ ಎನ್ನುವ ರಸಾಯನ ಕ್ರಿಯೆಗಳ ತಂಡವನ್ನು 
ವ ಗಿ ಕೆಲಸ ನಡೆಸುತ್ತವೆ. ಈ ಪ್ರತಿಕ್ರಿಯೆಗಳ ನೇರ 
ಮಾಡುತ್ತವೆ ಅವು ಅಕಿಣ್ವಗಳ ರಚನೆಯ 
ಅಂಗವಾಗುವುದರ ಮೂಲಕ. ಅವುಗಳ ಪರೋಕ್ಷ ನಿಯಂತ್ರಣವೂ ಇವುಗಳಿಂದಲೇ 
ಆಗಿಬರುವಂಡ'ದ್ದು, ಹಾರ್ಮೋನುಗಳು ಎಂಬ ರೂಪದಲ್ಲಿ. ಆ 
ಹಾರ್ಮೋನುಗಳು ತಮ್ಮ ಉತ್ಪತ್ತಿ ಭೂ ೦ದ ಕ್ರಿಯಾಸ್ಥಾನಕ್ಕೆ ಬಂದಾಗ 
ಅವುಗಳನ್ನು ಬರಮಾಡಿಕೊಂಡು ಕೆಲಸ ನಡೆಸುವ ಸ್ಟೀಕರ್ತೃ (ಗೀಲptಂಗ) ಗಳೂ 


82 


ಇವೇ. ಜೈವಿಕೀಯವಾಗಿ ಪ್ರಮುಖವಾದಂಥ ಪದಾರ್ಥಗಳನ್ನು (ಉದಾಹರಣೆಗೆ, 
ಲೋಹದ ಅಯನಿಗಳು ಗ!೩॥c 10೧5, ಆಮ್ಲಜನಕ, ಗ್ಲೂಕೋಸ್‌ಎಂಬ 
ನಾವು ಮುಂದೆ ನೋಡುವ ಸಕ್ಕರೆ, ಕೊಬ್ಬು ಅಥವಾ ಲಿಪಿಡ್‌ ಎಂಬಂತೆ ಹಲವು 
ಪರಮಾಣುಗಳನ್ನು) ಒಂದೆಡೆಯಿಂದ ಇನ್ನೊಂದು ಕಡೆ ಸಾಗಿಸುವ ಕೆಲಸವನ್ನೂ 
ಇವು ನೋಡಿಕೊಳ್ಳುತ್ತವೆ. ಅವನ್ನು ಕೂಡಿಡುವುದೂ ಇವುಗಳ ಕೆಲಸವೇ. 
ಮಾಂಸಖಂಡದ ನಾರುನಾರುಗಳಾಗಿ, ದೇಹದ ಇಂಥದೇ ಹಲವು ಸಂಕುಚನೀ 
(contractile) ಸಂದೋಹ (86567010/) ಗಳಾಗಿ, ಪ್ರೋಟೀನುಗಳು 
ಉಂಟುಮಾಡುವುದು ಅಸಂಖ್ಯ ಜೀವ ಪ್ರಕ್ರಿಯೆಗಳ ಸಹ ಆದಿಷ್ಟಿತ (೦೦೦೮1೧೩166 
ಅಂದರೆ ಒಂದೇ ೦೮6% ಆದೇಶದಿಂದ ವಿಧಿತವಾದ ಹಲವು ಕ್ರಿಯೆಗಳ) 
ಯಾಂತ್ರಿಕ ಚಲನೆಯನ್ನು. ಕೋಶ ವಿಭಜನೆಯ ವೇಳೆ ಅವುಗಳ ವರ್ಣತನುಗಳು 
ಸರ್ವಸಮನಾಗಿ ಶಿಶುಕೋಶಗಳಿಗೆ ವಿಂಗಡಿತವಾಗುವುದನ್ನು ನೋಡಿಕೊಳ್ಳುವುದೂ 
ಇವೇ. ನೀವು ಈ ಪುಟವನ್ನು ಓದುತ್ತಿರುವಾಗ ನಡೆಸುವ ಕಣ್ಣಿನ ರೆಪ್ಪೆಯ 
ಮಿಟುಕಾಟವನ್ನು ನೋಡಿಕೊಳ್ಳುವುದೂ ಇವೇ. ನಿಮ್ಮ ಕಣ್ಣಿನಲ್ಲಿ ಜಾಲಿನಿ 
(retina, network) ಎಂಬ ರಚಿತಿ ಉಂಟು; ಅಲ್ಲಿ ರ್ಹೋಡಾಪ್ಸಿನ್‌ (rhod- 
ರುಧಿರ, ೦0517, si್ರಗ| ದೃಷ್ಟಿಯ; ಇದು ೪1808100701 ದೃಷ್ಠಿಯಲ್ಲಿ ಕೆಲಸ 
ನಡೆಸುವ ಕೆಂಪು ವರ್ಣ) ಎಂಬ ಪ್ರೋಟೀನು ಇದೆ. ಅದರ ಕೆಲಸ ದೃಷ್ಟಿ 
ಸುದ್ದಿಯನ್ನು ಸ್ವೀಕರಿಸಿ, ನರಕೋಶಗಳಲ್ಲಿ ಇರುವ ಪ್ರೋಟೀನುಗಳಿಗೆ ಮುಂದಿನ 
ಪ್ರಕ್ರಿಯೆಗಳಿಗೆಂದು ಸಾಗಿಸುವುದು. ನಿಮ್ಮ ರಕ್ತದಲ್ಲಿರೋಗವನ್ನು ಪ್ರತಿರೋಧಿಸುವ 
ಪ್ರೋಟೀನುಗಳು ಉಂಟು. ಅದು ರೋಗರೋದಧೀಗೋಲಿಕಗಳು 
(immunoglobulin) ಎನ್ನಲು ಬಲ್ಲ ಪ್ರೋಟೀನ್‌ಗಳು. ಇವು ಉಚ್ಚತರ 
ಪ್ರಾಣಿಗಳ ಸ್ವರಕ್ಷಣಾ ಪ್ರಯುಕ್ತಿಯ ಪ್ರಧಾನ ಹಾಗೂ ಪರಮಾಣು ಅಂಗ. 
ಜಾನ್ಮಿಕೀ ಮಾಹಿತಿಯ ಸಕ್ರಿಯ ಘಟಕಗಳೂ ಪ್ರೋಟೀನುಗಳೇ. ಜಾನ್ಮಿಕೀ 
ಸಂದೇಶದಂತೆ ಆಗಿ ಬರುವ ಉತ್ಪನ್ನಗಳೂ ಪ್ರೋಟೀನುಗಳೇ. ಇಷ್ಟೇ ಅಲ್ಲ, 
ಇನ್ನೂ ಹಲವಾರು ವಿಧದ ಸಕ್ರಿಯ (೩೦tivೀ) ಪಾತ್ರ ನಿರ್ವಹಣೆಯ ಜೊತೆಗೆ 
ಶಾಂತ ಸಹಿಷ್ಣು (೧೩551/6) ಬಗೆಯ ಪಾತ್ರವನ್ನೂ ಇವು ನಿರ್ವಹಿಸುತ್ತವೆ. 
ಕೊಲಾಜೆನ್‌ (collagen -. ೦೦1೩, 9146 ಅಂಟು; ಅಂಟುಕಾರೀ) ಎಂಬ 


83 


ಪದಾರ್ಥ ಇದಕ್ಕೆ ಒಳ್ಳೆಯ ಉದಾಹರಣೆ. ಈ ಪ್ರೋಟೀನು ಇರುವುದು ಅಸ್ಥಿ 
ಮತ್ತು ಸ್ನಾಯುಗಳಲ್ಲಿ. ಎಳೆಯಲನುವಾಗಬಲ್ಲಂಥ ಅವುಗಳ ಆಯಾಮೃತೆ 
(tensility -tendereto stretch, ಆಯಾಮ್‌)ಗೆ ಅನುವಾಗಲು ಒದಗುವುದೂ 
ಇದೇ. ಇಷ್ಟೊಂದು ವಿವಿಧಮಯ ಕಾರ್ಯಗಳನ್ನು ನೆರವೇರಿಸುತ್ತ, ಇಡೀ 
ದೇಹದ ಬಹುಭಾಗವನ್ನೂ ರಚಿಸುತ್ತ ಇರುವ ಪ್ರೋಟೀನನ್ನು ಜೀವವನ್ನು 
ಕಟ್ಟುವ ಇಟ್ಟಿಗೆ ಎನ್ನುವುದು ಬಹು ಸರಿಯಾದ ವ್ಮಾಖ್ಕೆ. ಆದ್ದರಿಂದಲೇ ಅದರ 
ಹೆಸರು ಪ್ರೋಟೀನು, ಪ್ರಥಮಿನಿ. 


ಪ್ರೋಟೀನುಗಳ ಗುಣಲಕ್ಷಣ ಬಹುತೇಕ ನಿರ್ಧ್ಯತವಾಗುವುದು ಅವುಗಳ 
ತ್ರಿಮಾನದ ಅಂದರೆ ಘನತೆಯ ಸಂರಚನೆಯಿಂದ ಎಂಬುದನ್ನು ಈಗ ತಾನೆ 
ನೋಡಿದ್ದೇವೆ. ಅಂದರೆ, ಮಡಿಕೆ ಮಡಿಕೆಯ ಅಕ್ಕ ಪಕ್ಕದ ಶಾಖೆಗಳನ್ನೆಲ್ಲ 
ಹೊಂದಿದ ಅವುಗಳ ಶೃಂಖಲಿತತೆಯ ಒಂದು ಒಟ್ಟು ಅಥವಾ ಸಮಷ್ಟಿಯ ಉದ್ದ 
ಅಗಲ ದಪ್ಪ ಅದರ ಮೈಮೇಲಿನ ಏರು ಷೇರುಗಳು ಎಂಬಂತೆ ಇರುವ 
ಲಕ್ಷಣದಿಂದ, ಇದು ಸಾಧ್ಯ ಎಂದರ್ಥ. ಈ ಮಡಿಕೆ ಗಿಡಿಕೆಗಳನ್ನೆಲ್ಲ ತೆಗೆದು 
ಆದನ್ನು ತಟ್ಟೆಯಾಗಿಸಿ ಬಿಟ್ಟಲ್ಲಿ ಅದರ ಕರ್ಮಕೌಶಲ್ಮ ಮಂಗಮಾಯ. ಅಂಥವನ್ನು 
ಅಸಹಜೀಕ್ರ ತ | > (denatured proteins) ಎಂದೇ ಕರೆಯುತ್ತಾರೆ. 
ಪ್ರೋಟೀನ್‌ ಪರಮಾಣುಗಳಿಗೆ ಹೀಗ ಬಹುಕೃತ ಧ್ರುವೀಯ (multiple polar) 
ಹಾಗೂ ಅಧ್ರುವೀಯ (ಗಂಗ 0018!) ಗುಂಪುಗಳು ಅಕ್ಕಪಕ್ಕ ಇರುವುದರಿಂದ. 
ಅವು ಏನೆಲ್ಲಕ್ಕೂ ಅಂಟಿಕೊಂಡು ಬಿಡುವುದಿಲ್ಲ. ಹಾಗೆ ಆಗಿದ್ದಲ್ಲಿ ಜೀವವ್ಮಾಪಾರ 
ಸ್ಥಗಿತ. ಸಿಕಲ್‌ಸೆಲ್‌ ಅನೀಮಾಯದಲ್ಲಿ ಆಗುವುದು ಇಂಥದ್ದು. ಆದ್ದರಿಂದ 
ಜೀವಸಂಸ್ಥೆಯಲ್ಲಿ ಪ್ರೋಟೀನಿನ ಪರಮಾಣುಗಳು ಎಂದೂ ವಿವಿಕ್ತವೇ. ಹೀಗೆ 
ತಾವು ತಾವೇ ಪರಸ್ಪರ ವಿವಿಕ್ತವಾಗಿದ್ದು ತಮ್ಮ ತಮ್ಮ ಕಾರ್ಯಗಳಲ್ಲಿ ಮಾತ್ರ 


ಅತಿ ದಕ್ಷವಾಗಿರುವುದು ಪ್ರೋಟೀನುಗಳ ಸಂಜಾತ ಸ 


ವತ್ತ ಪ್ರಧಾನವಾದ ಪರಮಾಣುವಿನ ವಿವಿಧ ಮುಖಗಳ ಸ 
ಮೇಲೆ ಮಿಕ್ಕೆರಡು ಜೈವ ಸಸ . 
ತಗ ನ್ನು ನೋಡೋಣ. ಅಂದರೆ ಇವೆರಡೂ ಪ್ರೋಟೀನಿನ ಲೆಕ್ಕದಲ್ಲಿ 


84 


ಗೌಣವೆಂದೇನೂ ಅರ್ಥವಲ್ಲ. ನಿಸರ್ಗದಲ್ಲಿ ಯಾವ ಕಣವೂ ಗೌಣವಲ್ಲ, 
ಅನವಶ್ಶ್ಕವೂ ಅಲ್ಲ. ಅವು ಇರುವಂಥ, ಇರಬೇಕಾದಂಥರೀತಿಯಲ್ಲಿ 
ಇಲ್ಲಿರುತ್ತಿದ್ದರೆ ಅವು. ಇಲ್ಲದಿದ್ದಲ್ಲಿ ಅವೇ ಆಗ ಕಶ್ಮಲ, ತ್ಕಾಜ್ಯ. 


2. ಸಕ್ಕರೆಗಳು, ಕಾರ್ಬೊಹೈಡ್ರೇಟ್‌ಗಳು : 


ಇವುಗಳಿಗೆ ಶರ್ಕರಿತಿ (saccharides -sakcharon, sugar 
ಶರ್ಕರ)ಗಳೂ ಎಂದು ಹೆಸರು, ಎಲ್ಲ ಜೀವಿಗಳ ದೇಹದಲ್ಲಿಯೂ ಅವಶ್ಯವೂ 
ಜೈವಿಕೀಯ ಪರಮಾಣುಗಳಲ್ಲಿಯೇ ಅತ್ಕಂತ ಹೇರಳವೂ ಆದಂಥ ಪದಾರ್ಥಗಳು 
ಇವು. ಇವುಗಳೂ ಹಲವು ಮಾನಕಗಳು ಕೊಂಡಿಗೊಂಡು ಆದಂಥ ಬಹುಭಾಗಿಲ 
ಪರಮಾಣುಗಳೇ. ಇವುಗಳ ಒಂದೊಂದು ಮಾನಕವನ್ನು ಏಕಶರ್ಕರಿತಿ 
(Moಗಂsa೩ccharide) ಎನ್ನುತ್ತಾರೆ. ಇವುಗಳಲ್ಲಿ ಹಲವು ಸಂಯುಕ್ತಗಳು, 
ಇನ್ನೂ ಸರಳತರ ಪದಾರ್ಥಗಳಿಂದ ಸಂಶ್ಲೇಷಿತವಾಗುವಂಥವು. ಮಿಕ್ಕವು 
ಇನ್ನೂ ಸರಿಯಾಗಿ ಹೇಳಬೇಕೆಂದರೆ ಪ್ರೋಟೀನನ್ನೂ ಹಿಡಿದುಕೊಂಡು ಎಲ್ಲ 
ವಿಧದ ಜೈವ ಪರಮಾಣುಗಳೂ ಅಂತಿಮ ಘಟ್ಟದಲ್ಲಿನಿರ್ಮಾಣವಾಗುವುದು 
ಸಸ್ಕಜೀವನ ನಡೆಸುವ ದ್ಕುತಿ ಸಂಶ್ಲೇಷಣ ಕ್ರಿಯೆಯಿಂದ; ಇಂಗಾಲದ ಡೈಆಕ್ಸೇಡ್‌ 
C೦, ಹಾಗೂ ನೀರು ಣೈಲಿ ಸೂರ್ಯ ಶಕ್ತಿಯಿಂದ ಪತ್ರಹರಿತ್ತಿನಲ್ಲಿ ಸಂಯೋಗ 
ಹೊಂದುವುದರಿಂದ. ಎಲ್ಲ ಜೀವ ಪ್ರಕ್ರಿಯೆಗಳಿಗೂ ಒದಗುವ ಶಕ್ತಿ ಬರುವುದು 
ಚಯಾಪಚಯದ ವೇಳೆ ನಡೆಯುವ ಏಕಶರ್ಕರಿತಿಗಳ ಒಡೆಯುವಿಕೆಯಿಂದ. 
ನಾವು ಈ ಹಿಂದೆ ನೋಡಿದ ನ್ಯಷ್ಟಿಕ ಆಮ್ಲಗಳ ಹಾಗೂ ಸಂಕೀರ್ಣ 
ಕೊಬ್ಬುಗಳಲ್ಲಿಯೂ ಏಕಶರ್ಕರಿತಿಗಳು ಅವುಗಳ ಪ್ರಮುಖ ಘಟಕಗಳಾ 
ಗಿರುತ್ತವೆ. 

ಕೆಲವೇ ಏಕಶರ್ಕರಿತಿಗಳು ಕೊಂಡಿಗೊಂಡು ನಿಂತಲ್ಲಿ ಆ ಶೃಂಖಲೆಯನ್ನು 
ಅಲ್ಪಶರ್ಕರಿತಿ (೦100 58೦೦೧೩೮), ಎನ್ನುತ್ತಾರೆ. ಇಂಥವು ಪ್ರೋಟೀನು 
ಗಳೊಡನೆ ಸಹಯೋಗಗೊಂಡಿರಬಹುದು. ಅವು ಗ್ಲೈಕೊ ಪ್ರೋಟೀನ್‌`(00/00 
-5080/, ಶರ್ಕರೀಪ್ರೋಟೀನು), ಇಲ್ಲವೆ ಕೊಬ್ಬಿನೊಡನೆ - ಅವು ಗ್ಲೈಕೊಲಿಪಿಡ್‌ 
(ಶರ್ಕರೀ ಕೊಬ್ಬು)ಗಳು. ಬಹು ಏಕಶರ್ಕರಿತಿಗಳು ಕೊಂಡಿಗೊಂಡು ನಿಂತಲ್ಲಿ 


85 


ಆ ಶೃಂಖಲೆ, ಒಂದು ಬಹುಶರ್ಕರಿತೀ (pಂlysaccharide) ಪರಮಾಣುವನ್ನು 
ನೀಡುತ್ತದೆ. ಈ ಶೃಂಖಲೆಗಳ ಪರಮಾಣು ರಾಶಿ ಅಗಾಧ. ಹಲವು ಕೋಟಿ 
ಡಾಲ್ಬನ್ನುಗಳಷ್ಟು. ದೇಹರಚನೆಯಲ್ಲಿ ಇವು ಅನಿವಾರ್ಯ ಪಾತ್ರವಹಿಸುತ್ತವೆ. 
ಸಸ್ಮಗಳಲ್ಲಿಯಂತೂ ಇವುಗಳು ತುಂಬ ಹೇರಳ ಹಾಗೂ ಲಾಕ್ಷಣಿಕ. ಅವುಗಳ 
ಪ್ರಧಾನ ರಚನಾ ಸಾಮಗ್ರಿ ಸೆಲ್ಕುಲೋಸ್‌ ( ಅಂದರೆ ಕೋಶಸಕ್ಕರೆ). ಇಂಥ 
ಒಂದು ಬಹುಶರ್ಕರಿತಿ, ಸಸ್ಮಗಳಲ್ಲಿ ದೊರೆಯುವ ಹಿಟ್ಟು ಅಥವಾ ಪಿಷ್ಟ 
(starch). ಪ್ರಾಣಿಗಳಲ್ಲಿ ಇದರ ಅನುರೂಪಿಯಾದ ಆಹಾರ 
ಸಂಗ್ರಹಪದಾರ್ಥ,ಗೈಕೊಜನ್‌ (01/0099೧). ಇದು ಇಂಥ ಮತ್ತೊಂದು 
ಬಹುಶರ್ಕರಿತಿ. ಹೀಗೆಲ್ಲ ಇದ್ದರೂ ಪ್ರೋಟೀನುಗಳ ಹೋಲಿಕೆಯಲ್ಲಿ ಶರ್ಕರಿತಿಗಳ 
ರಚನೆಯ ಅರಿವು ನಮಗೆ ಆಗಿರುವುದು ಸಾಕಷ್ಟೇ ಕಡಿಮೆ. ಇದಕ್ಕೆ ಕಾರಣಗಳು 
ಹಲವು.  ಶರ್ಕರಿತೀ ಸಂಯುಕ್ತಗಳು ಸಾಧಾರಣವಾಗಿಯೇ ವಿಷಮಜನಿತ 
(೧6167000೧65) ತಮ್ಮ ರಚನೆ ಹಾಗೂ ಸಂಘಟನೆಯಲ್ಲಿ. ಜಾನ್ಮಿಕೀ 
ನಿಯಂತ್ರಣ ಎನ್ನುವಂಥದ್ದು ಯಾವುದೂ ಇಲ್ಲ ಇವುಗಳ ರೂಪ ನಿರ್ಧರಣದಲ್ಲಿ. 
ಪ್ರೋಟೀನುಗಳಲ್ಲಿ ಅಂಡ'ದ್ದು ಇರುವುದರಿಂದಲೇ ಅವುಗಳ ರಚನೆ 
ಅರ್ಥವಾಗುವುದು ಸುಲಭ. ಶರ್ಕರಿತಿಗಳ ಅನುಕ್ರಮ, ಶೃಂಖಲೆಯಲ್ಲಿ, 
ಆನುವಂಶಿಕತೆಯ ಆದೇಶಗಳಂತೆ ನಡೆದು ಬರುವುದಿಲ್ಲ. ಬದಲು ಅದನ್ನು 
ನಿರ್ಧರಿಸುವುದು ಇಲ್ಲಿವ್ಯವಹರಿಸುವ ಹಲವು ಅಕಿಣ್ವಗಳ ಕ್ರಿಯೆಯ ಅನುಕ್ರಮ. 
ಜೊತೆಗೆ, ಶರ್ಕರಿತಿಗಳು ದೇಹದಲ್ಲಿ ವಹಿಸುವ ಪಾತ್ರ ಶಾಂತ, ಸಹಿಷ್ಣು; ಉಗ್ರ 
ಹಾಗೂ ಸಕ್ರಿಯವಲ್ಲ. ಆದ್ದರಿಂದ ಅವುಗಳ ಕಾರ್ಯಗಳನ್ನು ಅಳೆಯುವ 
ಅಳತೆಗೋಲನ್ನು ರಚಿಸುವುದು ಕೂಡ ಕಷ್ಟ. ಹೀಗೆಲ್ಲ ಇದ್ದರೂ ಆಧುನಿಕ 

ೀವರಸಾಯನ ಇಲ್ಲಿಯೂ ಸಾಕಷ್ಟು ಮುಂದುವರೆದಿದೆ. ಅನೇಕ ಇಲ್ಲವೆ 
ಬಹುತೇಕ ಜೈವಪ್ರಕ್ರಿಯೆಗಳಲ್ಲಿ ಸಕ್ಕರೆಗಳು ಪ್ರಧಾನ ಪಾತ್ರಧಾರಿಗಳು 
ಎಂಬುದನ್ನಂತೂ ಸುದೃಢ ಮಾಡಿತೋರಿಸಿದೆ. 


ಕೆ 


]. ಏಕಶರ್ಕರಿತಿಗಳು : ಇವು ಸರಳಸಕ್ಕರೆಗಳು. ಇವುಗಳ ವರ್ಗೀಕರಣ 
ಅವುಗಳ ಪರಮಾಣುವಿನಲ್ಲಿರುವ ಕಾರ್ಬೊನಿಲ್‌ (€೩ಗುಂಗyl) ಗುಂಪಿನ 
ರಸಾಯನಿಕ ಸ್ವರೂಪ ಹಾಗೂ ಅಲ್ಲಿರುವ ಇಂಗಾಲದ ಅಣುಗಳ ಸಂಖ್ಯೆಯಿಂದ 


86 


ನಡೆಯುತ್ತದೆ. ಪ್ರೋಟೀನುಗಳ ರಚನೆಯಲ್ಲಿ ಸಾರಜನಕ ಹೇಗೆ ಪ್ರಮುಖ 
ಧಾತುವೋ ಹಾಗೆ ಸಕ್ಕರೆಗಳ ರಚನೆಯಲ್ಲಿ ಇಂಗಾಲ. ಆದುದರಿಂದಲೇ ಎಲ್ಲ 
ಸುಟ್ಟಿ ಸಕ್ಕರೆಗಳೂ ಇದ್ದಿಲುಗಳೇ. ಈ ಕಾರ್ಬೊನಿಲ್‌ ಗುಂಪು, ಎಲ್ಲರೂ 
ಅರಿತಿರುವ ಗ್ಲೂಕೋಸ್‌ ಸಕ್ಕರೆಯಲ್ಲಿನಂತೆ, ಆಲ್ಲಿಹ್ಮೇಡ್‌ (aldehyde) 
ಪಂಗಡಕ್ಕೆ ಸೇರಿದ್ದಲ್ಲ. ಅಂಥ ಸಕ್ಕರೆಯ ನಾಮ ಆಲ್ಲೋಸ್‌ (೩೮೦56) 
ಎಂದು; ಇಲ್ಲಿ ಈ ಪದ "ಓಸ್‌' ಎಂದು ಮುಗಿಯುತ್ತದೆ - ಎನ್ನುವುದನ್ನು 
ಗಮನಿಸಿ. ಸಕ್ಕರೆಯ ಎಲ್ಲ ವಿಧದ ನಾಮಕರಣವೂ ಈ ಅಕ್ಷರಗಳಿಂದ 
ಮುಗಿಯುತ್ತದೆ. ಅಮೈನೋ ಆಮ್ಹಗಳಲ್ಲಿನ "ಈನ್‌'ನ ಹಾಗೆ.ಕಾರ್ಬೊನಿಲ್‌ 

ು೦ಪು ಕೀಟೋನ್‌ (61006) ಪಂಗಡದ್ದಿದ್ದಲ್ಲಿ ಅದು ಕೀಟೊಸ್‌ (61056) 
ಸಕ್ಕರೆ, ರಿಬ್ಕುಲೋಸ್‌ (ಗ001056) ಇನ್ನೊಂದು ಇಂಥ ಸಕ್ಕರೆ. ಅತಿಸಣ್ಣ 
ಶರ್ಕರಿತಿಗಳಲ್ಲಿರುವುದು ಮೂರು ಇಂಗಾಲದ ಅಣುಗಳು. ಆದ್ದರಿಂದ ಅವು 
ತ್ರಿಶರ್ಕರಿ ((ಗ೦56). ಇಂಗಾಲದ ಅಣುಗಳು ಹೀಗೆ ಚತುಃಶರ್ಕರಿ (60056), 
ಪಂಚಶರ್ಕರಿ (೧6೧1೦56), ಷಟ್‌ ಶರ್ಕರಿ (೧6೫೦59) ಸಪ್ತಶರ್ಕರಿ (೧601೦56) 
ಎಂದು ಮುಂತಾಗಿ ಏರುತ್ತ ಹೋಗಬಹುದು. ಇನ್ನು ಇವುಗಳ ಸಂಯೋಗ, 
ನಿಷ್ಪನ್ನಗಳು ನೀಡುವ ಬಗೆಗಳೋ ಅಸಂಖ್ಯ. ಗ್ಲೂಕೋಸ್‌ ಸಕ್ಕರೆಯನ್ನು 
ಆಧಾರ ಸಕ್ಕರೆ ಎನ್ನಬಹುದು. ಇವುಗಳಿಗೆಲ್ಲ ಕಬ್ಬಿನ ಸಿಹಿತನ ಬರುವುದು 
ಸುಕ್ರೋಸ್‌ (807056) ಸಕ್ಕರೆಯಿಂದ. ಫಲಗಳ ಸಿಹಿತನ ಫಲಶರ್ಕರಿ (1೬೦1೦56) 
ಯಿಂದ ಬಂದದ್ದು. ಹಾಲಿನ ಸಿಹಿತನ ಕ್ಷೀರಶರ್ಕರಿ (18೦1೦56). ಸೇಬಿನದು 
ಮಾಲ್ಟೋಸ್‌ (೧೩೦56). ಹೀಗೆ ಸಿಹಿತನದ ಪರಮಾಣು ಆಧಾರ ಬಹುವಿಧವೇ. 
ಮಾಧುರ್ಯದ ಭೌತ ಆಧಾರ ಬಹುವಿಧವೇ. ಇದನ್ನು ಎಲ್ಲರೂ ಅರಿತಿದ್ದಾರೆ. 
ಮಾವಿನ ಸಿಹಿಬೇರೆ, ಕಬ್ಬಿನದು ಬೇರೆ, ದ್ರಾಕ್ಷಿಯದೆ ಮತ್ತೆಬೇರೆ' ಎಂದಂತೆ. 
ನೀವೆಲ್ಲರೂ ಗ್ಲೂಕೋಸ್‌ ಸಕ್ಕರೆಯನ್ನು ಕೇಳಿ ಬಲ್ಲಿರಿ. ರೋಗಿ ತುಂಬ 
ನಿತ್ರಾಣನಾಗಿದ್ದಾಗ, ಅಥವಾ ಅವನಿಗೆ ತುಂಬ ರಕ್ತಸ್ರಾವವಾಗಿದ್ದಾಗ ತುರಂತ 
ಚಿಕಿತ್ಸೆಯೆಂದು ಈ ಸಕ್ಕರೆಯನ್ನು ಸೂಜಿಯ ಮೂಲಕ ನೇರ ರಕ್ತದಲ್ಲಿಯೇ 
ಸೇರಿಸಿಬಿಡುತ್ತಾರೆ ಎಂಬುದೂ ನಿಮಗೆ ಗೊತ್ತು. ಇದಕ್ಕೆ ಕಾರಣ ಇದು ಒಂದು 


87 


ಅತಿ ಸರಳ ಸಕ್ಕರೆಯಾಗಿರುವುದರಿಂದ; ಕೂಡಲೇ ದೇಹ ಅದನ್ನು ಒಡೆದು 
ಅದರಲ್ಲಿನ ಶಕ್ತಿಯನ್ನು ಪಡೆದುಕೊಂಡು ತತ್‌ಕ್ಷಣವೇ ಚೇತರಿಸಿಕೊಳ್ಳಬಹುದು. 


2. ಬಹುಶರ್ಕರಿತಿಗಳು : ಗ್ಲೈಕೊಸಿಡಿಕ್‌ (glycosidic) ಎಂಬ 
ಬಂದ'ನದಿಂದ ಕೊಂಡಿಗೊಂಡ ಏಕಶರ್ಕರಿತಿಗಳಲ್ಲಿಂದ ಇವುಗಳ 
ನಿರ್ಮಾಣವಾಗುತ್ತದೆ. ಪ್ರೋಟೀನು ಮತ್ತು ನೃಷ್ಟಿಕ ಆಮ್ಲಗಳಿನಂತೆ ಅಲ್ಲದೆ 
ಇವುಕವಲೊಡೆದ ಇಲ್ಲವೆ ರೇಖಾಬದ್ದ ಎಂಬ ಎರಡೂ ಬಗೆಯ ಶೃಂಖಲೆಗಳನ್ನು 
ಅಂದರೆ ಬಹುಭಾಗಿಲದ ಸರಪಳಿ (polymeric chain) ಗಳನ್ನು ನೀಡುತ್ತವೆ. 


ಇವುಗಳಲ್ಲಿ ಅತಿಸರಳವಾದದ್ದು ಎರಡೇ ಮಾನಕಗಳ ದ್ವಿಶರ್ಕರಿ. ನಾವು 
ಸಾಧಾರಣವಾಗಿ ಅಡಿಗೆಯಲ್ಲಿ ತಿನ್ನುವ ಸಕ್ಕರೆಯಾದ ಸುಕ್ರೋಸ್‌ ಇಂಥ ದ್ವಿಶರ್ಕರಿ. 
ಸಸ್ಕದೇಹಗಳಲ್ಲಿ ಅತಿ ಸಾಧಾರಣವಾದದ್ದು ಈ ಸರ್ಕರೆ. ಸಕ್ಕರೆಗಳೆಲ್ಲವೂ 
ದೇಹಕ್ಕೆ ಆಹಾರ ವಸ್ತು ಎಂದೆವಲ್ಲ, ನಾವು ಇಲ್ಲಿ ಗಮನಿಸಬೇಕಾದದ್ದು ಈ 
ವಿಧವಿಧ ಸಕ್ಕರೆಗಳ ಜೀರ್ಣಕ್ರಿಯೆಗೆ ವಿಧವಿಧವೇ ಆದ ವಿಶಿಷ್ಟ ಅಕಿಣ್ವಗಳೂ 
ನೇಮಿತವಾಗಿರುತ್ತವೆ ಎಂಬುದನ್ನು. ಅವುಗಳ ನಾಮಧೇಯಗಳೇ ಈ ಸಕ್ಕರೆಗಳ 
ಹೆಸರುಗಳನ್ನು ಅವಲಂಬಿಸಿದ್ದು. ಲ್ಯಾಕ್ಟೋಸ್‌ ಸಕ್ಕರೆಯ ಆಅಕಿಣ್ವ ಲ್ಯಾಕ್ಟೇಸ್‌ 
(1801856), ಸೆಲ್ಕುಲೋಸ್‌ ಸಕ್ಕರೆಯದು ಸೆಲ್ಕುಲೇಸ್‌ (060೬1856) ಎಂದು 
ಮುಂತಾಗಿ. 


ಈ ಸೆಲ್ಕುಲೋಸ್‌ ವಿಷಯ ಸ್ವಲ್ಪ ಹೇಳುವುದು ಇನ್ನು ಸೂಕ್ತ. ಎಲ್ಲು 
ಸಸ್ಕಕೊಶಗಳಿಗೂ ಸ್ಲಿರವೂ ಕಠಿನವೂ ಆದ ಕೋಶಗೋಡೆ ಇದೆ ಎಂದೆವಲ್ಲ 
ಅದರ ರಸಾಯನಿಕ ವಸ್ತು ಈ ಸೆಲ್ಕುಲೋಸ್‌ (ಚಿತ್ರ 3.3). ದೊಡ್ಡ ದೊಡ್ಡ 
ಮರಗಳಲ್ಲಿ ಅವುಗಳ ದೇಹವನ್ನು ಹೊತ್ತು ನಿಲ್ಲಲು ಬೇಕಾದ ಕಾಠಿನ್ಫವನ್ನು 
ಕೊಡುವ ಲಿಗ್ನಿನ್‌ (10೧೬77, ॥/೦೦೮, ದಾರು) ಇದರಿಂದ ಆನಂತರ 3೫ ಬಂದ 
ನಿಷ್ಪನ್ನ ಪದಾರ್ಥ. ಅಂದರೆ ಮರವೂಸಕ್ಕರೆಯೇ ಎನ್ನುವುದು ಅಂಥ ತಪ್ಪೇನಲ್ಲ! 
ಇಲ್ಲಿ ಮತ್ತೊಂದು ವಿಷಯ. ಸಕ್ಕರೆಗಳು ಜೀವಕೋಶದ, ಜೀವಿಯ ಆಹಾರ 
ಸಾಮಗ್ರಿ ಎಂಬುದನ್ನು ನೋಡಿದ್ದೇವೆ. ಹಾಗೆಯೇ ಅವು ಎಲ್ಲ ಬಗೆಯ 
ಇಂಧನಗಳನ್ನೂ ಒದಗಿಸುವ ವಸ್ತು, ಮರ, ಕಟ್ಟಿಗೆ, ಇದ್ದಲು ಎಂಬ ಹಲವಾರು 


88 


ರೂಪಗಳ ಮೂಲವಾಗಿ. ಸೆಲ್ಕೂಲೋಸಿನ ಪರಮಾಣು ರಚನೆ ಈಗ ಚೆನ್ನಾಗಿ 
ವಿದಿತವಾಗಿದೆ. ಬಹುಭಾಗಿಲ ಪರಮಾಣುಗಳ ಒಂದು ಆದರ್ಶ ನಮೂನೆ 
ಎಂದು ಅಧ್ಯಯನ ಮಾಡಬಲ್ಲೆವು ಅದನ್ನು ಈಗ. 


ಇದಕ್ಕೆ ಕಾರ್ಯತ : ಅನುರೂಪವಾದ ಮತ್ತೊಂದು ರಚನಾ ಬಹುಶರ್ಕರಿ 
(5107017೩! polysacharide) ಇರುತ್ತದೆ ಪ್ರಾಣಿಗಳ ದೇಹದಲ್ಲಿ. ಏಡಿ, 
ಇರುವೆ, ಒನಕೆ ಮಂಡಿ, ಜೇಡ ಎಂಬಂಥ ಕವಚೀಯ (crustaceous) 
ಪ್ರಾಣಿಗಳ ದೇಹದ ಮೇಲ್ಮೈನ ಗಟ್ಟಿತನವಿರುವುದು ಅಲ್ಲಿನ ಕೈಟಿನ್‌ (chitin - 
0೧11೦೧, tunic ಚೋಲ, ಕವಚ) ಎಂಬ ಇಂಥ ಪ್ರೋಟೀನಿನಿಂದ. ಈ ವಸ್ತು 
ಬೂಷ್ಟುಗಳು ಹಾಗೂ ಅಲ್ಲಿ (೩19೩ ನೀರಿನ ಪಾಚಿಯಂತಹ ನಿಮ್ನ ವರ್ಗದ 
ಹಸಿರು ಸಸ್ಕಗಳು,) ಅಥವಾ ಶೈವಾಲಗಳಂಥ ಸಸ್ಕಗಳ ದೇಹದಲ್ಲಿಯೂ 
ದೊರೆಯುತ್ತದೆ. ಕ್ಷ - ಕಿರಣಗಳ ವಿಶ್ಲೇಷಣೆ ಈ ಪದಾರ್ಥದ ರಚನೆ 
ಸೆಲ್ಕೂಲೋಸ್‌ನ್ನು ತುಂಬ ಹೋಲುತ್ತದೆ ಎಂಬುದನ್ನು ತೋರಿಸುತ್ತದೆ. . ಈ 
ಎರಡೂ ವಸ್ತುಗಳ ಕೆಲಸ ಒಂದೇ ಎಂಬುದನ್ನು ಗಮನಿಸಿ. ಕಾರ್ಯ ಕಲಾಪಕ್ಕೆ 
ಅನುಗುಣವಾಗಿ ರಚನೆಯಿರುತ್ತದೆ, ಪರಮಾಣು ಹಂತದಲ್ಲಿಯೂ ಎಂದಂತೆ 
ಆಯಿತು. 


ಇವೆರಡೂ ರಚನಾ ಬಹುಶರ್ಕರಿಗಳಾ(structural polysaccharides) 
ಗಿರುವಂತೆ, ಪಿಷ್ಟ ಅಥವಾ ಹಿಟ್ಟನ್ನು ಸಸ್ಕ ಶರೀರದ ಸಂಗ್ರಹೀ ಬಹುಶರ್ಕರಿ 
(storage polysaccharide) ಎನ್ನಬಹುದು. ಅಂದರೆ ಅವುಗಳ ಕೆಲಸ ಸಕ್ಕರೆ 
ಒದಗಿಸುವ ಆಹಾರವನ್ನು ಕೆಡದಂಥ, ತುರಂತವಾಗಿ ವಿಭಜಿತವಾಗದಂಥ, 
ಸ್ಲಾಯೀ ರೂಪದಲ್ಲಿ ಸಂಗ್ರಹ ಮಾಡಿಡುವುದು. ಇದು ಕೋಶದೃತಿಯಲ್ಲಿ 
ಅವಿಲೇಯವಾದ್ದರಿಂದ, ಆದ್ದರಿಂದಲೇ ಶೀಘ್ರವಾಗಿ ವಿಭಜಿತವಾಗಲಾಗದಂಥ 
ಕಣಗಳಲ್ಲಿ ಇಡಲ್ಪಟ್ಟಿರುತ್ತದೆ, ಕಣಜದಲ್ಲಿನಂತೆ ಹಲವು ಸಸ್ಮಗಳಲ್ಲಿ. 
ಅದರಲ್ಲಿಯೂ ಅವುಗಳ ಗೆಡ್ಡೆಗಳಂಥ ಆಹಾರ ಕಣಜಗಳಲ್ಲಿ ಇವು ಬಹು 
ಸ್ಲೂಲದ ಹಾಗೂ ವಿಶಿಷ್ಟ ರಚನೆಯ ಪಿಷ್ಟ ಕಣಿಕ (starch granule) ಗಳಂತೆ 
ನಿಕ್ಷೇಪಗೊಂಡಿರುತ್ತವೆ. ಬೀಜದಳಗಳಲ್ಲಿಯೂ, ಸಸ್ಕ ಭಾಗದ ಹಲವೆಡೆಯ 


89 


ಮೃದುಭಾಗದಲ್ಲಿಯೂ ಈ ಕಣಿಕಗಳ ಅಸ್ತಿತ್ವ ಬಹುಸಾಮಾನ್ಯ. ಆದುದರಿಂದಲೇ 
ಹಲವು ಬಗೆಯ ಸಸ್ಮಗಳು, ತರಕಾರಿಗಳು, ಕಾಯಿಪಲ್ಲೆಗಳು, ಸೊಪುಗಳು, 
ಗೆಡ್ಡೆಗೆಣಸುಗಳು, ಕಂದ ಮೂಲಗಳು ನಮಗೆ ಪ್ರಿಯವಾದ ಆಹಾರ ವಸ್ತುಗಳು. 
ಪಿಷ್ಟವನ್ನುವುದು ಬಹುಸ್ನ್ಥಾಯಾ ಪದಾರ್ಥವಾಗಿರುವುದರಿಂದ ಅದರ 
ಜೀರ್ಣಕಿಯೆಗೆ ವಿಶಿಷ್ಟ ಆಕಿಣ್ವಗಳು ಅವಶ್ಶಎನ್ನುವುದನ್ನು ಈ ವೇಳೆಗೆ ನೀವೇ 
ಊಹಿಸಿರಬಹುದು. ಈ ಕ್ರಿಯೆ ಹಲವಾರು ಹಂತಗಳಲ್ಲಿಯೇ ನಡೆದು ಬರುವಂಥ 
ವಿಲಂಬಿತ ಕ್ರಿಯೆ. ಆಕಿಣ್ವಗಳ ವಿಶಿಷ್ಟತೆಗಳನ್ನು ಅರಿಯುವಲ್ಲಿ ಜೀರ್ಣಕ್ರಿಯೆಯ 
ಅರಿವು ಉಪಯೋಗಕರ. 


ಬಾಯಿಯಲ್ಲಿಯೇ ಇದರ ಆರಂಭ. ಅಲ್ಲಿನ ಜೊಲ್ಲಿನಲ್ಲಿ ಅಮೈಲೇಸ್‌ 
(amylase - amylon, finest flour, starch ಪಿಷ್ಟಲಯಕ) ಎಂಬ ಆಕಿಣ್ವ, 
ಪಿಷ್ಟ ಪರಮಾಣುವಿನ ಗ್ಲೂಕೊಸಿಡಿಕ್‌ (61೬೦೦510) ಬಂಧಗಳೆಲ್ಲವನ್ನೂ, 
(ಪರಮಾಣುವಿನ ತುಂಬ ಹೊರಗಡೆಯ ಮತ್ತು ಅದರ ಕವಲುಗಳ ನೆರೆಹೊರೆಯ 
ಬಂಧಗಳನ್ನು ಮಾತ್ರ ಬಿಟ್ಟು), ಯಾದೃಚ್ಛಿಕವಾಗಿ (ಗ೩೧೮೦[7//) ಅಂದರೆ ಹೇಗೆ 
ಹೇಗೆಯೋ ಮನಬಂದಂತೆ ಮೊದಲು ಕಳಚಿಬಿಡುತ್ತದೆ. ಚೆನ್ನಾಗಿ ಅಗಿಯಲ್ಪಟ್ಟ 
ಆಹಾರ ಜಠರವನ್ನು ಮುಟ್ಟುವ ವೇಳಗೆ, ಅಲ್ಲಿನ ಆಮ್ಲತೆ ಈ ಅಮೈಲೇಸನ್ನು 
ನಿಷ್ಟ್ರಿಯಗೊಳಿಸುವುದರ ಮೂಲಕ ಪಿಷ್ಟ ಪರಮಾಣುವಿನ ಸರಾಸರಿ ಉದ್ದ 
ಕೊದಲು ಇರುತ್ತಿದ್ದ ಹಲವು ಸಾವಿರ ಗ್ಲೊಕೋಸ್‌ ಏಕಮಾನಗಳಿಂದ ಎಂಟಕ್ಕೂ 
ಕಡಿಮೆಯ ಏಕಮಾನಗಳುಳ್ಳ ಸ್ಥಿತಿಗೆ ಇಳಿಸಿಬಿಡುತ್ತದ. ಪಿಷ್ಟದ ಜೀರ್ಣನ ಇನ್ನು 
ಮುಂದುವರಿಯುವುದು ಸಣ್ಣ ಕರುಳುಗಳಲ್ಲಿ. ಅಲ್ಲಿಗೆ ಮೇದೋಜೀರಕ ಗ್ರಂಥಿ 
(೧೩೧೦6೩) ದಿಂದ ಬರುತ್ತದೆ, ಮೇದೋಜೀರಕೀಯ ೩ ಅಮೈಲೇಸ್‌ 
(pancreatic ೩ amylase ) ಎಂಬ ಇನ್ನೊಂದು ಆಕಿಣ್ವ. ಇದು 
ಜೊಲ್ಲಿನಲ್ಲಿರುವುದಕ್ಕೆ ಸುಮಾರು ಸಮನಿರುವಂಥದ್ದು. ಇದು ಹಿಟ್ಟನ್ನು 
ಮತ್ತೂ ವಿಘಟಿಸಿ ಒಂದು ಕಲಬೆರಕೆಯ ಮಿಶ್ರಣದ ರೂಪಕ್ಕೆ ತರುತ್ತದೆ. ಇನ್ನು 
ಇಲ್ಲಿರುವುದು ದ್ವಿಶರ್ಕರೀ ಮಾಲ್ಟೋಸ್‌ (dಃsaccharide maltose), 
ತ್ರಿಶರ್ಕರೀ ಮಾಲ್ಪೊಟ್ರಯೋಸ್‌ (isacchararide maltotriose); ಇವು 


90 


ಶೃಂಖಲಿತ ೩ ಗ್ಲೈಕೊಸ್ಕೆಡ್‌ ಶೇಷಗಳು, (೩-linked glycoside residues) 
ಹಾಗೂ ಡೆಕ್ಸ್‌ಟ್ರಿನ್‌- 6೫ಗಗ. ಎಂಬ ಅಂಟು ಅಂಟಿನ ಹಿಟ್ಟು ಎಂಬ 
ಅಲ್ಪಶರ್ಕರಿಗಳ ಒಂದು ಮಿಶ್ರಣ. ಸಣ್ಣ ಕರುಳಿನ ಒಳಮೈಯಿನ ಮೃದು 
ಪದರದಲ್ಲಿ ಅದರ ಹೊರ ಅಂಚಿನ ಪಟಲದಲ್ಲಿ ಇರುವಂಥ ಎಳೆಎಳೆಗಳಲ್ಲಿ 
ಇರುವ ವಿಶಿಷ್ಟ ಆಕಿಣ್ವಗಳು ಇನ್ನು ಮುಂದಿನ ಕೆಲಸ ಕೈಗೊಳ್ಳತ್ತವೆ. ಇವು 
ಆಲ್ಬಗ್ಲೂಕೊಸಿಡೇಸ್‌ (೩. 013೦೦56೩59). ಇಲ್ಲಿನ ಕೆಲಸ ಅಲ್ಪಶರ್ಕರಿಗಳ 
ಒಂದೊಂದು ಮಾನಕಗಳನ್ನು ಒಮ್ಮೊಮ್ಮೆಯಂತೆ ಹೊರತೆಗೆಯುವುದು 
ಇನ್ನೊಂದು ಆಲ್ಬ ಡೆಕ್ಸ್‌ಟ್ರಿನೇಸ್‌ (8-696ಗ೧೩56) ಅಥವಾ ವಿಶಾಖೀ ಅಕಿಣ್ವ 
ಅಥವಾ ಕವಲುಕಳಚುವ (debranching) ಆಕಿಣ್ವ. ಇದು ಆಲ್ಬ 
ಬಂಧಗಳನ್ನು ಕಳಚುವಂಥವು. ಇನ್ನೊಂದು, ಸುಕ್ರೋಸ್‌ (6001059) ಸಕ್ಕರೆಗೇ 
ನೇಮಿತವಾಗಿರುವ ಸುಕ್ರೇಸ್‌ ಆಕಿಣ್ವ; ಇರುವ ಮತ್ತೊಂದು, ಸಸ್ಕಗಳಲ್ಲಿ 
ಮಟ್ಟಿಗಾದರೂ, ಲ್ಯಾಕ್ಟೇಸ್‌ (1801866) ಎಂಬ ಕ್ಷೀರಶರ್ಕರೀ ಆಕಿಣ್ವ. 
ಹೀಗೆಲ್ಲ ಆಗಿ ಕೊನೆಗೆ ಬರುತ್ತದೆ, ಬುಹುಶರ್ಕರಿತಿಗಳನ್ನು ಮೊದಲು ರಚಿಸಿ 
ಇದುವರೆಗೆ ಶಂಖಲಿತವಾಗಿ, ಬಂಧಗೊಂಡು ನಿಂತಿದ್ದ ಏಕಶರ್ಕರಿತಿಗಳು. ಈ 
ರೂಪ ಬಂದ ಮೇಲೆ ಸಣ್ಣಕರುಳಿನ ಒಳಮೇಲ್ಮೈ ಅವನ್ನು ಸುಕರವಾಗಿ 
ಹೀರಿಕೊಂಡು ರಕ್ತ ಪರಿಚಲನೆಗೆ ನೇರವಾಗಿ ಸಾಗಿಸಿ ಬಿಡಬಹುದು. 

ನೋಡಿದಿರ ನೀವು ಸುಖವಾಗಿ ತಿಂದುಹಾಕಿದ ಆಲೂಗೆಡ್ಡೆಯ 
ಜೀರ್ಣಕ್ರಮದ ಪರಮಾಣು ಕಥನವನ್ನು ! ಆದರೆ ನೀವು ತಿನ್ನುವುದು ಬರೀ 
ಆಲೂಗಡ್ಡೆಯನ್ನಲ್ಲ. ಅನಂತ ರುಚಿ, ವಿವಿಧ ರೀತಿಯ ಪಕ್ವಗೊಳಸಿದ 
ಹಲವಾರು ಪದಾರ್ಥಗಳ ಬಗೆಬಗೆಯ ತಿನುಸುಗಳನ್ನು ಹಾಗೂ ಅವನ್ನೆಲ್ಲ 
ಒಟ್ಟೊಟ್ಟಿಗೇ ಹಲವು ವೇಳೆ ದೇಹ ಬೇಡವೆಂದರೂ ರುಚಿಯ ಲೋಭಕ್ಕೆಂದೋ, 
ಹಲವುವಿಧದ ಒತ್ತಡಕ್ಕೆಂದೋತುರುಕಿತುರುಕಿ ನೀವು ತಿನ್ನುತ್ತೀರಿ. ಇವೆಲ್ಲವನ್ನೂ 
ಸಹಿಸಿಕೊಂಡು, ನಿಮ್ಮ ದೇಹಕ್ಕೆ ಇಂಥವೆಲ್ಲ ಏರುಪೇರಿನ ಸ್ಥಿತಿಯಲ್ಲಿಯೂ 
ಯಾವ ಅಪಾಯವನ್ನೂ ತರದಂತೆ, ಹಾಗೂ ನಿಮ್ಮ ಅರಿವೇ ಇಲ್ಲದಂತೆ ತನಗೆ 
ತಾನೇ ನಡೆಯುತ್ತದೆ ನಿಮ್ಮ ಆಹಾರ ಪಚನದ ಪರಮಾಣು. ಕಲಾಪಗಳು, 
ಹಾಗೂ ಅಲ್ಲಿನ ಆಕಿಣ್ವ ನಿಯಂತ್ರಣಗಳು. 


91 


ಸಾಧಾರಣ ಪಚನ ಕ್ರಿಯೆಯ ಈ ಮುಖ ನಮಗೆ ಕಲಿಸುವುದು ಹಲವು 
ಪಾಠಗಳನ್ನು. ದೇಹಕ್ರಿಯೆಯ ವಿವಿಧ ಪ್ರಕ್ರಿಯೆಗಳಲ್ಲಿ ಪಚನ ಕ್ರಿಯೆಯನ್ನು 
ಸ್ವಲ್ಪ ಸರಳ ರೀತಿಯ ಪ್ರಕ್ರಿಯೆ ಎಂದೇ ಹೇಳಬೇಕು. ಇಂಥ ಈ ಸರಳತೆಯೇ 
ಇಷ್ಟು ಸಂಕೀರ್ಣವೆಂದಲ್ಲಿ, ನಿಜವಾಗಿ ಸಂಕೀರ್ಣವಾದ ಸಹಸ್ರ ಸಂಖ್ಯೆಯ 
ಪರಮಾಣು ವ್ಯಾಖ್ಯಾನ ಎಷ್ಟು ಜಟಿಲವಿರಬೇಕು ಎನ್ನುವುದನ್ನು ನೀವೇ 
ಊಹಿಸಿಕೊಳ್ಳಬಲ್ಲಿರಿ. ಆದರೆ ಆಧುನಿಕ ಜೀವ ರಸಾಯನ ಶಾಸ್ತ್ರ ಈ 
ಹೆಜ್ಜೆಯಲ್ಲಿಯೂ ಸಾಕಷ್ಟೇ ಮುಂದುವರಿದಿದೆ. ಅದರ ವಿಸೃತ ಜ್ಞಾನ 
ರಾಶಿಯ ವಿವರಣೆ ಬಹು ತಂತ್ರಯುಕ್ತ, ಬಹು ಶಾಸ್ತ್ರೀಯ. ಹೀಗೆಲ್ಲ ಇದ್ದರೂ, 
ಅಥವಾ ಇದರಿಂದಾಗಿಯೇ ಎಂದರೂ ಸರಿಯೆ, ಈ ಶಾಸ್ತ್ರ ಆಧುನಿಕ ವಿಜ್ಞಾನ 
ಜಗತ್ತಿನಲ್ಲಿ ಒಂದು ಅಗ್ರೇಸರ ಕ್ಷೇತ್ರ. ಜೊತೆ ಜೊತೆಯಲ್ಲಿ ಇದನ್ನೂ 
ನೆನಪಿನಲ್ಲಿಡುವುದು ಸೂಕ್ತ : ಇಂಥ ಈ ಮುನ್ನಡೆಗಳೇ ಇಲ್ಲಿನ ವಿದ್ಯಾರ್ಥಿಗೆ 
ತಾನು ಮುಂದೆ ಶೋಧಿಸಬೇಕಾದ ಅಜ್ಞಾನದ ಅಗಾಧತೆಯಲ್ಲಿ ತನಗಿರುವ 
ಈಗಿನ ಜ್ಞಾನ ಮೊದ ಮೊದಲ ಹೆಜ್ಜೆ ಮಾತ್ರ ಎನ್ನುವುದನ್ನೂ ತೋರಿಸಿದೆ. 
ಪಚನದ ಈ ಕಥನ ನಮಗೆ ನೀಡುವ ಮತ್ತೊಂದು ಪಾಠ, ಈ ವಿಲಂಬಿತ 
ಕ್ರಿಯೆಯಲ್ಲಿ ಎಷ್ಟೆಷ್ಟು ಆಕಿಣ್ವಗಳು ಯಾವ ಯಾವ ಹಂತಗಳಲ್ಲಿ ಎಂಥೆಂಥ 
ಪಾತ್ರ ವಹಿಸಿ ನಿಲ್ಲುತ್ತವಲ್ಲ ಎಂಬುದನ್ನು. ಜೀವ ಪ್ರಕ್ರಿಯೆಗಳಲ್ಲಿ ಆಕಿಣ್ವಗಳು 
ಹಿಸುವ ಪ್ರಧಾನತೆಯನ್ನು ಇದು ತುಂಬ ಚೆನ್ನಾಗಿ ಮನದಟ್ಟು ಮಾಡಿಸುತ್ತದೆ. 
ಪಚನಕ್ಕಿಂತ ಸಂಕೀರ್ಣತರವಾದ ಇತರ `ದೇಹಕ್ರಯೆಗಳೂ ನಡೆಯುವುದು 
ಇದೇ ರೀತಿ, ವಿಶಿಷ್ಟ ಆಕಿಣ್ವಗಳು ತಮ್ಮ ತಮ್ಮದೇ ಆದ ವಿಶಿಷ್ಟ 
ಕಾರ್ಯಕ್ಷಮತೆಯಿಂದಾಗಿ ನಿರ್ದಿಷ್ಟ ಹಂತದಲ್ಲಿ, ಸಹ ಆದಿಷ್ಟಿತವಾಗಿ. 
(cಂordinatedly), ಕೆಲಸ ಮಾಡುತ್ತ ಹೋಗುವುದರಿಂದ. ಇದನ್ನು ಮತ್ತೆ 
ಹೇಳುವ ಅವಶ್ಯಕತೆಯೇನೂ ಇಲ್ಲ. 
ಇಷ್ಟೊಂದು ಘಟ್ಟಘಟ್ಟಗಳ ವಿಲಂಬಿತ ಕಾರ್ಯ ಪ್ರವಾಹದಲ್ಲಿ ಎಲ್ಲಿ 
ಬೇಕಾದರೂ ತಪುಗಳು, ಹಾನಿಗಳು, ಆಕಸ್ಮಿಕಗಳು ನಡೆದು ಬಿಡಬಹುದು. ಈ 
ಇವುಗಳ ಇಣುಕು ನೋಟ ತುಂಬರೋಚಕವೇ. ಆಗ ಸಂಭವಿಸುವ ಎಡರು 
ತೊಡರುಗಳನ್ನು ಪರಿಹರಿಸುವುದು ವೈದ್ಯವಿಜ್ಞಾನದ ಉದ್ಯೋಗ. ಹಾಗಾಗಿ ಈ 


92 


ವಿಷಯವನ್ನು ರೋಗ ಜ್ಞಾನದಲ್ಲಿನ ಪರಮಾಣು ವಿವರಣೆ ಎನ್ನಬಹುದು. 
ಇದನ್ನು ಅರಿಯುವ ಸಲುವಾಗಿ ಎರಡು ನಿದರ್ಶನಗಳನ್ನು ಸ್ವಲ್ಪ ಗಮನಿಸೋಣ. 
ಇವೆರಡೂ ಜನಸಾಮಾನ್ಕ್ಯರೆಲ್ಲ ಅರಿತೇ ಇರುವ ಎರಡು ವಿಧದ ಖಾಯಿಲೆಗಳು. 
ಒಂದು ದಂಡಾಣುಗಳಿಂದ ಬರುವ ಸಂಕ್ರಮಣ ಶೀಲ (1೧160000 - in, into; 
facere, 10 make. ಆದರೆ ಈ ಪದದ ಅರ್ಥ ವ್ಯಾಪ್ತಿಯೇ ಬೇರೆ. ಅದು, 
ಹೆಚ್ಚಾಗಿ ಕೊಡುವುದು 10 spread to , to affect successively ಎಂಬ 
ಅರ್ಥವನ್ನು. ಸದ್ಯಕ್ಕೆ ಬಳಕೆಯಲ್ಲಿರುವ "ಸಂಕ್ರಾಮಣ' - "ಸಂಕ್ರಾಮಿಕ ರೋಗ' 
ನೋಡಿ . ಹೀಗಾಗಿ ಸಂಕ್ರಮಣ ಪದ ಹೆಚ್ಚುಸರಿಯಾಗಿ ವ್ಯಕ್ತ "ಸಂಕ್ರಾಮಣ' 
ಎಂಬ ಪದದಿಂದ ಆದ್ದರಿಂದ ಸಂಕ್ರಾಮಣ, ಸಂಕ್ರಾಮಿಕ, ಸಂಕ್ರಾಮಿತ 600.) 
ಅಥವಾ ಸಂಕ್ರಾಮಿಕವಾದ ಮಲೇರಿಯ ರೋಗವನ್ನು ಕುರಿತದ್ದು. ಮತ್ತೂ 
ಒಂದು ದೃಷ್ಟಾಂತ ಚಿಕಿತ್ಸಾ ವಿಜ್ಞಾನ (clinical 5016೧06) ದಲ್ಲಿ, ಅತಿ 
ಪ್ರಮುಖವೆನಿಸಿರುವ ಪ್ರತಿ ಜೈವಿ (೩೧001೦೦5) ಗಳನ್ನು ಕುರಿತದ್ದು. ಮೂರನೆಯ 
ದೃಷ್ಟಾಂತ ಮೊದಲಿನವೆರಡರಕ್ಕಿಂತ ಸ್ವಲ್ಪಭಿನ್ನವೇನೋ ಸರಿ. ಆದರೂ ಇವು 
ಮೂರೂ ಸೇರಿ ಜೈವವ್ಮಾಪಾರಗಳ ಪರಮಾಣು ವ್ಮಾಖ್ಕ್ಮಾನ ಹೇಗೆ ಚಿಕಿತ್ಸಾ 
ಕ್ರಮದಲ್ಲಿ ಅತಿ ಆಶ್ಚರ್ಯಕರ ಪ್ರಗತಿಯನ್ನು ತೋರುತ್ತದೆ ಎಂಬುದನ್ನು ಖಚಿತ 
ಪಡಿಸುತ್ತವೆ ಅತಿ ಸುಂದರವಾಗಿ. ಆದುದರಿಂದ ಇವು ಮೂರನ್ನೂ ಸ್ವಲ್ಪ 
ವಿಶದವಾಗಿಯೇ ಚರ್ಚಿಸಲಾಗಿದೆ. 

ದಂಡಾಣು ಸಂಕ್ರಾಮಣದಲ್ಲಿ ಮೂರು ಹಂತ : ಅದರ ಅಂತಃ ಪ್ರವೇಶ, 
ಅತಿಥೇಯಿ (ಗಿಂ!) ಯಲ್ಲಿ ವಸಾಹತೀಕರಣ (0010೧15800೧)ಹಾಗೂ ಆಕ್ರಮಣ 
ಮತ್ತು ಆತಿಥೇಯಿ ಊತಿಗಳಲ್ಲಿ ಅದರ ವರ್ಧನ ಎಂಬಂತೆ. ಅವುಗಳಿಂದ 
ವಿಷಕರಿ (tಂxin - ಂxಃcಂs) ವಸ್ತುಗಳು ಹೊರಬೀಳುತ್ತವೆ. ಆಗ ನಡೆಯುವ 
ಆತಿಥೇಯಿಯ ಅನುಕ್ರಿಯೆ ದಂಡಾಣು ರೋಗ (bacterial disease). 
ದಂಡಾಣುವಿನ ರೋಗ ಜನನ ಸಾಮರ್ಥ್ಯ (bacterial pathogenesis) 
ಹಾಗೂ ಆದರ ಅನೇಕ ರೋಗಕರೀ ಕಾರಕಾಂಶ (Aಂtಂrs) ಗಳು ಇವು ಇಲ್ಲಿನ 
ಅಳತೆಗೋಲುಗಳು. ಈ ಕಾರಕಾಂಶಗಳದ್ದು ಎರಡು ಗುಂಪು : ದಂಡಾಣು 
ವಸಾಹತಿ ಹಾಗೂ ಸಂಕ್ರಾಮಣವನ್ನು ಅಭಿವೃದ್ಧಿಗೊಳಿಸುವಂಥವು (ಇವು ಆ 


93 


ಜೀವಿಯ ಮೇಲ್ಮೈನ ಪರಮಾಣುಗಳು), ಇನ್ನೊಂದು, ರೋಗವನ್ನು ತರಿಸುವಂಥ 
ವಿಷಕರಿಗಳು. ಇವನ್ನು ದಂಡಾಣು, ತನ್ನ ಚಯಾಪಚಯದ ವೇಳೆ ಬಿಡುಗಡೆ 
ಮಾಡುವ ವಿಷಕರೀ (1040) ಪದಾರ್ಥಗಳುಎನ್ನಬಹುದು. ಇವು ಆ ದಂಡಾಣು 
ಜೀವಿಯ ಮೇಲ್ಮೈಯಲ್ಲಿನ ಪರಮಾಣುಗಳು). ಜೊತೆಗೆ ನಡೆಯುವುದು 
ಅತಿಥೇಯಿಯ ಪ್ರಕೋಪಣೀ (iಗಕೇಷMmatಂry) ಅನುಕ್ರಿಯೆ, ಅದರ ಪರಮಾಣು 
ಹಂತದಲ್ಲಿ. ಇವಿಷ್ಟು ರೋಗ ಪರಿಚಯದ ಪರಮಾಣು ಮೂಲಾಧಾರ. 


ದಂಡಾಣು ಮೇಲ್ಮೈ ಪರಮಾಣುಗಳ ವಾಸ್ತುವಿನ್ಮಾಸ (Architecture) 
ವನ್ನು ನೋಡಿ ಆ ಜೀವಿಯ ಪರಮಾಣುಹಂತದ ಆಜ ಜಟಹುನ್ನು 
(molecular level of adaptation) ಸುಲಲಿತವಾಗಿ ಅರ್ಥಮಾಡಿ 
ಕೊಳ್ಳಬಹುದು. 


ದಂಡಾಣುಗಳಲ್ಲಿ ಎರಡು ವಿಧ: ಧನಾತ್ಮಕ, ಯಣಾತ್ಮಕ. ಧನಾತ್ಮಕದಲ್ಲಿ 
ಎಲ್ಲಿಯೂ ಸಾಮಾನ್ಯವಾದ ಎರಡು ಪದರದ ಕೊಬ್ಬಿನ ದೃತಿಪಟಲ, ಅದನ್ನು 
ಸುತ್ತಿ ಕಠಿನವಾದ ಕೋಶಗೋಡೆ ಇವುಗಳಿದ್ದು ಆತಿಥೇಯಿಯ ದೇಹದ 
ಅನಾನುಕೂಲ ಪರಿಸ್ಥಿತಿಗಳಲ್ಲೆಲ್ಲ ಉಳಿದುಕೊಂಡು ಬರಲು ದಂಡಾಣುವಿಗೆ 
ಅನುವಾಗುತ್ತವೆ. ಈ ಕೋಶ ಗೋಡೆಯ ಎಲ್ಲ ಪರಮಾಣು ಪರಿಚಯವೂ 
ಈಗ ಆಗಿದೆ ನಮಗೆ. ಅವೇ ಉತ್ಪನ್ನ ಮಾಡುವ ರಸಾಯನಿಕಗಳ ಪರಿಚಯವೂ 
ಸಾಕಷ್ಟೆ ಆಗಿ. ಬಂದಿದೆ. ಮುಂದಿನ ವಿವರ ನೋಡೋಣ. ರೋಗಕಾರೀ 
ದಂಡಾಣುಗಳಲ್ಲಿ ಅನೇಕವಾಗಿ ಇದಕ್ಕೂ ಅಧಿಕತರ ಕೋಶಬಾಹ್ಮ ರಚಿತಿಗಳು 
ಉಂಟು : ಮೇಲ್ಮೈನ ಪ್ರತಿಜನಿಗುಂಪು (0100 ೩೧006೧9), ಸ್ಪೆಪ್ಪೊಕಾಕ್ಕೆ 
(strepto cocci), ಗ ಕೋಶಗಳ ಗೂಡುಗಳು ತೊಟ್ಟಿಲಿನಂತೆ 
ಜೋಡಿಸಲ್ಪಟ್ಟಿರುತ್ತವೆ), ಪಿಟಕ (27ನೆಯ ಪುಟ ನೋಡಿ) ದ ಬಹುಶರ್ಕರಿತಿ 
(polyaccharide) ಗಳು ಹಾಗೂ ಇಲ್ಲಿಗೇ ವಿಶಿಷ್ಟವಾದ ಪ್ರೋಟೀನುಗಳು, 
ಪಾಲಿನೆಸ್ಟೇಡ್‌ಗಳು ಎಂದು ಮುಂತಾಗಿ. ಯಣಾತ್ಮಕದಲ್ಲಿ ಇವುಗಳ ಜೊತಗೆ 
ಇನ್ನೂ ಒಂದು ಹೊರಗಣ ಪಟಲವುಂಟು. ಅದರಲ್ಲಿ ಹುದುಗಿದ ಹಲವು ವಿಶಿಷ್ಟ 
ಪ್ರೋಟೀನುಗಳೂ ಉಂಟು, ಅವುಗಳ ಕೆಲಸ ತಮ್ಮನ್ನು ಭಕ್ಷಿಸಲು ಬರುವ 


94 


ದಂಡಾಣುಭಕ್ಷಿ (೧೩೦೭616೦೧7೩೦॥) ಗಳನ್ನು ಪತ್ತೆ ಹಚ್ಚುವುದು ಹಾಗೂ 
ಆತಿಥೇಯಿಯಲ್ಲಿ ದಂಡಾಣುವಿಗೆ ಬೇಕಾದ ಕಬ್ಬಿಣದ ಅಣುಪರಮಾಣುಗಳನ್ನು 
ತಡಕಾಡಿ ಪಡೆದುಕೊಳ್ಳುವುದು. 

ಇಲ್ಲೆಲ್ಲ ಇರುವ ಪರಮಾಣು ವೈಭವವನ್ನು ಅರಿಯಲು ಎರಡು 
ನಿದರ್ಶನಗಳು ಸಾಕು : ಒಂದು, ಪರಮಾಣು ಅನುಕರಣ (mimicry). ಇಲ್ಲಿ, 
ಕೆಲವು ದಂಡಾಣುಗಳು ತಮ್ಮ ಪಿಟಕ (೦೩೧5019) ವನ್ನು ಆತಿಥೇಯಿಯದೇ 
ಆದ ಪ್ರತಿಜನಿ (೩೧006೧) ಯೊಂದರಂತೆಯೇ ತೋರಿಸಿಕೊಂಡು ಬಿಡುತ್ತವೆ. 
ಹೀಗಾಗಿ ತಮ್ಮ ವಿನಾಶದಿಂದ ಅವು ತಪ್ಪಿಸಿಕೊಂಡು ಬಿಡುತ್ತವೆ. ಇದು 
ಪರಮಾಣು ಹಂತದಲ್ಲಿನ ಶಕ್ಕುಗಾರಿಕೆ, ಮೋಸ ! ಮತ್ತೊಂದು, ಪಿಟಕದಲ್ಲಿನ 
ಬಹುಶರ್ಕರಿತಿಗಳಲ್ಲಿನ ಅಗಾಧ ವೈವಿಧ್ಯತೆ, ಇದು ದಂಡಾಣು ಜೀವಿಯ 
ರಸಾಯನಿಕ ಸಾಮರ್ಥ್ಯದ ದ್ಕೋತಕ. ಮೂರೇ ವಿಭಿನ್ನ ಹೆಕ್ಸೋಸ್‌ (೧೦5) 
ಗಳನ್ನು ಅವು 300 ವಿಧದಲ್ಲಿ ಜೋಡಿಸಿಕೊಳ್ಳಬಲ್ಲವು. ಹೀಗಾಗಿ ಅನೇಕ 
ದಂಡಾಣುಗಳು ಆತಿಥೇಯಿಯ ರಕ್ಷಣಾ ಸಂಯಂತ್ರಗಳನ್ನು ಭೇದಿಸಲು ತಮ್ಮ 
ಈ ಶರ್ಕರೀ ವೈವಿಧ್ಯವನ್ನು ಬಳಸುತ್ತವೆ. ಆತಿಥೇಯಾ ದೇಹದ ಅನುಕ್ರಿಯೆಯ 
ಪರಮಾಣು ಕಥನವೂ ಈಗ ಸಾಕಷ್ಟೇ ಸಾಧ್ಯ. ರೋಗ, ಹೊರಗೆ ವೃಕ್ತವಾಗುವಂಥ 
ಪ್ರಕೋಪ (1೧18೧77780೧) ಸ್ಥಿತಿ ಮುಟ್ಟಿದೆ ಎಂದರೆ, ದೇಹ, ದಂಡಾಣುವನ್ನು 
ತನ್ನ ಆಂತರಿಕ ಜೈವರಾಸಾಯನಿಕ ಕ್ರಿಯೆಗಳಿಂದ ತಡೆಗಟ್ಟಲು ಆಸಮರ್ಥವಾಗಿದೆ 
ಇನ್ನು, ಅದು ತನ್ನ ಊತಿಗಳಲ್ಲಿ ಘಾಸಿಹೊಂದಿ, ಭೌತಿಕವಾಗಿ ರೋಗಾಣುವನ್ನೂ, 
ಅದರ ದುಷ್ಪರಿಣಾಮಗಳನ್ನೂ ಹೊರತಳ್ಳಲು ಯತ್ನಿಸುತ್ತಲಿದೆ ಎಂದು ಅರ್ಥ. 


ಪರತಂತ್ರ ಜೀವಿ ಆಥವಾ ಪರತಂತ್ರಿ (೧೩೩/9) ಯೊಂದು ದೇಹದೊಳಗೆ 
ಹೇಗೆಲ್ಲ ನುಗ್ಗಬಹುದು ? ಇಲ್ಲಿ ನಮ್ಮ ಗಮನಾರ್ಹ ವಿಷಯ ಈ ಕೆಲಸಕ್ಕೆಂದೇ 
ಪರತಂತ್ರಿಗಳು ಹಲವು ಬಗೆಯ ವಿಚಕ್ಷಣ ಮಾರ್ಗಗಳನ್ನುಕಂಡುಕೊಂಡಿವೆ 
ಎಂಬುದು. ಉದಾಹರಣೆಗೆ ಆತಿಥೇಯಿಯ ವಿಶಿಷ್ಟ ಊತಿಗಳನ್ನೇ, ಕೋಶಗಳನ್ನೇ 
ಪತ್ತೆಹಚ್ಚಿ, ಅವುಗಳ ಮೇಲೆ ಮಟ್ಟಿಗೇ ಅಭಿಕ್ರಮಣ (1೧7೪869) ನಡೆಸಿ, ಅವುಗಳಲ್ಲಿ 
ಮಟ್ಟಿಗೇ ತಮ್ಮ ಜೀವಮಾನವಿಡೀ ಉಳಿದುಕೊಂಡು ಬರುವಷ್ಟು ಮಟ್ಟಿಗೆ 
ವಿಕಸಿತವಾಗಿ ನಿಂತಿವೆ ಅವು. ಇದನ್ನೆಲ್ಲ ಮಲೇರಿಯ ಪರತಂತ್ರಿ ಹಾಗೂ ಅದರ 


95 


ಆತಿಥೇಯಿಗಳ ಪರಮಾಣು ಅಂತರಕ್ರಿಯೆ (inter action) ಗಳನ್ನು ಅರಿತು 
ತಿಳಿಯುವುದು ಸೂಕ್ತ. 


ಮಲೇರಿಯದ ಪರತಂತ್ರಿ, ಪ್ಲಾಸ್ಮೋಡಿಯಂ (Plasmodium) ಪ್ರಜಾತಿ 
(06೧೬5) ಯಿಂದಾಗುವ ರೋಗ. ಇದರಿಂದ ಸಂಕ್ರಾಮಿತವಾದ ಅನಾಫಲಿಸ್‌ 
(೩೧೦0/೦169) ಸೊಳ್ಳೆ ಕಚ್ಚುವುದರ ಮೂಲಕ ಸೊಳ್ಳೆಯ ಲಾಲಾಗ್ರಂಥಿಯಿಂದ 
ಮಾನವ, ರಕ್ತ ಪ್ರವಾಹಕ್ಕೆ ಬರುತ್ತದೆ ಆ ಪರತಂತ್ರಿ. ಹೀಗೆ ಬಂದ ಜೀವಿಯ 
ನಿರ್ದಿಷ್ಟ ಅವಸ್ಥೆಯೊಂದು ಸ್ಪೋರೋಜಾಯಿಟ್‌ (8601020116). ಇದು ತನ್ನ 
ಕವಚವನ್ನು ಒಡೆದುಕೊಂಡು ರಕ್ತ ಪ್ರವಾಹಕ್ಕೆ ಸೇರಿ ಅಲ್ಲಿನ ರುಧಿರಕೋಶ 
(6೧/!೧7೦೦/95) ಅಥವಾ ಕೆಂಪುರಕ್ತಕಣಗಳಿಗೆ ಸಂಕ್ರಾಮಗೊಳ್ಳುತ್ತದೆ. ಅಲ್ಲಿ 
ಮತ್ತೂ ವಿಭಜನೆ ಹೊಂದಿ ಮಾರೋಜಾಯಿಟ್‌ (೧716102016) ಗಳಾಗಿ ಬೆಳೆದು, 
ಪರಿಣತಿಹೊಂದಿ, ಕಣದ ಕೋಶ ಮತ್ತೂ ಒಡೆದು ಇತರ ರುಧಿರಕಣಗಳಿಗೆ 
ಸಂಕ್ರಾಮಿತವಾಗಿ ಈ ಚಕ್ರಗತಿಯನ್ನು ಮುಂದುವರಿಸುತ್ತದೆ. ಈ ಚಕ್ರದ 
ಮುಂದುವರಿಯುವಿಕೆ ರೋಗದ ಅಭಿವ್ಯಕ್ತಿಯಲ್ಲಿ ತೋರಿಬರುತ್ತದೆ. ಈ ಮಧ್ಯೆ 
ಕೆಲವು ಮೀರೋ ಜಾಯಿಟ್‌ಗಳು ಗಾಮೀನಿಕೋಶ (0877610016) ಅಂದರೆ 
ಗಾಮಿನಿ (087೧6195) ಗಳನ್ನು ಉಂಟುಮಾಡುವ ಕೋಶಗಳಾಗಿ ವಿವರ್ಧ 
(೮9%6100)ಗೊಳ್ಳುತ್ತವೆ. ಗಾಮಿನಿಗಳು ಎನ್ನುವುದು ಲೈಂಗಿಕ ಪ್ರಜನನದಲ್ಲಿ 
ಪರಸ್ಪರ ಮೈಥುನಗೊಳ್ಳುವ ಎರಡು ಕೋಶಗಳು. ಈ ದೆಶೆಯಲ್ಲಿ ಅವು 
ಇದ್ದಾಗ ಸೊಳ್ಳೆ ನಮ್ಮನ್ನು ಕಚ್ಚಿದಾಗ, ಅದರ ದೇಹಕ್ಕೆ ಇವುಗಳ ವರ್ಗಾವಣೆ 
ನಡೆಯುತ್ತದೆ. ಮತ್ತೆ ಸ್ಪೊರೋಜೊಯಿಟ್‌ಗಳ ವಿವೃದ್ದಿ (developmen). 
ಇದುಸೂಳ್ರೆಯಲ್ಲಿ ನಡೆಯುವಂಥದ್ದು. ಇದು ಪರತಂತ್ರೀ ಜೀವಿಯ ಸಂಕ್ರಾಮೀ 
(infective) ದೆಶೆ. 

ಈ ಪರತಂತ್ರಿ, ಬೇರೆ ಬೇರೆಯಾದ ಅಂದರೆ ಎರಡು ವಿಭಿನ್ನ ಜೀವಿಗಳ 
ಒಳಗೆ ತನ್ನ ಜೀವನ ಚಕ್ರ ನಡೆಸುವಂಥದ್ದು - ಸೊಳ್ಳೆ, ಮನುಷ್ಯ ಎಂಬಂತೆ. ತನ್ನ 
ಪ್ರಜನನ ದೆಶೆಗಳನ್ನು ಈ ವಿಚಿತ್ರ ಜೀವನ ಕ್ರಮಕ್ಕೆಹೊಂದಿಸಿಕೊಂಡು ನಿಂತಂಥದ್ದು 
ಈ ಪರತಂತ್ರಿ. ಈ ಎಲ್ಲ ಮಟ್ಟದಲ್ಲಿಯೂ ಪರಮಾಣು ವಿಶಿಷ್ಟೀಕರಣವೂ 


96 


ಅನುಗತವಾಗಿಯೇ ಇರುತ್ತದೆ. ಇದು ಇಲ್ಲಿನ ಮುಖ್ಯ ಸಂಗತಿ. ಉದಾಹರಣೆಗೆ, 
ಈ ಸ್ಪೊರೊಜೊಯಿಟ್‌ಗಳ ಮೇಲ್ಮೆಪಟಲದಲ್ಲಿ ಅದಕ್ಕೆಂದೇ ವಿಶಿಷ್ಟವಾದ 
CSP ಪ್ರೋಟೀನು (circumspecific protein), ಇಲ್ಲಿನ ಪರಿಧಿಗೆಂದೇ 
ವಿಶಿಷ್ಟವಾದದ್ದು ಇರುತ್ತದೆ. ಇದರ ಮೇಲೆ ಸಾಕಷ್ಟು ಅಧ್ಯಯನಗಳು 
ನಡೆದಿವೆ, ಅವುಗಳಿಂದ ಮಲೇರಿಯ ರೋಗವನ್ನು ತಡೆಯಲೊದಗಬಹುದಾದ 
ವ್ಯಾಕ್ಸೀನ್‌ (೩೦೦/೧6) ಲಸಿಕೆಗಳ ಶೋಧೆಗಾಗಿ. ಇದರ ಪರಮಾಣು ರಚನೆ 
ಸಾಕಷ್ಟುಗೊತ್ತು. ಇದು ಹೆಪೇಟೋಸ್ಕೆಟ್‌ (೧೧೩೭೦೦೫6) ಗಳಿಗಷ್ಟಕ್ಕೇ 
ಬಂಧ ಗೊಳ್ಳುವಂಡಿ'ದ್ದು. ಇನ್ನಾವ ಕೋಶದೊಡನೆಯೂ ಅಲ್ಲ, 
ಅಂಗದೊಡನೆಯೂ ಅಲ್ಲ ! ಕೃತಕವಾಗಿ ತಯಾರಿತವಾದ ಕೆಲವು ರಸಾಯನಿಕಗಳು 
ಈ ಬಂಧವನ್ನು ಬಂಧಿಸಿ ಬಿಡಬಲ್ಲವು! ಅಂದರೆ ಅವು ಆ ರಕ್ತದಿಂದ ಪಿತ್ತ 
ಜನಕಾಂಗದ ಕೋಶಗಳಿಗೆ ಇನ್ನು ಪ್ರವೇಶಿಸುವಂತೆಯೇ ಇಲ್ಲ! ಅಂದರೆ, ಅಲ್ಲಿ 
ರೋಗ ಬರುವಂತೆಯೇ ಇಲ್ಲ. ಇದು ಪರಮಾಣು ಮಟ್ಟದಲ್ಲಿ ಮಾನವ 
ಬಹುಶಃ ನಡಸಬಲ್ಲ ಪರತಂತ್ರಿಯ ಜೊತೆಯ ಹೋರಾಟ! ಹೀಗೆ ಸಾಧಾರಣ 
ಎಲ್ಲ ಪರತಂತ್ರಿಗಳೂ ತವ್ಮ ಜೈವರಾಸಾಯನಿಕ ಹಂತದಲ್ಲಿಯೂ ತಮ್ಮ ವಿಚಿತ್ರ 
ಹಾಗೂ ಅಪಾಯಯುಕ್ತ ಜೀವನ ಕ್ರಮಗಳಿಗೆ ತುಂಬ ಹೊಂದಿಕೊಂಡಿರುತ್ತವೆ. 


ರೋಗದೊಡನೆ ವೈದ್ಯ ಹೋರಾಟ ನಡೆಸುವುದು ಔಷಧಗಳ 
ಪ್ರಯೋಗದಿಂದ ರೋಗಜನಿ (೧೩7೦0976) ಜೀವನದ ಚಾಕಚಕ್ಕತೆಯನ್ನೆಲ್ಲ 
ಪರಮಾಣು ನಿಲವಿನಲ್ಲಿಯೂ ಅರಿತುಕೊಳ್ಳುತ್ತಾ. ಮಲೇರಿಯದ ಕತೆ ಇದಕ್ಕೆ 
ಉತ್ತಮ ನಿದರ್ಶನ. 


ಆಧುನಿಕ ಚಿಕಿತ್ಸೆಯ ಆಶ್ಚರ್ಯಕರ ಸಾಧನೆಗಳಲ್ಲಿ ಅದರ ಔಷಧಜ್ಞಾನವೂ, 
ಆ ಔಷಧಗಳು ದೇಹದಲ್ಲಿ ನಡೆಸುವ ವ್ಯಾಪಾರಗಳ ಜ್ಞಾನವೂ ಸಾಕಷ್ಟೇ 
ಪ್ರಭಾವಶಾಲಿ. ಇಲ್ಲಿಯೂ ಸು-ಖಚಿತವಾದ ಪರಮಾಣು ಮುಖಗಳು ಉಂಟು. 
ಸುಕ್ಷೇಮವೂ, ಪರಿಣಾಮಕಾರಿಯೂ ಆದ ಚಿಕಿತ್ಸೆ, ಔಷಧ. ಆದರೆ ದೇಹಕ್ಕೆ 
ನೀಡಲ್ಪಟ್ಟ ಔಷಧಗಳು ನೇರವಾಗಿ ತಮ್ಮ ಲಕ್ಷ್ಮವಾದ ಊತಿ (1೩೯೧೦! tissue) 
ಗಳಿಗೆ, ಸರಿಯಾದ ಪ್ರಮಾಣದಲ್ಲಿ ಹಾಗೂ ಸಕಾಲದಲ್ಲಿಹೋಗಿ ಸೇರಬೇಕು. 
ಇದು ಆಗಿ ಬರಬೇಕಾದ ಕಾರಕಾಂಶಗಳ ಪರಿಮಿತಿ (೧೩೧09) ಅತಿ ನಿರ್ದಿಷ್ಟ, 


97 


ಅದನ್ನು ಮೀರಿ ನಿಂತಲ್ಲಿ, ಅಥವಾ ಕಡಿಮೆಯಾದಲ್ಲಿ ಔಷಧಗಳ ಯಥೋದ್ದಿಷ್ಟ ತಿ 
ಕಾರ್ಯಗಳಿಗೆ ಅಡ್ಡಿಬರುವುದು ನಿಶ್ಚಯ. ಎಲ್ಲರೋಗವೂ ಚಯಾಪಚಯದ 
ಯಾವುದಾದರೂ ಒಂದು ಮಾರ್ಗದ ಹಂತದಲ್ಲಿಬರುವಂಥ, ದೇಹ ತಾನೇ 
ಸರಿಪಡಿಸಲಾಗದಂಥ ಒಂದು ವಿಘ್ನ. ಹೀಗಾಗಿ ಈ ಪಥಮಾರ್ಗಗಳಲ್ಲಿ ಯಾವ 
ನಿಶ್ಚಿತ ಅಡ್ಡಿ ಬಂದಿದೆ, ಯಾವ ವಿಚ್ಛಿತ್ತಿ (discontinuity) ಇಲ್ಲವೆ ಅವ್ಯವಸ್ಥೆ 
ಉಂಟಾಗಿದೆ ಎಂಬುದರ ಅರಿವು ಚಿಕಿತ್ಸಕನಿಗೆ ಇರಬೇಕು.ಕೊಟ್ಟ ಔಷಧಗಳನ್ನು 
ದೇಹದ ಕೋಶಗಳು ಸ್ವೀಕರಿಸುವುವೋ ಇಲ್ಲವೊ, ಅದನ್ನು ನಿಯಂತ್ರಿಸುವ 
ಅಂಶಗಳು ಯಾವುವು., ಅಲ್ಲಿ ಏನೇನು ವಿಘ್ನಗಳು ಬಂದೀತು - ಇವೆಲ್ಲದರ 
ತ ಅವಶ್ಯಕವೇ. ಇಲ್ಲಿಯೂ ಔಷಧದ ಕಣಗಳ ಪರಮಾಣುಗಳು ರಕ್ತದ 
ಪ್ಲಾಸ್ಮ (೧1೩5/18) ದ ಪ್ರೋಟೀನಿನ ಜೊತೆಗೆ ಬಂಧಗೊಳ್ಳಬೇಕು. ಆವಾಗಲೇ 
ಅವುಗಳು ರಕ್ತ ಪ್ರವ ಸ We ಪ್ರದೇಶಗಳ ತನಕ ಹೊತ್ತು 
ಒಯ್ಯಲ್ಪಡಬಲ್ಲವು. 


ಇಷ್ಟಲ್ಲದೆ ವೈಕ್ತಿ ವ್ಯಕ್ತಿಗಳಿಗೂ ಹಲವು ವೇಳೆ; ಔಷಧ ಪುರಸ್ಕರತೆಗಳೂ 


; 
(preferentiality) ಇರುವುದು ಸಾ ಸಾಧ್ಯ. ಅಂದರೆ ಕೆಲವು ವ್ಯಕ್ತಿಗಳ ದೇಹ 
ಕೆಲವಷ್ಟು ಔಷಧಗಳಿಗೆ ಮಟ್ಟಿಗೇ ಸುಯೋಗ್ಯ ಪ್ರತಿಕ್ರಿಯೆಗಳನ್ನು ತೋರಿಸಃ ಲ್ಲವು,, 
ಎಂದು ಅರ್ಥ. ಈ ಪುರಸ್ಕರತೆಯಲ್ಲಿ ಸಾಕಷ್ಟು ವೈವಿಧ್ಯತೆಯೂ ಉಂಟು. 
ಉದಾಹರಣೆಗೆ, ಈ ಹಿಂದ ಪನಿಸಿಲೀನ್‌ ಔಷಧ ರಾಮಬಾಣವಾಗಿದ್ದಿತ್ತು. ಆ 
ಪ್ರತ್ರಿಚೈವಿಕ (8೧001010) ಸಾಕಷ್ಟೇ ವಿವಿಧ ರೀತಿಯ ದಂಡಾಣು ಜೀವಿಗಳ 
ವಿರುದ್ದ ಕೆಲಸ ಮಾಡುತ್ತಲಿತ್ತು. ಅದ ರಿಂದ ಅದನ್ನು ಯಾವುದೇ ದಂಡಾಣು 
ಉಂಟುಮಾಡುವ ವ್ಹಾಧಿಗೂ ಬಳಸಬಹುದು ಎಂಬ ಭರವಸೆ ಇದ್ದಿತ್ತು. ಆದರೆ 
ತ 
ಈಗ ಎಷ್ಟೋ ದಂಡಾಣುಗಳು ಪನಿಸಿಲೀನಿನ ಪರಮಾಣು ಸ್ವರೂಪವನ್ನು 
ಅರಿತುಕೊಂಡು, ಅದಕ್ಕೆ ಪ್ರತಿರೋಧಿಯಾಗಿ ವಿವರ್ಧಿತವಾಗಿವೆ! ನಿರೋಗತೆ, 
ರೋಗ ಪರಿಹಾರ ಇವೆಲ್ಲ ಪರತಂತ್ರಿ ಹಾಗೂ ರೋಗಿದೇಹದ 
ದರಲ್ಲಿ ಚಿಕಿತ್ಸಕ ಎಷ್ಟೋ ವೇಳ ಜಯ ಳಿಸಿಕೊಡುತ್ತಾನೆ 
ಟೀಗಿಗೆ. ಇಂಿಫ ಜ್ಹಾನರಾಹಶಿಗ ಪರಮಾ 7 ಜೈವಶಾಸ್ತ್ರ ನೀಡ ತೊಡಗಿರುವ 


ಪ್‌ 
eer *ಫುಗ್ಗ ೩ An ಟ್‌ 4 ತವ 
ಆಯಾಮಗಳು ಆಆ ಆದು ತವೀ. 


98 


3. ಕೊಬ್ಬುಗಳು - ಪಟಲ ರಚನೆ 


ಜೀವಿದೇಹದ ಹಲವೆಡೆಗಳಲ್ಲಿ ಪಟಲಗಳು ಅಂದರೆ ತೆಳುವಾದ 
ಹರಡಿಕೊಂಡ ಪದರಗಳು ಇರುತ್ತವೆ. ಇದು ಕೋಶ ರಚನೆಯಲ್ಲಿಯೂ ಸರಿ, 
ಅಂಗಾಂಗ ರಚನೆಯಲ್ಲಿಯೂ ಸರಿ. ಇವುಗಳ ಕೆಲಸವೇನು ? ಇಲ್ಲಿನಾವು 
ಮೊದಲು ಅರಿಯಬೇಕಾದದ್ದು ಯಾವ ಪಟಲಗಳೂ ಸಂಪೂರ್ಣ ಅರಂದ್ರಿತವಲ್ಲ, 
ಎಲ್ಲವೂ ರಂದ್ರಮಯವೇ, ಅಂದರೆ ಅವುಗಳು ತಮ್ಮ ಮೂಲಕ ಪದಾರ್ಥಗಳನ್ನು 
ಬಿಡದಂತೆಯೇ ತಡೆದಿಡುವ ಅಭೇದ್ಮಗೋಡೆಗಳಲ್ಲ, ಬದಲು ಇಂಡ 
ವಿನಿಮಯವನ್ನು ನಿಯಂತ್ರಿಸುವ ಪ್ರಯುಕ್ತಿಗಳು ಎನ್ನುವುದನ್ನು. ಹೀಗಾಗಿ 
ಇವುಗಳ ಪ್ರಧಾನ ಉದ್ಕೋಗ, ನಡೆಯುತ್ತಿರುವ ಅಸಂಖ್ಯ ಜೈವಿಕೀಕ್ರಿಯೆಗಳನ್ನು 
ಕೋಣೆ ಕೋಣೆಗಳಲ್ಲಿನಂತೆ ಪ್ರತ್ಶೇಕಿಸಿ (೦೦೧10೩ಗ/76೧1೩॥56) ಅವುಗಳನ್ನು 
ಒಂದು ವ್ಯವಸ್ಥಿತ ರೀತಿಯಲ್ಲಿ, ಸಂಘಟಿತ ಕ್ರಮದ ಅನುಸಾರವಾಗಿ 
ನಡೆದುಬರುವಂತೆ ಏರ್ಪಡಿಸುವುದು. ನಾವು ಇಲ್ಲಿ ಪ್ರಧಾನವಾಗಿ ಚರ್ಚಿಸುವುದು 
ಕೋಶಗಳ ಹಂತದಲ್ಲಿನ ಸೂಕ್ಷ್ಮ ದರ್ಶಕದಲ್ಲಿ ಕಾಣಬರುವಂಥ ಪಟಲಗಳನ್ನು 
ಕುರಿತು. ಏಕೆಂದರೆ ನಮ್ಮ ಉದ್ದೇಶ ಇವುಗಳ ಕಾರ್ಯ ಕಲಾಪಗಳಲ್ಲಿಯೂ 
ಅಲ್ಲೆಲ್ಲ ಭಾಗವಹಿಸುವ ಪದಾರ್ಥಗಳ ಪರಮಾಣು ರಚನೆ, ವ್ಯವಹಾರ ಹೇಗೆಲ್ಲ 
ಪ್ರಮುಖ ಎಂಬುದನ್ನು ತೋರಿಸಿಕೊಡುವುದು. 

ಕೋಶದ ಎಲ್ಲ ಆಂಗಕಗಳೂ, ನಿಜನ್ಮಷ್ಟಿತ ಜೀವಿಗಳಲ್ಲಿ ಇರುವಂಥ ಈ 
ಎಲ್ಲ ಅಂಗಕಗಳೂ, ಇಂಥ ಪಟಲವೊಂದರಿಂದ ಸೀಮಿತ ಎನ್ನುವುದನ್ನು ನೀವು 
ಆಗಲೇ ಬಲ್ಲಿರಿ. ಹಾಗೆಯೇ ಇಡೀ ಕೋಶದ ಪ್ರಥಮ ದೃತಿಯನ್ನು 
ಸೀಮಿತಗೊಳಿಸುತ್ತಲೂ ಒಂದು ದೃತಿ ಪಟಲವಿರುತ್ತದೆ ಎಂಬುದನ್ನೂ ನೀವು 
ಅರಿತಿರುವಿರಿ. ಪಟಲದ ಮೊದಲ ಕೆಲಸ ಒಂದು ರಚಿತಿಯನ್ನು ಖಚಿ 
ಪಡಿಸುವುದು. ಗೋಡೆಯೆಂಬುದು ಇದ್ದರೇ ಅದಕ್ಕೆಕೋಣೆ ಎನ್ನುವುದು ಯೋಗ್ಯ! 
ಗೋಡೆ ಇಲ್ಲದಿದ್ದಲ್ಲಿ ನಮಗಿರುವುದು ಬರೀ ಪ್ರದೇಶ, ಇತಿಮಿತಿಯಿಲ್ಲದ 


ಪ್ರದೇಶವಷ್ಟೆ. ಹೀಗೆ ಇತಿಮಿತಿ ನಿರ್ಧಾರಣ ಎಲ್ಲ ಪಟಲಗಳ ಮೊದಲ ಕೆಲಸ. 


tl 


99 


ಈ ಕೆಲಸವನ್ನು ಮಾಡುವುದು ಅವುಗಳಲ್ಲಿನ ಕೊಬ್ಬಿನ ಅಥವಾ ಲಿಪಿಡ್‌ (lipid- 
pos, at ಮೇದಸ್ಸು ) ಪರಮಾಣುಗಳು. ಒಟ್ಟು ಕೋಶಸ್ತ ಪಟಲಗಳ ಯಾದಿ 
ಹೀಗೆ : ದೃತಿ ಪಟಲ, ನೃಷ್ಟಿ ಪಟಲ, ಸೂತ್ರಕಣಿಕೆಗಳ ಪಟಲ, ಹರಿದ್‌ದೃತಗಳ 
ಪಟಲ, ಅಂತರ್‌ದೃತೀ ಜಾಲಿನಿ, ಗಾಲ್ಲಿ ಉಪಕರಣದ ಪಟಲ, ರಿಕ್ತಿಲಗಳ ಪಟಲ 
ಎಂದು ಮುಂತಾಗಿ. ಈ ಎಲ್ಲ ಪಟಲಗಳ ರಚನೆ, ಕಾರ್ಯಕ್ಷೇತ್ರ ಒಂದೇ 
ಬಗೆಯದು. 


ರಚನೆಯ ಲೆಕ್ಕದಲ್ಲಿ ಈ ಎಲ್ಲ ಜೈವಿಕೀಯ ಪಟಲಗಳೂ (biological 
೧767018೩76) ಲಿಪಿಡ್‌ಗಳು, ಪ್ರೊಟೀನ್‌ಗಳು ಮತ್ತು ಕೆಲವು ಪ್ರಮಾಣದಲ್ಲಿ 
ಇವುಗಳ ಸಕ್ಕರೆಗಳು ಎಂಬಂತೆ ಒಂದು ವ್ಯವಸ್ಥಿತವಾದ ಸಂದೋಹ. ಈ 
ಪಟಲಗಳೆಲ್ಲವುಗಳ ಒಟ್ಟು ಕೆಲಸ ನಾವು ಮೇಲೆ ಹೇಳಿದಂತೆ ಪದಾರ್ಥಗಳ 
ವಿನಿಯಮಕ್ಕೆ ತಡೆನೀಡುವಂಡ' ಗೋಡೆಮಾಡುವುದಲ್ಲ ಬದಲು ಆ 
ವಿನಿಮಯವನ್ನು - ಆಹಾರ ಸಾಮಾಗ್ರಿ, ತ್ಕಾಜ್ಕ ಉತ್ಪನ್ನಗಳು, ಅಯನಿಗಳು 
ಎಂದು ಮುಂತಾದ ಹಲವಾರು ಪದಾರ್ಥಗಳ ಪ್ರವಾಹವನ್ನು - ನಿಯಂತ್ರಿಸುವ 
ಮೂಲಕ, ಒಂದು ವ್ಯವಸ್ಥಿತ ರೀತಿಯಲ್ಲಿ ಶಾಸನಗೊಳಿಸುವುದು. ಇದು 
ಸಾಧ್ಯವಾಗಿ ಬರುವುದು ಈ ಪಟಲಗಳಲ್ಲಿ ಹುದುಗಿ ನಿಂತ (6170666606) 
ಹಲವು "ಬಾಗಿಲುಗಳು' ಮತ್ತು "ಪಂಪು (೧೬೧೫೧) ಗಳ ಮೂಲಕ. ಇಂಥ 
ಸಾಗಾಣಿಕೆ ನಡೆಯುವುದು ಹೀಗೆ : ವಿಶಿಷ್ಟ ಪದಾರ್ಥಗಳು ತಮ್ಮ ವಿದ್ಯುತ್‌ 
ರಸಾಯನ ಪ್ರವಣತೆ (6160170 chemical gradient) ಯ ಎದುರು ಅಥವಾ 
ಅಂಥ ಪ್ರವಣತೆಯುಳ್ಳ ಮಾರ್ಗಗಳ ಮೂಲಕ ಸಾಗಿ ಹೋಗಲು ಅನುಮತಿ 
ನೀಡುತ್ತವೆ, ಈ ಬಾಗಿಲುಗಳು ಹಾಗೂ ಪಂಪುಗಳು. ವಿದ್ಯುತ್‌ ರಸಾಯನ 
ಪ್ರವಣತೆ ಎಂದರೆ ಇಲ್ಲಿ - ಅಂದರೆ ನಾವು ಗಮನಿಸುವ ಪ್ರದೇಶದಲ್ಲಿ ಇರುವ 
ವಿದ್ಯುತ್‌ ಹಾಗೂ ರಸಾಯನಿಕ ಶಕ್ತಿ ಪರಿಮಾಣದ ಹೆಚ್ಚುವರಿ (ಇದು ಧನಾತ್ಮಕ 
ಪ್ರವಣತೆ)ಯ ಎದುರು ಎಂದು ಅರ್ಥ. ಅಂದರೆ ಈ ಕೆಲಸ ಆಗಿ ಬರಲೇ ಅದಕ್ಕೆ 
ಅನುಗುಣವಾದ ಶಕ್ತಿಯ ವ್ಮಯವೂ ಇಲ್ಲಿ ಅವಶ್ಯ ಎನ್ನುವುದನ್ನು 
ಮರೆಯಬಾರದು. 


100 


\ 


ಹಲವಾರು ಸಂಖ್ಯೆಯ ಮೂಲಭೂತ ಜೈವರಸಾಯನ ಪ್ರಕ್ರಿಯೆಗಳು 
ನಡೆದು ಬರುವುದು ಪಟಲದಂಥ ಒಂದು ಮಂಚ (86081016100) ಅಥವಾ 
ಅಟ್ಟಗಳ ಮೇಲೆ ಇಲ್ಲವೆ ಅವುಗಳ ಒಳಗೆ. ಉದಾಹರಣೆಗೆ ನಾವು ಹಿಂದೆ 
ನೋಡಿದ ಶ್ವಸನ ಕ್ರಿಯೆಯ ಪರಮಾಣು ಹಂತವಾದ ATP ಪರಮಾಣುಗಳು 
ಮಾಡುವ ಕೆಲಸಗಳ ಕ್ರಮವನ್ನು ನೋಡೋಣ. ಆಹಾರ ಸಾಮಗ್ರಿಗಳನ್ನು 
ಆಮ್ಲಜನಕದೊಂದಿಗೆ ಸಂಯೋಗಗೊಳಿಸಿ ಹಾಗೆ ಶಕ್ತಿಯನ್ನು ಬಿಡುಗಡೆ 
ಮಾಡಿಸುವುದು ಅಂದರೆ ಈ ಶಕ್ತಿಯನ್ನು ಮುಂದೆ ಬರಲಿರುವ ATP ಗಳ 
ಸಂಜನನಕ್ಕೆ ಒದಗಿಬರುವಂತೆ ನೋಡಿಕೊಳ್ಳುವುದು - ಇವು ಅದರ ಈ ಎರಡು 
ಪ್ರಕ್ರಿಯೆಗಳು. ಇಲ್ಲಿ ನಡೆಯುವವು ವಿದ್ಕುದಣು ಸಾಗಾಣಿಕೆ (61600೧ 
11೩೧5೧೦ಗ) ಎಂಬ ವಿದ್ಯುತ್‌ ಕ್ರಿಯೆ, ಹಾಗೂ ಆಕ್ಸಿಡೇಟಿವ್‌ ಪಾಸ್ಫಾರಿಲೈಸೇಷನ್‌ 
(oxidatix phorophorylisation) ಎಂಬ ಆಮ್ಲಜನಕ ಸಂಯೋಜನದಿಂದ 
ಫಾಸ್ಟಾರಿಲ್‌ ಎಂಬ ರಸಾಯನಿಕವನ್ನು ಉತ್ಪನ್ನಗೊಳಿಸುವ ರಸಾಯನ ಕ್ರಿಯೆ 
ಎಂಬುವು. ಇವೆರಡೂ ಆಗಿ ಬರುವುದು ಸೂತ್ರಕಣಿಕೆಯಲ್ಲಿನ ಒಳ ಪದರಗಳ 
ಮೇಲೆ ನಿಂತಿರುವ ಆಕಿಣ್ವಗಳ ಒಂದು ಇಡೀ ಸೈನ್ಯದಿಂದ, ಅವುಗಳ 
ಮಾಧ್ಯಮದಿಂದ. ಹೀಗೆಂದರೆ ಈ ಸೇನೆಗೆ ಅನುಗೊಳ್ಳುವ ಸರಿಯಾದ ಸ್ಥಾನ 
ನೀಡುವುದು ಈ ಪಟಲದ ಮಂಚಗಳ ಕೆಲಸ ಬರತ ಹೀಗೆಯೇ 
ಸೂರ್ಯಶಕ್ತಿಯಿಂದ ಆಗಿ ಬರಿಸುವ ಗ೦ ಮತ್ತು ೦ಲ್ಕಿ ಗಳ ಸಂಯೋಗ ಕ್ರಿಯೆ 
- ಇಡೀ ಜೀವ ಪ್ರಪಂಚಕ್ಕೇ ಆಹಾರ ಭೂತವಾದ ಸಕ್ಕರೆಯನ್ನು ನೀಡುವ ಪಾಕ 
ಕರ್ಮ ನಡೆಯುವುದು ಪತ್ರಹರಿತ್ತುಗಳ ಒಳಗಿನ ಪಟಲದ ಮೇಲೆ. ನಮ್ಮ 
ಜ್ಞಾನೇಂದ್ರಿಯಗಳು ಅರಿಯುವ ವಿವಿಧ ರೀತಿಯ ಸುದ್ದಿಗಳ ಆರಂಭಿಕ ಹಂತಗಳು 
- ಅಂದರೆ, ಅವುಗಳ ಸ್ವೀಕರ್ತೃ (806010) ಕೋಶಗಳು ಹೊರಗಿನ ಪ್ರಚೋದನೆ 
(stimulus) ಯನ್ನು ಮೊದಲು ಸ್ವಾಗತಿಸುವ ಕ್ರಿಯೆಗಳು - ನಡೆಯುವುದೂ 
ಹೀಗೆಯೇ ಪಟಲ ಬಂಧಿತ ಪ್ರಕ್ರಿಯೆಯಾಗಿ. ಹೀಗೆಂದಲ್ಲಿ ಪಟಲಗಳ ಪ್ರಧಾನ 
ಉದ್ಯೋಗ, ಪ್ರಕ್ರಿಯೆಗಳಿಗೆ ಪ್ರಶಸ್ತವಾದ ಜಾಗ ಒದಗಿಸುವುದು ಎಂದರೆ 
ತಪ್ಪೇನಿಲ್ಲ. 


ಲಿಪಿಡ್‌ಗಳೂ ಜೈವಮೂಲದಿಂದ ಬರುವಂಥ ಪದಾರ್ಥಗಳು. ಇವು 
ಹಲವು ವಿಧ, ಕೊಬ್ಬುಗಳು, ಎಣ್ಣೆಗಳು, ಕೆಲವು ವಿಟಮಿನ್‌ಗಳು ಹಾಗೂ 


101 


ಹಾರ್ಮೋನುಗಳು ಮತ್ತು ಪಟಲಗಳಲ್ಲಿನ ಪ್ರೋಟೀನುಗಳಲ್ಲದ ಘಟಕಗಳು 
ಎಂದು ಮುಂತಾಗಿ. ಕ್ಲೋರೊಫಾರ್ಮ್‌ (0110101077) ಎಂಬಂಥ ಸಾವಯವ 
ದ್ರಾವಕ (೦೯9್ರ೩ಗic so!veಗ)ಗಳಲ್ಲಿ ಮಾತ್ರವೇ ಇವು ಕರಗಬಲ್ಲವು, ನೀರಿನಲ್ಲಿ 
ಬಹುತೇಕವಾಗಿ ಕರಗುವುದೇ ಇಲ್ಲ ಎನ್ನಬಹುದು. ಇವು ಹಲವು ವಿಧ. 
ಕೊಬ್ಬಿನ ಆಮ್ಲ  (18ಗು/ 8೦16) ಗಳು ಬಹುಶಃ ಈ ಎಲ್ಲ ವಿಧಗಳ 
ಘಟಕಗಳಾಗಿಯೂ ಇರುವಂಥದ್ದು. ಇವುಗಳಲ್ಲಿನ ಇಂಗಾಲದ ಅಣುಗಳ 
ಸಂಖ್ಯೆ 16 ರಿಂದ 18. ಉಚ್ಚತರ ಸಸ್ಮ ಮತ್ತು ಪ್ರಾಣಿಗಳಲ್ಲಿರುವ ಕೆಲವು 
ಕೊಬ್ಬಿನ ಆಮ್ಲಗಳ ಹೆಸರು ಹೀಗಿವೆ : ಪಾಮಿಟಿಕ್‌ (೧೩/711೦ ತೆಂಗಿನಿಂದ 
ಬರುವಂಥದ್ದು). ಓಲಿಯಿಕ್‌ (01610, ಆಲಿವ್‌ ಬೀಜದಿಂದ ಬಂದದ್ದು), 
ಲೈನೊಇಕ್‌ (1೧0610, ಅಗಸೆ ಬೀಜದ್ದು), ಸ್ಟೀಯರಿಕ್‌ (stearic - seu, 
selum, fat ಇದು ಪ್ರಾಣಿದೇಹದ ಕೊಬ್ಬಿನ ಘನ ಭಾಗ) ಕೊಬ್ಬಿನ 
ಆಮ್ಲಗಳು ಎಂದು ಮುಂತಾಗಿ. ಕೆಲವು ಗಿಡಗಳು ಉತ್ಪಾದಿಸುವ ಎಣ್ಣೆ ಹಾಗೂ 
ಮೇಣ (wa) ಗಳಲ್ಲಿ ಅಪರೂಪದ .ಕೊಬ್ಬಿನ ಆಮ್ಲಗಳು ಇರುತ್ತವೆ. 
ಟ್ರಯಸಿಲ್‌ಗ್ಲಿಸೆರಾಲ್‌ (tracy 00/0610) ಗಳು ಸಸ್ಮ ಹಾಗೂ ಪ್ರಾಣಿ 
ದೇಹಗಳೆರಡರಲ್ಲೂ ಇರುವಂಥವು, ನೀರಿನಲ್ಲಿ ಇವು ಕರಗುವುದಿಲ್ಲ. ಶಕ್ತಿಯ 
ಕಣಜವಾಗಿ ಕೆಲಸ ಮಾಡುತ್ತವೆ ಇವು ಪ್ರಾಣಿಗಳಲ್ಲಿ, ಆದ್ದರಿಂದ ಇವು ಅಲ್ಲಿ 
ಬಹುಹೇರಳವಾಗಿ ದೊರೆಯುತ್ತವೆ. ಕೊಬ್ಬು ಮತ್ತು ಎಣ್ಣೆಗಳು ( ಇವುಗಳ 
ವೃತ್ಕಾಸ ಹೀಗೆ : ಕೋಣೆಯ ತಾಪಮಾನದಲ್ಲಿ ಕೊಬ್ಬು ಘನರೂಪದಲ್ಲಿ 
ದೊರಕುತ್ತದೆ, ಎಣ್ಣೆಯದು ದ್ರವರೂಪ) ಇಂಥ ಸರಳ ಹಾಗೂ ಮಿಶ್ರಿತ 
ಟ್ರಿಯಸಿಲ್‌ ಗ್ಲಿಸೆರಾಲ್‌ನಿಂದ ಆಗಿಬರುವ ಸಂಕೀರ್ಣ ಮಿಶ್ರಣಗಳು. ಇವುಗಳಲ್ಲಿನ 
ಕೊಬ್ಬಿನ ಆಮ್ಲಗಳು ತಾನು ಬರುವ ಜೀವಿ ಪ್ರಕಾರೆಬನ್ನು ಅನುಸರಿಸಿ 
ವೃತ್ಕಾಸವಾಗುತ್ತವೆ. ಗಿಡಗಳ ಎಣ್ಣೆಗಳ ಕರಗುವ ಬಿಂದು ಪ್ರಾಣಿಗಳ 
ಕೊಬ್ಬಿನಲ್ಲಿನಗಿಂತ ಕಡಿಮೆ. 


ಆದರೆ ಈ ಎರಡೂ ಬಗೆ, ಕೊಬ್ಬಿನ ಸಂಗ್ರಹೀರೂಪ ಎನ್ನಬಹುದು. 
ಪ್ರಾಣಿ ದೇಹದ ಆಕಾರವನ್ನು ನಿರ್ಧರಿಸುವುದು ಈ ಕೊಬ್ಬುಗಳು. ಇವೆರಡೂ 
ಜೈವಿಕೀಯ ಪಟಲಗಳಲ್ಲಿ ಇರುವುದಿಲ್ಲ. ಈ ಪಟಲಗಳ ಪ್ರಧಾನ ಘಟಕ 


102 


ಇನ್ನೊಂದು ಕೊಬ್ಬು, ಅದರ ಹೆಸರು ಗ್ಲಿಸೆರೊಫಾಸ್ಫೋಲಿಪಿಡ್‌ 
(glycerophospholipid). ಲೆಸಿಧಿನ್‌((1601೧1೧) ಎನ್ನುವುದು ಇದರ ಒಂದು 
ಸಾಮಾನ್ಯ ಪ್ರಭೇದ. ಕಾರ್ಡಿಯೊಲಿಪಿನ್‌ (೭೩೯ಂ॥pಗ ಇದನ್ನು ಮೊದಲು 
ತೆಗೆದದ್ದು ಹೃದಯದ ಮಾಂಸಖಂಡದಿಂದ), ಅಂಥದೇ ಇನ್ನೊಂದು ಪ್ರಭೇದ. 
ಪ್ರಾಣಿದೇಹಗಳಲ್ಲಿ ಸ್ಲಿಂಗೊಲಿಪಿಡ್‌ (sphingolipid, - 5೧1೧0617, to draw 
"ht, ಗಟ್ಟಿಯಾಗಿ ಎಳೆ) ಎನ್ನುವ ವರ್ಗ, ಜೈವ ಪಟಲಗಳ ಪ್ರಧಾನ ಕೊಬ್ಬು. 
ಕೊಲೆಸ್ಟೆರಾಲ್‌ (cholesterol - 0೧019, bile ಪಿತ್ತ,. sterol - stereo, solid 
ಘನ)ಎನ್ನುವುದು ಇನ್ನೊಂದು ವರ್ಗದ ಹೆಸರು. (ಸ್ಟಿರಾಯ್ಡ್‌. (6161016, 
ಎಂದರೆ ಘನವಾದಂಥದ್ದು ) ಕೊಲೆಸ್ಟ್‌ರಾಲ್‌ (cಗಂ!esterಂl) ಎನ್ನುವ ಈಗ 
ಬಹುಜನಪರಿಚಿತವಾದ ವಸ್ತು ಇದರ ಗುಂಪಿನದು; ಅದು ಪ್ರಾಣಿಕೋಶಗಳ 
ದೃತಿಪಟಲದ ಪ್ರಧಾನ ಘಟಕ, ಅಧೋಕೋಶ ಅಂಗಕಗಳ ಪಟಲಗಳಲ್ಲಿ ಇದು 
ಇರುವುದು ಬಲು ಅಲ್ಪತರ ಪ್ರಮಾಣದಲ್ಲಿ. 


ಕೊಬ್ಬು, ಎಣ್ಣೆಗಳ ಮುಖ್ಯ ಭೌತ ಲಕ್ಷಣ ಅವುಗಳ ಜಿಡ್ಡಿನ ರೂಪ. 
ಅವುಗಳ ಅಂಶಗಳು ಪರಸ್ಪರ ಅಂಟಿಕೊಂಡು ಇರುತ್ತವೆ. ಆದ್ದರಿಂದ ಅವು 
ತಮ್ಮ ತಮ್ಮನ್ನು ಅತಿ ಸುಲಭವಾಗಿ ಬಿಟ್ಟುಕೊಡುವುದಿಲ್ಲ. ನೀರಿನ ಮೇಲೆ 
ಎಣ್ಣೆಯನ್ನು ಒಂದು ತೊಟ್ಟು ಹಾಕಿದರೂ ಸಾಕು, ಅದು ಬಹು ಬೇಗ ಹರಡಿ 
ಒಂದು ತೆಳು ಪದರವನ್ನು ಮಾಡಿಬಿಡುತ್ತದೆ, ಎಂಬುದನ್ನು ನೀವೆಲ್ಲ ನೋಡಿದ್ದೀರಿ. 
ಕೊಬ್ಬು ಎಣ್ಣೆಗಳ ಜೈವಿಕೀಯ ಕ್ರಿಯೆಗಳಲ್ಲಿನ ಪ್ರಧಾನ ಪಾತ್ರ ಬರುವುದು 
ಅವುಗಳಲ್ಲಿನ ಈ ಗುಣದಿಂದ. ಸಾಬೂನಿನ ನೊರೆ ನೀಡುವ ಕ್ರಿಯೆಗೂ ಇದು 
ಆಧಾರ. ಪ್ರೋಟೀನುಗಳಿಗೆ ವಿರುದ್ಧವಾದ ಲಕ್ಷಣ ಇದು... 


ಜೈವಿಕೀಯ ಪಟಲಗಳು ರಚಿತವಾಗಿರುವುದು ಪ್ರೋಟೀನುಗಳು ಒಂದು 
ಎರಡು ಪದರದ ಲಿಪಿಡ್‌ ಸ್ತರ ಅಥವಾ ಮಾತೃಕೆ (ಗ8೩!ಗುು)ಯೊಡನೆ ಸಹಯೋಗ 
ಗೊಂಡಿರುವಂತೆ. ಅಂದರೆ, ಇಲ್ಲಿ ಪ್ರೋಟೀನ್‌ ಮತ್ತು ಲಿಪಿಡ್‌ ಎರಡೂ 
ಇರುತ್ತವೆ. ಇಲ್ಲಿನ ಈ ಲಿಪಿಡ್‌ ಅಥವಾ ಕೊಬ್ಬಿನ ಅಂಶ ಮತ್ತೆ ಹಲವು 
ಪದಾರ್ಥಗಳು- ಇವೆಲ್ಲ ವೃತ್ಮಸ್ತವಾಗುವುದು ತಾವು ಯಾವ ಜೀವಿಯಿಂದ, 


(Ned 


ಯಾವೆಲ್ಲ ಪರಿಸ್ಥಿತಿಗಳಲ್ಲಿ ಬಂದಿದ್ದೇವೆ ಹಾಗೂ ಆ ಜೀವಿ ತಿನ್ನುವ ಆಹಾರಗಳು 


103 


ಯಾವುವು ಎಂಬ ಆಧಾರಗಳನ್ನು ಅನುಸರಿಸಿ. ಪಟಲದ ಪ್ರೋಟೀನು 
(membrane protein)ಗಳು ಪಟಲಗಳಿಗೆ ವಿಶಿಷ್ಟವಾದ ಗತಿಶೀಲ (dynamic) 
ಪ್ರಕ್ರಿಯೆಗಳನ್ನು ನಿರ್ವಹಿಸುತ್ತವೆ. ಆದುದರಿಂದ ಅವು ವಿಶಿಷ್ಟ ಪಟಲಗಳಲ್ಲಿ 
ವಿಶಿಷ್ಟ ಬಗೆಗಳಂತೆ ಇರುತ್ತವೆ. ಕೊಬ್ಬುಗಳ ಕಾರ್ಯ, ಪ್ರಧಾನವಾಗಿ ಈ 
ಪ್ರೋಟೀನುಗಳ ಪರಿಷ್ಕತ (60015108166) ಕಾರ್ಯ ಪ್ರಕಾರಗಳಿಗೆ ಒಂದು 
ಆಧಾರಸ್ತರ ನೀಡಿ ನಿಂತಿರುವುದು. ಹೀಗಾಗಿ ಪಟಲದಲ್ಲಿನ ಪ್ರೋಟೀನ್‌ - 
ಲಿಪಿಡ್‌ಗಳ ಅನುಪಾತ, ಪಟಲ ಪಟಲಗಳಲ್ಲಿ ಬೇರೆಬೇರೆ, ಆಯಾ ಪಟಲಗಳ 
ಕಾರ್ಯ ವಿಚಕ್ಸಣತೆಯನ್ನು ಅನುಸರಿಸಿ. ಬಹುತೇಕ ಪಟಲಗಳಲ್ಲಿ ಕೊನೆಯ 
ಪಕ್ಷ ಅವುಗಳ ಅರ್ಧ ಭಾಗವಷ್ಟಾದರೂ ಪ್ರೋಟೀನ್‌ನಿಂದ ಆಗಿರುತ್ತದೆ. 
ಆದುದರಿಂದ ಪಟಲಗಳ ಕಾರ್ಯ ಅರಿಯುವಾಗ ಅಲ್ಲಿನ ಈ 
ಪಟಲಪ್ರೋಟೀನುಗಳನ್ನು ಗಮನಿಸುವುದು ಮುಖ್ಯ. ಇವು ಪಟಲಗಳೊಂದಿಗೆ 
ಅತಿ ಗಟ್ಟಿಯಾಗಿ ಸಂಬಂಧಗೊಂಡಿವೆಯೋ ಅಂದರೆ ಅವುಗಳನ್ನು ಪ್ರತ್ಶೇಕಿಸುವುದು 
ಕಷ್ಟದ ಕೆಲಸವೋ ಇಲ್ಲವೆ ಈ ಸಂಬಂಧ ಸಡಿಲ, ಅಂಥ ಪ್ರೋಟೀನುಗಳು ಬಹು 
ಅಸ್ಥಿರ ಆದ್ದರಿಂದ ಅವುಗಳನ್ನುಬೇರ್ಪಡಿಸುವುದು ಸುಲಭದ ಕೆಲಸ ಎನ್ನುವುದೋ 
ಇಲ್ಲಿ ನಿರ್ಣಾಯಕ ಪ್ರಶ್ನೆ. ಇದರಿಂದ ಪ್ರೋಟೀನುಗಳು ವಹಿಸುವ ಪಾತ್ರದಲ್ಲಿ 
ವೃತ್ಕಾಸವಾಗುತ್ತದೆ. ಎಲ್ಲ ಜೈವಿಕೀಯ ಪಟಲಗಳಲ್ಲಿಯೂ ಹೀಗೆ ಅವುಗಳ 
ಅಂಗಾಂಶ (1೧16078)ಗಳೇ ಆದ ಪ್ರೋಟೀನುಗಳು ಇದ್ದೇ ಇರುತ್ತವೆ. 
ಅವುಗಳ ವಿಶಿಷ್ಟ ಕಾರ್ಯ ಪ್ರಣಾಲಿಗಳಿಗೆ ಈ ಅಂಗಾಂಶ ಪ್ರೋಟೀನುಗಳೇ 
ಕಾರಣ ಎಂದರೂ ತಪ್ಪಿಲ್ಲ. ಅಂದರೆ ಕೊಬ್ಬಿನಕಾರ್ಯ ಅರಿಯುವಾಗ ಅದಕ್ಕೆ 
ಬಂಧಗೊಂಡ ಪ್ರೋಟೀನುಗಳ ಅರಿವೂ ಅವಶ್ಶ ಎಂದಂತೆ ಆಯಿತು 


ದೃತಿ ಪಟಲದ ಪರಮಾಣು ವಿನ್ಮಾಸದ ಚಿತ್ರ (3.4 61ನೆಯ ಪುಟ 
ನೋಡಿ) ಇಂಡ ಹಲವಾರು ರಚನಾ ವೈಖರಿಯನ್ನು ಮನದಟ್ಟು 
ಮಾಡಿಕೊಡುತ್ತದೆ. ಕೊಬ್ಬುಗಳ ಮೇಲುನೋಟದ ಈ ಕತೆಯನ್ನು ಮುಗಿಸುವ 
ಮುನ್ನ ಕೆಂಪು ರಕ್ತಗಳ ಪ್ರಸಂಗ ಹೇಳುವುದು ಸೂಕ್ತ. 


ಕೆಂಪುರಕ್ತಕಣಗಳು : ರಕ್ತದ ಕೆಂಪನ್ನು ನೀಡುವ ಈ ಹಿಂದೆ ನಾವು 
ನೋಡಿದ ಹಿಮೊಗ್ಣಾಬಿನ್‌ಗಳನ್ನು ಹೊತ್ತಿರುವಂಥವು, ಈ ಕೆಂಪು ರಕ್ತಕಣಗಳು. 


104 


ಸರಿಯಾಗಿ ಹೇಳುವುದೆಂದರೆ ಈ ಕಣಗಳೇ ಕೆಂಪು ರಕ್ತ ಕೋಶಗಳು. ಏಕೆಂದರೆ 
ಅವೆಲ್ಲವೂ ಒಂದೊಂದು ಕೋಶ. ಇವುಗಳ ಶಾಸ್ತ್ರೀಯ ನಾಮಧೇಯ 
ರುಧಿರಕೋಶ (eಗhrocyte enythro, blood, ರುಧಿರ) ಎಂದು. ಇವು 
ಒಂದು ವಿಶಿಷ್ಟ ಬಗೆಯ ಕೋಶಗಳು. ಅವುಗಳ ಕೋಶದೃತಿಗಳು ಸಾಕಷ್ಟೇ ಸರಳ 
ರೀತಿಯವು. ಈ ಕೋಶಗಳನ್ನು ಅಧ್ಯಯನಕ್ಕೆಂದು ಸಾಕಷ್ಟು ಪ್ರಮಾಣದಲ್ಲಿ 
ಹಾಗೂ ಸಾಕಷ್ಟು ಸಲ ಪಡೆದುಕೊಳ್ಳುವುದೂ ಸುಲಭ. ಹೀಗಾಗಿ ಅತಿ 
ಅಧ್ಯಯನ ನಡೆಸಲ್ಪಟ್ಟ ಹಾಗೂ ಅಧಿಕತಮವಾಗಿ ಅರಿಯಲ್ಪಟ್ಟ ದೃತಿ ಪಟಲ 
ಈ ಕೋಶಗಳಲ್ಲಿವೆ.- ಇದರಿಂದ ಇನ್ನೂ ಹಲವು ಬಗೆಯ ಸಂಕೀರ್ಣತರ 
ಜೈವಿಕೀಯ ಪಟಲಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳಲು ಇದೊಂದು ಆದರ್ಶ 
ನಮೂನೆ. ಇದಕ್ಕಿಂತ ಮುಖ್ಯವಾಗಿ ಪ್ರಯೋಗಶಾಲೆಯಲ್ಲಿ ಇಲಿ ಮುಂತಾದ 
ಸಸ್ತನೀ ಪ್ರಾಣಿಗಳ ಪರಿಣತವಾದ ರುಧಿರ ಕೋಶಗಳಲ್ಲಿ ಇತರ ಕೋಶಗಳಲ್ಲಿನಂತೆ 
ಯಾವ (0108೧61) ಅಂಗಕಗಳೂ ಇರುವುದಿಲ್ಲ. ಆದುದರಿಂದ ಅವು ನಡೆಸುವ 
ಚಯಾಪಚಯದ ಪ್ರಕ್ರಿಯೆಗಳೂ ಕೆಲವೇ ಬಗೆಯವುಮಾತ್ರ. ಈ ಕೋಶ, ವಸ್ತು 
ಸ್ಥಿತಿಯಲ್ಲಿ ಹೀಮೋಗ್ಲಾಬಿನನ್ನು ಹೊತ್ತು ನಿಂತಿರುವ ಒಂದು ಪಟಲಮಯ 
ಚೀಲವಷ್ಟೆ. ಆದ್ದರಿಂದ ಈ ಪಟಲಗಳನ್ನು ಬಹು ಸುಲಭವಾಗಿ ಪ್ರಯೋಗಗಳಿಗೆ 
ಪಡೆದುಕೊಳ್ಳಬಹುದು ಇಂಥ ಪ್ರಾಣಿಗಳಲ್ಲಿ. ಕೋಶಗಳನ್ನು ಅಲ್ಲಿನಕ್ಕಿಂತ 
ಹೆಚ್ಚು ಸಂಕೇಂದ್ರಣವುಳ್ಳ, ಸಮಾಹರಣವುಳ್ಳ ದ್ರಾವಣಗಳಲ್ಲಿ ಇಟ್ಟು ಬಿಟ್ಟಿಲ್ಲಿ 
ನಾವು ಈ ಹಿಂದೆ ನೋಡಿದ ಆಸರಣಕ್ರಿಯೆಯಿಂದಾಗಿ (32ನೆಯ ಪುಟ ನೋಡಿ) 
ಕೋಶದ ಆಂತರ್ಯದ ವಸ್ತುಗಳೆಲ್ಲ ಹೊರಬಿದ್ದು "ಶುದ್ದವಾದ' ಬರೀ 
ಪಟಲವಷ್ಟೇ ನಮಗೆ ದೊರಕುತ್ತದೆ. ಹೀಗೆ ಬರುವ ಪಟಲ ಕಣಗಳನ್ನು 
ರುಧಿರಕೋಶದ ದೆವ್ವಗಳು (07೦59) ಎನ್ನುತ್ತಾರೆ ! ಏಕೆಂದರೆ ಸಹಜವಾದ 
ದೇಹಕ್ರಿಯಾ ಪರಿಸ್ಥಿತಿಗಳಿಗೆ ಇವುಗಳನ್ನು ತಿರುಗಿ ತಂದರೆ ಮತ್ತೆ ಮೊದಲಿನ 
ರೂಪಧರಿಸಿ ನಿಲ್ಲುತ್ತವೆ ಅವು, ದೆವ್ವ ತಿರುಗಿ ಸಾಕಾರಗೊಂಡಂತೆ ! 

ಇಲ್ಲಿನ ಪಟಲಕ್ಕೆ ಇರುವುದು ಸಾಧಾರಣ ಎಲ್ಲ ಪಟಲಗಳಲ್ಲಿಯೂ 
ಇರುವ ರೀತಿ ಅರ್ಧದಷ್ಟು ಪ್ರೋಟೀನು, ಇದಕ್ಕಿಂತ ಸ್ವಲ್ಪ ಕಡಿಮೆ ಲಿಪಿಡ್‌ 
ಅಥವಾ ಕೊಬ್ಬು, ಮಿಕ್ಕಭಾಗ ಶರ್ಕರಿತ ಇಲ್ಲವೆ ಕಾರ್ಬೊಹೈಡ್ರೇಟ್‌ ಎಂಬಂತೆ. 


105 


ರುಧಿರಕೋಶ, ಉಭಯನಿಮ್ನ (01007೦86) ಎನ್ನುವುದನ್ನು ಜ್ಞಾಪಿಸಿಕೊಳ್ಳಿ. 
ಈ ಆಕಾರದಿಂದಾಗಿ ಅದರಲ್ಲಿನ ಹೀಮೊಗ್ಣಾಬೀನಿಗೆ ಅತಿಶೀಘ್ರವಾಗಿ 
ಹೊರಗಿನಿಂದ ಆಮ್ಲಜನಕದ ಸರಬರಾಜು ನಡೆದು ಬಿಡುತ್ತದೆ. ಏಕೆಂದರೆ 
ಹಿಮೊಗ್ಲಾಬಿನ್‌ ಪರಮಾಣುಗಳು ಎಲ್ಲಿಯೂ ಕೋಶದ ಮೇಲ್ಮೈಯಿಂದ um 
ಮಾರಿದ ದೂರದಲ್ಲಿ ಇರುವುದಿಲ್ಲ. ಆದರೆ ಇಲ್ಲಿಯ ಸೋಜಿಗದ ಸಂಗತಿ ಈ 
ಕೋಶ ಇರುವುದು ಒಂದು ತಟ್ಟೆಯಂತೆ, ಆದರೆ ಅದರ ಅಂಚು ಮತ್ತು ಹಳ್ಳ 
ಪ್ರದೇಶಗಳು ಸ್ಲಿರಸ್ಲಾನದಲ್ಲಿ ಇರುವುದಿಲ್ಲ. ಇದನ್ನು ನೇರ ಕೂಡ ನಾವು 
ನೋಡಬಹುದು ಸೂಕ್ಷ್ಮದರ್ಶಕದ ಮೂಲಕ ಆ ಕೋಶಗಳಲ್ಲಿ ನಾವೇ 
ಸೌಮ್ಯವಾದ ಚಲನೆಗಳನ್ನು ಉಂಟುಮಾಡುವುದರಿಂದ. ಆಗ ಅವು ನಮಗೆ 
ತೋರುವುದು ಈ ಪಟಲ, ಕೋಶದ ಆಕೃತಿಯನ್ನು ಉಳಿಸಿಕೊಳ್ಳುತ್ತ, ಅದರ 
ಸುತ್ತ ತಾನೂ ಉರುಳುರುಳಿಕೊಂಡು . ಹೋಗುತ್ತದೆ ಎಂಬುದು. ಇದು 
ಟ್ರಾಕ್ಟರ್‌ಗಳಲ್ಲಿನ ಚಕ್ರಗತಿಯಂತೆ, ಸುತ್ತುತ್ತಿರುವ ಚಕ್ರಗಳ ಜೊತೆ ತಾನೂ 
ತನ್ನದೇ ರೀತಿ ಸುತ್ತುತ್ತಿರುವ ಹೊರ ಕಟ್ಟೆಯಂತೆ. ಈ ವಿಲಕ್ಷಣ ಯಾಂತ್ರಿಕೀ 
ಗುಣಲಕ್ಷಣ ರುಧಿರಕೋಶದ ದೃತಿ ಪಟಲಗಳಲ್ಲಿ ಇರುವುದಕ್ಕೆ ಕಾರಣ ಅವುಗಳ 
ಪಟಲದ ಅಧೋಭಾಗದಲ್ಲಿ ಪ್ರೋಟೀನ್‌ ಪರಮಾಣುಗಳ ಒಂದು 
ಜಾಲಕೃತಿಯಿದ್ದು, ಅದು ಪಟಲಕ್ಕೆ ಒಂದು ವಿಧದ ಕಂಕಾಲ (8619100) ದಂತೆ 
ಕೆಲಸ ಮಾಡುತ್ತದೆ ಎಂಬುದರಿಂದ. | 


ಈ ಪಟಲ - ಕಂಕಾಲ, ರುಧಿರ ಕೋಶಕ್ಕೆ ಒಂದು ಬಗೆಯ ದ್ರವರೂಪತೆ 
(ಕidity) ಯನ್ನೂ, ನೀಡುತ್ತದೆ. ಇದು ಪ್ರಮುಖವಾದ ದೇಹಕ್ರಿಯಾ ಪರಿಣಾಮ 
(physiological effects) ಗಳಿಂದ ಕೂಡಿರುವಂಥ ವಿಷಯ. ರಕ್ತದಲ್ಲಿನ 
ಕೆಂಪುರಕ್ತಗಳಂಥ ಗಾತ್ರ ಹಾಗೂ ಸಾಂದ್ರತೆಯನ್ನು ಹೋಲುವ ಘನ ಕಣಗಳನ್ನು 
ಹೊತ್ತ ಯಾವುದೇ ಒಂದು ತೆಳುವಾದ ಅಂಟಿನಂಥ ಮರಳುದಿಬ್ಬ (sand 
6೬೧6) ಗಳಲ್ಲಿ ವಸ್ತುವಿಗೆ ಅದರ ಪ್ರವಹಣದ ವೇಳೆ ಇರುವ ಲಕ್ಷಣಗಳು 
ಹರಿವಮರಳು ಕಣಗಳಂಥವೇ! ರಕ್ತ ಹರಿಯುವುದೂ ಇಂಥದೇ ಪ್ರಕ್ರಿಯೆಯಿಂದ. 
ಅಲ್ಲದೆ ಅಲ್ಲಿನ ಕೆಂಪುಕೋಶಗಳು ತಮಗಿಂತಲೂ ಚಿಕ್ಕ ವ್ಯಾಸವುಳ್ಳ ಲೋಮನಾಳ 
(capillary) ಗಳ ಸಣ್ಣ ಕೂದಲಿನೆಳೆ ಮೂಲಕ ನುಣಚಿಕೊಂಡು, ಹಿಂಡಿಕೊಂಡೂ 


106 


ಕೂಡ, ಹೋಗಬೇಕು. ರುಧಿರಕೋಶಗಳ ಪಟಲ, ದ್ರವದಂತೆ ಇರಬೇಕು 
ಹಾಗೆಯೇ ಆಕಾರದಲ್ಲಿ ಬಹು ಸುನಮ್ಮವೂ (018500) ಇರಬೇಕು. ಇದರಿಂದಾಗಿ. 
ಈ ಎರಡೂ ನಿಬಂಧನೆಗಳನ್ನು ಪೂರೈಸುವ ಈ ಸಣ್ಣ ಉದಾಹರಣೆಯಿಂದ 
ನೀವು ಅರಿಯಬಲ್ಲಿರಿ, ಪಟಲ ರಚನೆಯ ವಿವಿಧ ವೈಶಿಷ್ಟ್ಯಗಳ ಅಗಾಧ 
ಸಾಮರ್ಥ್ಯವನ್ನು, ಹಾಗೂ ಅದಕ್ಕೆಂದು ಅನುವಾಗುವ ಪರಮಾಣು ವಿನ್ಯಾಸಗಳ 
ಬಗೆ ಬಗೆಯನ್ನು. ಇದನ್ನು ಆಗಗೊಳಿಸುವ ಪ್ರೋಟೀನ್‌ಗಳ ಹೆಸರೇ ಸ್ಪೆಕ್ಟಿನ್‌ 
(spectrin) ಅಥವಾ ದೆವ್ವ ಪ್ರೋಟೀನು ಎಂದು ! ದೆವ್ವ, ಏಕೆಂದರೆ ಇವನ್ನು 
ಮೊದಲು ಪತ್ತೆ ಹಚ್ಚಿದ್ದು ದೆವ್ವದ ರುಧಿರಕೋಶಗಳಲ್ಲಿ. ರುಧಿರ ಕೋಶಗಳಲ್ಲಿ 
ಪಟಲದ 70 ಭಾಗ ಈ ಪ್ರೋಟೀನುಗಳೇ. ಇದರ ಪರಮಾಣು ರಚನೆ ಈಗ 
ತುಂಬಾ ಚೆನ್ನಾಗಿ ಅರ್ಥವಾಗಿರುವ ವಿಷಯ. 


ಇನ್ನು ರುಧಿರಕೋಶದ ಒಂದೆರಡು ತುಂಬ ರೋಚಕ ಮುಖಗಳನ್ನು 
ನೋಡೋಣ. 


ಮರಳು ಗಾಡಿನ ಒಂಟೆ ಬಹುಕಾಲ ನೀರಿಲ್ಲದೆ 'ಎಂದಿನಂತೆಯೇ 
ಚೈತನ್ಮದಿಂದ ಇರಬಲ್ಲಂಥ ವಿಚಿತ್ರ ಪ್ರಾಣಿ ಎಂಬುದು ನಿಮಗೆಲ್ಲರಿಗೂ 
ಗೊತ್ತು. ಅದರ ದೇಹ ತೂಕದ 30% ರಷ್ಟು ನೀರು ಮುಗಿದುಹೋದರೂ ಈ 
ಪ್ರಾಣಿ ಚೇತೋಯುಕ್ತವಾಗಿ ಇದ್ದುಬಿಡಬಲ್ಲದು. ಅಂಥವೇಳೆ ತನ್ನ ಕಾಡಿನ 
ಪಯಣದಲ್ಲಿ ಅಕಸ್ಮಾತ್‌ ಎಂದು, ಅಲ್ಲಲ್ಲಿ ದೊರೆಯುವ ಓಯಸಿಸ್‌ (೦೩515 
ಇದು ಮರಳು ಗಾಡಿನ ಈಜಿಪ್ಟ್‌ ಭಾಷೆಯದೇ ಆದ ಪದ. ಇದು ಸೂಚಿಸುವುದು 
ವಿಶಾಲ ಮರಳುಗಾಡಿನಲ್ಲಿ ವಿರಳವಾಗಿ ಮಾತ್ರ ಅಲ್ಲಲ್ಲಿ ದೊರಕುವ ನೀರಿನ 
ಹಾಗೂ ಫಲವತ್‌ ಪ್ರದೇಶಗಳನ್ನು) ನ ನೀರನ್ನು, ತನಗೆ ಸಾಕಾಗುವಷ್ಟು 
ಮೊತ್ತದಲ್ಲಿ ಕೆಲವೇ ನಿಮಿಷಗಳಲ್ಲಿ ಕುಡಿದುಬಿಡುತ್ತದೆ. ಹಾಗೆ ಕುಡಿದು ತನ್ನ 
ಮೊದಲಿನ ಸ್ಥಿತಿಯಂತೆ ಸಂಪೂರ್ಣವಾಗಿ ಪುನರ್ಜಲೀಕೃತ (hydrated) 
ವಾಗುತ್ತದೆ. ಈ ಪ್ರಾಣಿ ಹೀಗೆ ಒಮ್ಮೆಗೇ ಪ್ರವಾಹದಂತೆ ಬಳಸುವ ನೀರನ್ನು ಆ 
ಒಂಟೆಯ ರಕ್ತ ಹೀರಿ ಎಲ್ಲ ಕೋಶಗಳಿಗೂ ದೇಹದಾದ್ಯಂತ ನೀಡಬೇಕು. ಇನ್ನು 
ಇಷ್ಟೊಂದು ಶೀಘ್ರಗತಿಯ ನೀರಿನ ಹೀರಿಕೆ ಅಂಥ ರಕ್ತದ ಸಾಧಾರಣ ರೀತಿಯ 


107 


ರುಧಿರಕೋಶಗಳನ್ನು ಹೊರಗೆ ಹೀರಿ ಒಡೆದೇ ಬಿಟ್ಟೀತು. ಆದರೆ ಒಂಟೆಯ 
ರಕ್ತದ ಪರಿಯೇ ಬೇರೆ. ಇದರ ರುಧಿರ ಕೋಶ ಎಲ್ಲ ಪ್ರಾಣಿಗಳಲ್ಲಿನಂತೆ 
ಉಭಯ ನಿಮ್ನವಾದ ತಟ್ಟೆಗಳಂತೆ ಅಲ್ಲ. ಅವುಗಳ ಆಕೃತಿ ತಟ್ಟೆಯಾದ 
ದೀರ್ಪವೃತ್ತ (605016) ಗಳಂತೆ; ಹೀಗಾಗಿ ಅವು ಆಸರಣದ ಲಯನವನ್ನು 
(೦577000 ysis) ಪ್ರತಿರೋಧಿಸುತ್ತವೆ. ಅಲ್ಲದೆ ಒಂಟೆಯ ಇಲ್ಲಿನ ಸ್ಪೆಕ್ಟಿನ್‌ 
ಪ್ರೋಟೀನ್‌ ಬಹು ಬಲಿಷ್ಠವಾಗಿ ತನ್ನ ಪಟಲಕ್ಕೆ ಅಂಟಿಕೊಂಡಿರುತ್ತದೆ. ಅದನ್ನು 
ಪ್ರಬಲವಾದ ರಸಾಯನಿಕಗಳಿಂದ ತೆಗೆದು ಹಾಕಿದರೆ ಆಗ ಇಲ್ಲಿನ 
ರುಧಿರಕೋಶಗಳು ವಹಿಸುವುದು ಒಂದು ಗೋಲದ ಆಕೃತಿಯನ್ನು ! ಒಂಟೆ, 
ಹೀಗೆ ತನ್ನ ರಕ್ತದ ಕಣ ಕಣಗಳಲ್ಲೂ ಹೊಂದಿಕೊಂಡು ಬಿಟ್ಟಿದೆ ತನ್ನ ಮರಳು 
ಗಾಡಿನ ಜೀವನಕ್ಕೆ. ! 


ರುಧಿರಕೋಶಗಳ ಹೊರಗಣ ಮೇಲ್ಮೈ, ಹಾಗೂ ಇನ್ನಿತರ ನಿಜನ್ಮಷ್ಟಿ 
ಜೀವಿಗಳಲ್ಲಿನ ಕೋಶಗಳ ಮೇಲ್ಮೈ, ಹಲವು ಸಂಕೀರ್ಣ ಕಾರ್ಬೊಹೈಡ್ರೇಟಿನ 
ಪರಮಾಣುಗಳ ಆವರಣದಿಂದ ಮುಸುಕಲ್ಪಟ್ಟಿರುತ್ತದೆ - ಎನ್ನುವುದು 
ಮತ್ತೊಂದು ವಿಷಯ. ಇವು ದೃತಿ ಪಟಲಕ್ಕೆ ಬಂಧಿತವಾದ ಗ್ಲೈಕೊ ಪ್ರೋಟೀನ್‌ 
ಹಾಗೂ ಗ್ಲೈಕೊ ಲಿಪಿಡ್‌ (g!ycoprotein, glycolipid)ಗಳ ಸಂಘಟಕಗಳು. 
ಇದು ಎಲೆಕ್ಟ್ರಾನ್‌ ಸೂಕ್ಷ್ಮ ದರ್ಶಕದ ಮೂಲಕ ನೋಡಿದಾಗ ಕಂಡುಬರುವುದು 
ಒಂದು ದಪ್ಪನೆಯ ಧೂಲೀಮಯ (1022) ಲೇಪದಂತೆ. ಇದಕ್ಕೆ ಗ್ಲೈಕೊಕ್ಕಾಲಿಕ್ಸ್‌ - 
(00/00- ಸಕ್ಕರೆಯ ೩॥yx- ಆವರಣ) ಎನ್ನುತ್ತಾರೆ. ಇದನ್ನು ಸ್ವಲ್ಪಮಟ್ಟಿಗೆ 
ನೀವು ಊಹಿಸಿಕೊಳ್ಳಬಹುದು, ಸಂಕ್ರಾಂತಿ ಹಬ್ಬದ ವೇಳೆ ಉತ್ತರ ಕರ್ನಾಟಕದಲ್ಲಿ 
ತುಂಬ ಬಳಕೆಯಲ್ಲಿರುವ ಸಕ್ಕರೆ ಕಾಳಿನ ಮುಳ್ಳು ಮುಳ್ಳಿನ ಮೇಲ್ಮೆಯನ್ನು 
ಸ್ಮರಿಸಿಕೊಂಡರೆ. ಈ ಕಾಳು ತಯಾರಾಗುವುದು ಪರ್ಯಾಪ್ತ ಸಕ್ಕರಯ ಕಾದ 
ದ್ರಾವಣ ಅಥವಾ ಪಾಕವನ್ನು ತೊಟ್ಟು ತೊಟ್ಟಾಗಿ ಒಂದು ಎಳ್ಳುಕಾಳಿನ ಅಥವಾ 
ಸೀಮೆ ಅಕ್ಕಿಯ ಸುತ್ತಲೂ ಬಿಡುತ್ತಾ ಅದನ್ನು ನಿಧಾನವಾಗಿ ಗಾಳಿ ಹಾಕಿ 
ಆರಿಸುತ್ತ ಹೋಗುವುದರಿಂದ. ಆ ಕಾಳನ್ನೇ ಸುತ್ತಿಸುತ್ತ ಸಕ್ಕರೆಯ ಪಾಕ ಕಾಳಿನ 
ಸುತ್ತಲೂ ಆರುತ್ತ ಆರುತ್ತ ಬಂದಂತೆ ಆದರ ಸಕ್ಕರೆ, ಮುಳ್ಳು ಮುಳ್ಳಿನಂತೆ 


108 


ಅಂಟಿಕೊಳ್ಳುತ್ತ ಹೋಗುತ್ತದೆ. ಹೀಗಾಗಿ ಒಂದು ಸಕ್ಕರೆ ಕಾಳಿನ ಮುಳ್ಳಿನ 
ಮಾದರಿ, ಬೇರೆ ಕಾಳಿನಲ್ಲಿಗಿಂತ ಬೇರೆಯೆ ಎಂದಿಗೂ. 


ಆದರೆ ಗ್ಲೈಕೊಕ್ಕಾಲಿಕ್ಸ್‌ನ ಪರಮಾಣು ವಿನ್ಮಾಸ ಇದಕ್ಕಿಂತಲೂ ತುಂಬ 
ವಿಶಿಷ್ಟವಾದದ್ದು. ಇದು ಆಯಾಕೋಶಕ್ಕೆ ಎಷ್ಟು ಲಾಕ್ಸಣಿಕವೆಂದರೆ ಈ 
ವಿನ್ಮಾಸವನ್ನು ತಿಳಿದೇ ಅದನ್ನು ಹೊತ್ತ ಕೋಶವನ್ನು ಪತ್ತೆಹಚ್ಚುವಷ್ಟು - ಬರೀ 
ಹೆಬ್ಬೆರೆಳಿನ ಗುರುತನ್ನು, ಅದರಲ್ಲಿನ ರೇಖಾ ವಿನ್ಕಾಸವನ್ನು ಅರಿತು ಆ 
ಬೆರಳನ್ನು ಹೊತ್ತ ವ್ಯಕ್ತಿ ಯಾರು ಎಂದು ಪತ್ತೆಹಚ್ಚಿಬಿಡುವಂತೆ! ಇದನ್ನು 
ಆಧಾರವಾಗಿಟ್ಟುಕೊಂಡು ಮನುಷ್ಯನ ರುಧಿರ ಕೋಶಗಳಲ್ಲಿ ಸುಮಾರು 100 
ಬಗೆಯ ರಕ್ತ ವರ್ಗಗಳ ನಿರ್ಧಾರಕ (blood group determinant) ಗಳನ್ನು 
ಕಂಡುಹಿಡಿಯಲಾಗಿದೆ. ಅನುವಂಶೀಯವಾಗಿ ನಿರ್ಧಾರಿತವಾಗುವ 15 
ಜಾನ್ಯಕೀಯವಾಗಿ ವಿವಿಕ್ತವಾದ ಗುಂಪುಗಳ ವ್ಯವಸ್ಥೆಯಲ್ಲಿ ಇವು ಬರುತ್ತವೆ 
ಎನ್ನುವುದು ಮುಖ್ಯ ವಿಷಯ. ಇವುಗಳಲ್ಲಿ ಎರಡೇ ವ್ಯವಸ್ಥೆ ಅಥವಾ 
ಸಂಹತಿಗಳು ತುಂಬ ಜನಪ್ರಿಯ ಬಳಕೆಯಲ್ಲಿವೆ ಈಗ. ಏಕೆಂದರೆ ಅವುಗಳಿಗೆ 
ವೈದ್ಯಶಾಸ್ತ್ರದ ಹೇರಳ ಪ್ರಶಸ್ತಿ ಬಂದಿದೆ. ಇವು Aಔ೦ ರಕ್ತವರ್ಗ ಸಂಹತಿ 
(ABO blood group system), ಇನ್ನೊಂದು ಗಗ (ಇದು ಕಂಡು 
ಹಿಡಿಯಲ್ಪಟ್ಟಿದ್ದು ಭಾರತದಲ್ಲಿತುಂಬ ಸಾಮಾನ್ಯವಾದ ರ್ಲೀಸಸ್‌ ಕಪಿಗಳಲ್ಲಿ) 
ರಕ್ತವರ್ಗ ಸಂಹತಿ (Rh blood group system) ಎಂಬುವು.. 


ರಕ್ತವರ್ಗ ಪದಾರ್ಥಗಳ ಇಂತಹ ಅಭಿಜ್ಞಾನಕ (618070500) ಅರಿವು 
ಹಾಗೂ ಇವು ಅನುವಂಶೀಯವಾಗಿ ತಲೆಮಾರು ತಲೆಮಾರುಗಳಲ್ಲಿ ಬರುವಂಥವು 
ಎನ್ನುವ ತಿಳಿವಳಿಕೆ ನ್ಯಾಯಸಂಬಂಧಿತ (16981), ಚಾರಿತ್ರಿಕ ಹಾಗೂ ವೈದ್ಯಕೀಯ 
ಉದ್ದೇಶಗಳಿಗೆಲ್ಲ ನೆರವು ನೀಡಿವೆ. ಒಬ್ಬ ವ್ಯಕ್ತಿ ಇಂಥ ತಂದೆಯ ಮಗನೋ 
ಅಲ್ಲವೋ! ಎಂಬ ಕೋರ್ಟಿನ ವ್ಯವಹಾರ ಪ್ರಶ್ನೆಯನ್ನು ಪರಿಹರಿಸಲು ಇದು 
ನಿರ್ಣಾಯಕ ಅಂಶವಾಗಿದೆ. ಕ್ರಿ.ಪೂ. 1334 - 1325 ರಲ್ಲಿ ಆಳುತ್ತಿದ್ದ 
ಈಜಿಪ್ಟಿನ್‌ ರಾಜ ಫರೋಹ ಟೂಟಂಕ್‌ ಹ್ಮಾಮನಿನ ಕಾಪಾಡಿ ಇಡಲ್ಪಟ್ಟಿ ಕದ್ದ 
ಮಮ್ಮಿಯೆಂಬ ಮೃತದೇಹ (ಗಾಟಗಾಗಿ)) ದ ಊತಿಗಳ ಧೂಳಿನ ಇಂಥ 


109 


ಪರೀಕ್ಷಣ ಇವನು ಸ್ಮೆಂಕ್ಟೇರ್‌ (Smenkhkare) ಎಂಬ ಅವನ ಹದಿನೆಂಟನೆ 
ತಲೆಮಾರಿನ ಫರೋಹನೊಡನೆ "ರಕ್ತ ಸಂಬಂಧ' ಹೊಂದಿದ್ದಿರಬಹುದು 
ಎಂಬುದಕ್ಕೆ ಸಾಕ್ಸನೀಡಿದೆ ! 


೩೦೦ ಸಂಹತಿಯಲ್ಲಿ ಓ&,8 ಮತ್ತು ಗ ಆಂಟಿಜೆನ್‌ (೩೧0067) ಗಳೆಂಬ 
ಮೂರು ರಕ್ತವರ್ಗ ಪದಾರ್ಥಗಳುಂಟು. ಇವು ರುಧಿರಕೋಶದ ಮೇಲ್ಮೆನ 
ಸ್ಲಿಂಗೊ ಗ್ಲೈಕೊಲಿಪಿಡ್‌ (6011700 glycolipid) ಎಂಬ ಸಕ್ಕರೆ ಹಾಗೂ 
ಕೊಬ್ಬು ಸೇರಿ ಆದ ಸಂಯುಕ್ತಗಳ ಘಟಕಗಳು. ಇವನ್ನು ಪ್ರತಿಜನಿ (೩೧1106೧) 
ಯೆಂದು ಕರೆಯಲು ಕಾರಣ ಅವುಗಳಲ್ಲಿನ ರಸಾಯನಿಕ ಗುಂಪುಗಳ ಸಂವ್ಕೂಹ 
(constellation - con, together, 5161810೧ - stellar ನಕ್ಷತ್ರವಿನ್ಕಾಸ; 
ಇದಕ್ಕಿಂತ ಸಂ-ಒಟ್ಟು, ವ್ಯೂಹ-ವಿನ್ಕಾಸ, ರಚನೆ, ಸಂವ್ಯೂಹ ಸೂಕ್ತತರ) ಎಷ್ಟು 
ಲಾಕ್ಟಣಿಕವೆಂದರೆ ಅವುಗಳನ್ನು ಪ್ರಾಣಿಯೊಂದರಲ್ಲಿ ಇನ್ಹೆಕ್ಸನ್‌ ಮೂಲಕ 
ಕಳಿಸಿದರೆ, ವಿಶಿಷ್ಟವಾದ ಪ್ರತಿಕಾಯ (೩ಗtರಂdy)ಗಳೆಂಬುವುಗಳನ್ನು ಆ 
ಪ್ರಾಣಿಯಲ್ಲಿ ಅವೇ ಉಂಟು ಮಾಡುತ್ತವೆ. ಈ ಪ್ರತಿಕಾಯಗಳ ರಸಾಯನ 
ಸಂವ್ಕೂಹ ಇವುಗಳದಕ್ಕೆ ಎಷ್ಟು ಅನುರೂಪವೆಂದರೆ ಪ್ರತಿಜನಿಯಲ್ಲಿನ ಎರಡು 
ಪರಮಾಣುಗಳ ಒಡನೆಯಾದರೂ ಕೊನೆಯಪಕ್ಷ ವಿಶಿಷ್ಟವಾಗಿ ಬಂಧಗೊಳ್ಳುತ್ತವೆ 
ಅವು. ಹೊರದೇಹದಿಂದ ಬರುವ ಪ್ರತಿಜನಿ ಬಹುತೇಕ ಅಪಾಯಕಾರಿ. ಹೀಗೆ 
ಆಗುವ ಅಪಾಯವನ್ನು ಈ ರೀತಿಯ ಪ್ರತಿಜನಿ - ಪ್ರತಿಕಾಯಗಳ ಅಡ್ಡ 
ಸಂಲಗ್ನತೆ (cross link of antigen - antibody) ಸ್ಹಗಿತಗೊಳಿಸುತ್ತದೆ. 


A ಪ್ರಕಾರ ಕೋಶಗಳ ವ್ಯಕ್ತಿಗಳ ರಕ್ತದಲ್ಲಿನ ಸೀರಮ್‌ (Serum - 
whey) ಅಥವಾ ದ್ರವಭಾಗದಲ್ಲಿ 8 ವಿರೋಧೀ ಪ್ರತಿಕಾಯಗಳಿರುತ್ತವೆ. 8 
ಪ್ರಕಾರದವರಲ್ಲಿ ಗಿ ವಿರೋಧೀ ಪ್ರತಿಕಾಯಗಳಿರುತ್ತವೆ. AB ಪ್ರಕಾರದವರಲ್ಲಿ 
Aಿ ಹಾಗೂ ಔ ಪ್ರತಿಜನಿಗಳಿರುತ್ತವೆ. ಆದರೆ & ವಿರೋಧಿ ಅಥವಾ 8 ವಿರೋಧಿ 
ಎಂಬ ಈ ಎರಡೂ ಪ್ರತಿಕಾಯಗಳು ಇರುವುದಿಲ್ಲ. ೦ ಪ್ರಕಾರದ ವ್ಯಕ್ತಿಗಳಲ್ಲಿ 
ಈ ಎರಡರಲ್ಲಿ ಯಾವ ಪ್ರತಿಜನಿಗಳೂ ಇರುವುದಿಲ್ಲ, ಆದರೆ ಎರಡೂ ಪ್ರಕಾರದ 

ವೆ. ಹೀಗಾಗಿ ರೋಗಿಯೊಬ್ಬನಿಗೆ ರಕ್ತಕೊಡಬೇಕಾದಂಥ 


110 


ಸಂದರ್ಭಗಳಲ್ಲಿ ಸಿ ರಕ್ತವನ್ನು 8 ರಕ್ತಕ್ಕೆ ಕೊಟ್ಟರೆ ಹಾಗೆ ಬಂದ ಬೇರೆಬೇರೆ 
ರಕ್ತರುಧಿರ ಕೋಶಗಳು ಪರಸ್ಪರ ಆಶ್ಲಿಷ್ಟ (80010೧೩1 - a together; 
01೬1೧೩19, gummate, ಶ್ಲಿಷ್‌ ಅಂಟಿಕೊಳ್ಳು) ಗೊಳ್ಳುತ್ತವೆ ಅಥವಾ 
ಅಂಟಿಕೊಂಡು ಬಿಡುತ್ತವೆ. ಅವುಗಳ ಪ್ರತಿಜನಿ - ಪ್ರತಿಕಾಯಗಳು ಬಂಧ 
ಸಂಲಗ್ನ (0೦೧೮ inked) ಗೊಳ್ಳುತ್ತವೆ ಅಲ್ಲಿ. ಇದರಿಂದ ರಕ್ತ ಪರಿಚಲನೆಗೆ 
ಹಟಾತ್‌ ತಡೆ ಬಂದು ಮರಣ ಸಂಭವಿಸಬಹುದು. 


ಹೀಗೆಂದರೆ ರಕ್ತದ ಲೆಕ್ಕದಲ್ಲಿ ಕೆಲವರು ದಾತೃಗಳು (receivers), 
ಮಿಕ್ಕವರು ಆದಾತೃಗಳು ಅಥವಾ ಸ್ವೀಕರ್ತೃ್ಯಗಳು. ಈ ರೀತಿ ೦ ಗುಂಪಿನವರು 
ಸರ್ವಮಾನ್ಶ ದಾತೃಗಳು` (uಗiversaldಂಗಂrs) AB ಗುಂಪಿನವರು ಸರ್ವಮಾನ್ಯ 
ಸ್ವೀಕರ್ತೃಗಳು ಅಥವಾ ಆಮೋದಕರು (೩೦ಂceptಂrs). 8 ಗುಂಪಿನವರು 8 
ಹಾಗೂ ೦ ಗಂಪಿನವರಿಂದ ರಕ್ತ ಸ್ವೀಕರಿಸಬಲ್ಲರು, ಇವರು 8 ಮತ್ತು AB 
ನವರಿಗೆ ರಕ್ತದಾನ ಮಾಡಬಲ್ಲರು. ಹಾಗೆಯೇ Aಿ ಗುಂಪಿನವರು ಸಿ ಹಾಗೂ 
೦ ನವರಿಂದ ಸ್ವೀಕರಿಸಬಲ್ಲರು, ಸಿ ಮತ್ತು AB ನವರಿಗೆ ನೀಡಬಲ್ಲರು. 


ಈ ರಕ್ತ ಗುಂಪುಗಳನ್ನು ನಿರ್ದೇಶಿಸುವ ಜನ್ಮಿ ಮನುಷ್ಕನ ವರ್ಣತನುಗಳ 
9 ನೆ ಸಂಖ್ಯೆಯ ಜೋಡಿಯಲ್ಲಿ ಸ್ಥಿ ಚತತ ಎಂಬುದನ್ನು ಗಮನಿಸಬೇಕು. 
ರಕ್ತ ವರ್ಗಗಳ ಜನ್ಮಿ ಆಧಾರ ಹೀಗಿ 
ABO ರಕ್ತ ವರ್ಗ ಪದಾರ್ಥಗಳು ರುಧಿರಕೋಶಗಳಿಗಷ್ಟೇ ಸೀಮಿತವಲ್ಲ. 
ದಲು ಅನೇಕ ಊತಿಗಳಲ್ಲಿನ ದೃತಿ ಪಟಲಗಳಲ್ಲಿ ಅವು ಇರುತ್ತವೆ, ಅಲ್ಲಿನ 
ಪಿಡ್‌ (6/1/001016) ಗಳಾಗಿ ಅಂದರೆ ಸಕ್ಕರೆ ಕೊಬ್ಬುಗಳ 
ಗಳಾಗಿ. ಈ ಸಂಯುಕ್ತಗಳ ವೈವಿಧ್ಯತೆಯೂ ಸಾಕಷ್ಟೇ. ವಾಸ್ತವೃದಲ್ಲಿ 


ಹಾದು [ee] 
ಇವು ಸಂಲಗ್ನವಾದ ಘಟಕಗಳಾಗಿ ಜೊಲ್ಲಿನ ರಸ, ಹಾಲು, ಜಠರರಸ ಎಂದ 


ವಾ್‌ ಹಾಡಿ ಭಃ po 

ಮುಂತಾದ ಹಲವಾರು ದೇ ಹದ್ರವಗಳಿಗ ಸುರಿದುಬ ತ್ತವೆ. ಈ ವಿಧವಿಧವಾದ 
ತ್‌ 

ಹ ಇಸಾ ಹ ಆನೆ 

ಪರಮಾಣುಗಳ 85 ಪ್ರತಿಶತ, ಕಾರ್ಬೊಹ್ಯಡ್ರೇಟಿನದು. 


111 


4. ಆಕಿಣ್ವಗಳ ಸಂಯಂತ್ರ 


ಜೈವಿಕೀಯ ಪ್ರಕ್ರಿಯೆಗಳ ಅಸಂಖ್ಯ ವೈವಿಧ್ಯತೆಯ ಒಂದು ರೀತಿಯ 
ಸ್ಥೂಲ ಪರಿಚಯ ಈಗ ನಿಮಗೆ ಆಗಿರಬಹುದು. ಇವೆಲ್ಲವೂ 
ಮಾಧ್ಯಮಿತವಾಗುವುದು ಅದ್ಭುತ ಜೈವಿಕೀಯ ಉತ್ಪೇರಕಗಳಿಂದ ಎಂಬುದನ್ನೂ 
ಹಂತ ಹಂತದಲ್ಲಿಯೂ ನೀವು ಕಂಡಿದ್ದೀರಿ. ಈ ಉತ್ಪ್ರೇರಕಗಳೇ ಆಕಿಣ್ವಗಳು 
ಎಂಬುದನ್ನೂ ನೀವು. ಈಗ ಬಲ್ಲಿರಿ. ಇನ್ನು ಇಷ್ಟು ಪ್ರಧಾನವಾಗಿ 
ಜೀವವ್ಕಾಪಾರಗಳಲ್ಲಿ ಭಾಗಿಯಾಗುವ ಈ ವಸ್ತುಗಳನ್ನು ಸ್ವಲ್ಪ ವಿವರಯುತವಾಗಿ 
ಪರಿಶೀಲಿಸೋಣ. ಇನ್ನೆಲ್ಲ ವಸ್ತುಗಳನ್ನೂ ಶಾಸನಗೊಳಿಸುವ ನಿಸರ್ಗದ ಸಾಧಾರಣ 
ವಿಧಿನಿಯಮಗಳೇ ಇಲ್ಲಿಯೂ ಸಲ್ಲುತ್ತವೆ ಎಂದರೂ, ರಸಾಯನಿಕ ಕ್ರಿಯೆಗಳಲ್ಲಿ 
ನಿರ್ಜೀವ ಪರಿಸ್ಥಿತಿಗಳಲ್ಲಿ ಭಾಗವಹಿಸುವ ಉತ್ಪೇರಕಗಳಿಗಿಂತ ಇವು ಹಲವು 
ಪ್ರಧಾನ ವಿಷಯಗಳಲ್ಲಿ ತೀರ ಭಿನ್ನ. ಇವುಗಳ ರಚನಾ ವೈಶಿಷ್ಟವನ್ನೂ ಕಾರ್ಯ 
ವೈಖರಿಯನ್ನೂ ಸ್ವಲ್ಪ ಆಳವಾಗಿ ನೋಡುವ ಮುನ್ನ ಈ ಕೆಳಗಿನ ಆರಂಭಿಕ 
ಅಂಶಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಹಿತಕರ. ಈ ಅಂಶಗಳ ವಿವರ 
ಹೀಗಿದೆ `: 


ಇವುಗಳನ್ನುಬಳಸಿ ನಡೆಯುವ ಪ್ರಕ್ರಿಯೆಗಳ ಕ್ರಿಯಾಗತಿ ಇವುಗಳನ್ನು 
ಬಳಸದೆಯೇ ನಡೆಯುವ ಕ್ರಿಯಾಗತಿಗಿಂತ ತುಂಬ ಶೀಘ್ರಗಾಮಿ. ನಿರ್ಜೀವ 
ಸಂಸ್ಥಿತಿಗಳಲ್ಲಿನ ಇವಕ್ಕೆ ಅನುರೂಪ ಪ್ರಕ್ರಿಯೆಗಳ ಹೋಲಿಕೆಯಲ್ಲಿಯಾದರೋ 
ಇವು ಅಧಿಕತರವಾಗಿ ಶೀಘ್ರಗಾಮಿ. 

ಇಂಥ ಪ್ರಕ್ರಿಯೆಗಳು ನಡೆದು ಬರುವುದೂ ಸೌಮ್ಮತರ ಪರಿಸ್ಥಿತಿಗಳಲ್ಲಿ, 
ನಿರ್ಜೀವ ಸಂಸ್ಥೆಯಲ್ಲಿನ ಉಗ್ರ ಪರಿಸ್ಥಿತಿಗಳಲ್ಲಿನಂತೆ ಅಲ್ಲ. ಉದಾಹರಣೆಗೆ 
ಇವೆಲ್ಲ ಆಗಿಬರುವುದು 100 ಡಿಗ್ರಿ ಸೆಂಟಿಗ್ರೇಡ್‌ ನ ಕೆಳಗಿನ ತಾಪಮಾನದಲ್ಲಿ, 
ಸಾಧಾರಣವಾದ ವಾತಾವರಣದ ಸಂಮರ್ದದಲ್ಲಿ ಹಾಗೂ ಬಹುತೇಕ 


112 


\ 


ನಿಷ್ಟಕ್ಷವಾದ (೧೮೮೩) PH ನಲ್ಲಿ - ಅಂದರೆ ಅಲ್ಲಿ ಆಮ್ಲತೆಯೂ 
ಅಧಿಕವಿಲ್ಲ, ಪ್ರತ್ಕಾಮ್ಲತೆಯೂ ಅಧಿಕವಿಲ್ಲ. ಇದರ ಹೋಲಿಕೆಯಲ್ಲಿ ನಿರ್ಜೀವ 
ಸಂಸ್ಥಿತಿಯಲ್ಲಿ ಪರಿಣಾಮಕಾರೀ ರಸಾಯನಿಕ ಪ್ರತಿಕ್ರಿಯೆಗಳಿಗೆ ಅವಶ್ಶಬೀಳುವುದು 
ಅತಿ ಏರಿದ ತಾಪಮಾನ, ಗಗನ ಅತಿರೇಕಗಳು ಎಂದು ಮುಂತಾದ ಉಗ್ರ 
ಪರಿಸ್ಥಿತಿಗಳು. ಇಡೀ ಜೀವರಾಶಿಗೇ ಆಧಾರವಾದ ಸಕ್ಕರೆಯ ಅಶನವನ್ನು 
ತಯಾರಿಸುವ ಸಸ್ಕ ಪ್ರಪಂಚ ತನ್ನ ಪಾಕಕ್ರಿಯೆಯನ್ನು ಯಾವ ಅಗ್ನಿ, ಉರವಲು, 
ಹೊಗೆ ಧಗೆಗಳ ಉಗ್ರಪ್ರದರ್ಶನವನ್ನೂ ತೋರದಂತೆ ಸಹಸ್ರಾರು ವರುಷಗಳಿಂದ 
ನಡೆಸಿಕೊಂಡು ಬಂದಿದೆ ಸದ್ದಿಲ್ಲದೆ, ಸೌಮ್ಯವಾಗಿ. ಇಂತಹ ಉಗ್ರತೆಯೇ ಜೀವ 
ವ್ಯಾಪಾರಗಳಿಗೂ ಅವಶ್ಮವಿದ್ದಿದ್ದಲ್ಲಿ ಈ ಎಲ್ಲ ಉಲ್ಬಣದಲ್ಲಿ ಸೌಮ್ಮವಾದ 
ಜೀವ, ಎಂದೋ ಸುಟ್ಟು ನಶಿಸಿ ಹೋಗಿದ್ದೀತು. ಆದುದರಿಂದಲೇ ಜೀವ ಬದುಕಿ 
ಉಳಿಯುವುದಕ್ಕೆ, ಉಳಿದು ಉದ್ದಾರವಾಗುವುದಕ್ಕೆ ಕಾರಣೀಭೂತಗಳು ಈ 
ಆಕಿಣ್ವಗಳು ಎಂದರೆ ಯಾವ ಅತಿಶಯೋಕ್ತಿಯೂ ಅಲ್ಲ. 


ಆಕಿಣ್ವಗಳು ಉತ್ರೇರಕಗಳು ಎಂದೆವಲ್ಲ ಅದಕ್ಕೆ ಏನು ಅರ್ಥ ? ರಸಾಯನಿಕ 
ಪ್ರತಿಕ್ರಿಯೆಗಳು ನಡೆಯುವಾಗ, ಅದನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ, ಈ 
ಉತ್ಪೇರಣೆಯ ಅರಿವು ನಮಗೆ ಇರಬೇಕು. ಇದು ಆಗುವ ಪ್ರತಿಕ್ರಿಯೆಯ 
ಗತಿಯನ್ನು ಶೀಘ್ರಗೊಳಿಸುವ ಕ್ರಿಯೆ. ಇದನ್ನು ಅಗಗೊಳಿಸುವಂಥವು 
ಉತ್ಪೇರಕಗಳು. ಇಲ್ಲಿನ ಮುಖ್ಯಸಂಗತಿ ಈ ಉತ್ಪೇರಕಗಳು ತಾವೇ ಈ 
ಕ್ರಿಯೆಗಳಲ್ಲಿ ನೇರ ಭಾಗವಹಿಸುವುದಿಲ್ಲ, ಅಂದರೆ ಕ್ರಿಯೆಯಾದ ನಂತರ 
ಅವುಗಳಲ್ಲಿ ಯಾವ ಬದಲಾವಣೆಯೂ ಆಗುವುದಿಲ್ಲ, ಅವು ಬರೀ 
ಮೇಲ್ವಿಚಾರಕಗಳು ಎನ್ನುವುದು. ಅವು ಹೀಗೆ ಮೇಲ್ವಿಚಾರಿಸುವ ಹಾಗೂ 
ಕ್ರಿಯೆಯನ್ನು ವಾಸ್ತವವಾಗಿ ನಡೆಯಿಸುವ ಪದಾರ್ಥಗಳು, ಅಂದರೆ, ಕ್ರಿಯಾಕರ್ತೃ 
ಅಥವಾ ಪ್ರತಿಕರ್ತೃ (768018೧159) ಗಳು. ಅವುಗಳ ಕ್ರಿಯೆಯಿಂದ ಬರುವ 
ವಸ್ತುಗಳು, ಉತ್ಪನ್ನಗಳು. ನಿರ್ಜೀವ ಸಂಸ್ಥೆಗೂ ಜೀವಸ್ಥಿತಿಗೂ ಇರುವ 
ಉತ್ಪೇರಣಾ ವೃತ್ಕಾಸದ ಮೂರನೆಯ ಅಂಶ, ಇಲ್ಲಿ ಮೇಲ್ವಿಚಾರಣೆ ನಡೆಸುವ 
ಆಕಣ್ವಗಳು ತಾವು ಯಾವ ವಿಶಿಷ್ಟ ಕ್ರಿಯಾಕರ್ತಗಳ ಮೇಲೆ ನಿರ್ವಹಣ 
ನಡೆಸುತ್ತಿದ್ದೇವೆ, ಅದರಿಂದ ಯಾವ ವಿಶಿಷ್ಟ ಉತ್ಪನ್ನಗಳು ಹೊರಬೀಳುತ್ತವೆ 


113 


ಎಂಬ ಎರಡೂ ಅಂಶಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರುತ್ತವೆ ಎನ್ನುವುದು. 
ಹೀಗೆಂದರೆ ಅವು ತಮ್ಮ ಕಾರ್ಯ ನಡೆಸುವುದು ವಿಶಿಷ್ಟ ವಸ್ತುಗಳಮೇಲೆ ವಿಶಿಷ್ಟ 
ಉತ್ಪನ್ನಗಳನ್ನು ಉಂಟು ಮಾಡುವಂಥದ್ದು ಮಾತ್ರ ಎಂದು ಅರ್ಥ. ಇಂತಹ 
ಕಾರ್ಯನೇಮಿಕತೆ ಹಾಗೂ ವಿಶಿಷ್ಟತೆ ಆಕಿಣ್ವಗಳ ಅತಿ ಮುಖ್ಯ ಲಕ್ಷಣ. ಇಂಥ 
ಆಕಿಣ್ವ ಇಂಥ ಕ್ರಿಯೆಯನ್ನು ನಡೆಸಿ ಇಂಥ ಉತ್ಪನ್ನ ನೀಡುತ್ತದೆ ಎನ್ನುವುದು 
ಆಕಿಣ್ವಗಳ ಅನ್ಯಾದೃಶ ವೈಶಿಷ್ಟ. ಪಚನ ಕ್ರಿಯೆಯ ಸಂದರ್ಭದಲ್ಲಿ ಇದರ ಸ್ವಲ್ಪ 
ಪರಿಚಯ ನಿಮಗೆ ಆಗಿದೆ. 


ಆಕಿಣ್ವಗಳ ಈ ಸ್ವಭಾವವನ್ನು ಎಷ್ಟು ಹೊಗಳಿದರೂ ಸಾಲದು. 
ರೈಬೊಸೋಮು (10050716)ಗಳ ಮೇಲೆ ನಡೆಯುವ ಪ್ರೋಟೀನ್‌ಗಳ 
ಸಂಶ್ಲೇಷಣೆಯ ವೇಳೆ ಸಾವಿರಕ್ಕೂ ಮೀರಿ ಅಮೈನೊ ಆಮ್ಲದ ಮಾನಕಗಳು 
ಸೇರಿ ಪ್ರೋಟೀನಿನ ಪಾಲಿಪೆಪ್ಟೈಡ್‌ (pಂ॥y - ೧690066) ಸರಪಳಿ ತಯಾರಾಗಿ 
ನಿಲ್ಲುತ್ತದೆ, ಇದಕ್ಕೆಂದೇ ವಿಶಿಷ್ಟವಾದ ಆಕಿಣ್ವಗಳ ಮೇಲ್ವಿಚಾರಣೆಯಲ್ಲಿ, 
ಎಂಬುದನ್ನು ಜ್ಞಾಪಿಸಿಕೊಳ್ಳಿ. ಇಷ್ಟಲ್ಲ ನಡೆಯುವಾಗಲೂ ಒಂದಾರೂ ತಪು 
ಜರುಗುವುದಿಲ್ಲ, ಕವಲು ಪ್ರತಿಕ್ರಿಯೆಗಳು (6166 768೦0೦೧5) ಆಗುವುದಿಲ್ಲ 
ಅರ್ಧಪೂರ್ಣ (1೧007701616) ಪ್ರತಿಕ್ರಿಯೆಗಳೂ ಸಂಭವಿಸುವುದಿಲ್ಲ . ಅತಿ - 


ಥ ವ್ಯಾಪಾರ ಇವುಗಳದ್ದು. ನಾವು ಪ್ರಯೋಗ 


«3 


fa 
ಉಗ 
p ನೂರಿ A 4.42 es ಎಾಲೆ J «4 ದ್ರಿ 
ಶಾಲೆಯಲ್ಲಿ ನಿರ್ಜೀವ ಸಂಸೆ ಗಳಲ್ಲಿ ಇಂಥದನ್ನು ಮಾಡಲು ಎಣಿಸಿದಾಗ, 
ಬ್ಯಾಗ 


ಣಿ ಕೆ «4 
ಎಷ್ಟೆಲ್ಲ ಕಷ್ಟ ಪಟ್ಟರೂ ಇಂತಹ ನಮ್ಮ ಕಾರ್ಯದ ಅವಿಚಕ್ಷಣತೆಯಿಂದಾಗಿ 
5೦ಕ್ಕೂ ಮೇಲಿನ ಕೊಂಡಿಯ ಸರಪಳಿಗಳನ್ನುಸಾಕಷ್ಟು ಪರಿಮಾಣದಲ್ಲಿ 
ಉಂಟುಮಾಡುವುದು ಕೂಡ ಅಸಾಧ್ಯವೇ. ಪ್ರೋಟೀನ್‌ ಪರಮಾಣುಗಳಲ್ಲಿ 
ಇರುವುದೋ ಸಾವಿರಾರು ಪರಮಾಣುಗಳು. ಅತಿ ನಿರ್ದಿಷ್ಠಿತವಾಗಿ, 
ಜನ್ಮಿಸಂದೇಶದಂತೆ, ಆಕಿಣ್ವಗಳ ಉತ್ರೇರಣೆಯಿಂದ ಕೊಂಡಿ - ಕೊಂಡಿ ಸೇರಿ 
ಆದ ದೀರ್ಫ್ಥ ಶೃಂಖಲೆಗಳು ಈ ಮಹಾಪರಮಾಣುಗಳು. ಈ ಅನ್ಮಾದೃಶ 
ಕಾರ್ಯ ವಿಚಕ್ಷಣತೆ ಅಕಿಣ್ವಗಳಿಗೆ ಬಂದಿರುವುದು ಅವುಗಳ ಸಾರ್ವಭೌಮ 


114 


ನಾಲ್ಕನೆಯ ಇನ್ನೊಂದು ಅಂಶವೂ ಬಹು ಮುಖ್ಯವೇ. ಆಕಿಣ್ವಗಳು 
ಮೇಲ್ವಿಚಾರಣೆ ನಡೆಸುವ ಕ್ರಿಯಾಕರ್ತೃ ಅಥವಾ ಪ್ರತಿಕರ್ತಗಳೊಡನೆ 
ತತ್ಕಾಲಿಕವಾಗಿ ಬಂಧಗೊಂಡು, ತಮ್ಮ ನಿರ್ವಹಣ ನಡೆಸುತ್ತವೆ. ಆದುದರಿಂದ 
ಈ ಪ್ರತಿಕರ್ತೃ್ಯಗಳನ್ನು ಆಕಿಣ್ವಗಳ ಕಾರ್ಯದಲ್ಲಿ ಅಧಸ್ತರ ($0517816) ಗಳಾಗಿ 
ಕೆಲಸ. ಮಾಡುತ್ತವೆ ಎನ್ನಬಹುದು. ಇಲ್ಲಿನ ಮುಖ್ಯ ಸಂಗತಿ ಅನೇಕ ಆಕೆಣ್ವಗಳ 
ಉತ್ಪೇರಣಾ ಕ್ರಿಯಾಕಲಾಪ, ಈ ಅಧಸ್ತರಗಳ ಸಾಂದ್ರತೆಗಳ ಜೊತೆಗೆ ಇನ್ನೂ 
ಹಲವು ಪದಾರ್ಥಗಳ ಸಾಂದ್ರತೆಗಳನ್ನೂ ಅನುಸರಿಸಿ ಬದಲಾಯಿಸುತ್ತದೆ 
ಎಂಬುದು. ಅಂದರೆ ಈ ಕಲಾಪಗಳಿಗೆ ಹಲವಾರು ನಿಯಂತ್ರಣಗಳು ಉಂಟು 
ಎಂದಂತೆ. ಇದರಿಂದಾಗಿ ಹಲವು ಪರಿಸ್ಥಿತಿಗಳಿಗೆ ಅನುಸರಿಸಿಕೊಂಡು ನಡೆಯುತ್ತದೆ, 
ಆಕಿಣ್ವಗಳ ಕೆಲಸ - ಆವುಗಳಿಂದೆಲ್ಲ ನಿಯಂತೃತವಾಗಿ, ಎಂದಂತೆ. ಒಂದೇ 
ಪ್ರಕಾರದ ಸಂಸ್ಥಿತಿಗಳು ದೇಹದಲ್ಲಿ ಯಾವಾಗಲೂ ಇರುತ್ತ ಬರುವುದು ಆಸಾಧ್ಯ. 
ಇಂಥವೆಲ್ಲ ಏರುಪೇರುಗಳನ್ನೂ ಅನುಸರಿಸಿ ನಡೆಯುತ್ತದೆ ಆಕಿಣ್ವಗಳ ಉತ್ಪ್ರೇರಣೆ, 


ಎಂದ ಮೇಲೆ ನೀವು ಆಕಿಣ್ವಗಳ ವಿವಿಧ ಚಾಕಚಕ್ಕತೆಯ ಅಂದಾಜನ್ನು 
ಮಾಡಬಲ್ಲಿರಿ. 


ಣು 


ಬಲಿ 
ಈ ರೀತಿಯ ಶೀಘ್ರತರ ಪ್ರತಿಕ್ರಿಯಾಗತಿ, ಪ್ರತಿಕ್ರಿಯೆಗಳ ಸೌಮೃತರ 


ಆಕಿಣ್ವಗಳ ಪ್ರಾಮುಖ್ಯತೆಗೆ ಒಂದು ನಿದರ್ಶನ ಇವುಗಳ ಅಧ್ಯಯನಕ್ಕೇ 

ಆ ಆ 
ಮೀಸಲಾದ ಶಾಸ್ತ್ರವೇ ಉಂಟು ಈಗ ಎನ್ನುವುದು. ಅದು ಆಕಿಣ್ವಶಾಸ್ತ್ರ 
(672)/770100)). ಇವುಗಳ ಅಧ್ಯಯನದ ಆರಂಭ ಜೀವರಾಸಾಯನ ಶಾಸ್ತ್ರದ 


ದೆ RN ಎ 
ಆರಂಭವೇ ಎನ್ನಲೂ ಅಡ್ಡಿಯಿಲ್ಲ. ಇವೆರಡೂ ಆರಂಭಗೊಂಡಿದು ಹಣ್ಣು, 
ಜವ ಳಿ 


ಪಿಷ್ಟ ಎಂಬಂಥವುಗಳಿಂದ ಅವುಗಳ ಮಧುರ ರಸಗಳನ್ನು ಸ್ವಲ್ಪಕಾಲ ಇಟ್ಟಾದ 


115 


ಮೇಲೆ ಅವು ಹುಳಿಯಾಗಿ ಮದ್ಮಗಳು, ಆಸವಗಳು ಆಗುತ್ತವಲ್ಲ - ಈ ಆಸವ 
ನಿರ್ಮಾಣ  (167767180೦೧- ಆಸವೀಕರಣ) ಹಾಗೂ ನಮ್ಮ ದೇಹದಲ್ಲಿ 
ನಿರಂತರ ನಡೆಯುವ ಪಚನ ಕ್ರಿಯೆ ಎಂಬಂಥ ಬಹುಸಾಮಾನ್ಮ ಬದಲಾವಣೆಗಳು 
ಹೇಗೆ ಆಗುತ್ತವೆ ಎಂದು ಪ್ರಶ್ನೆಗಳನ್ನು ಕೇಳಲು ಆರಂಭಿಸಿದಾಗ. ಆಸವೀಕರಣದ 
ಸಂಶೋಧನೆ ಆರಂಭವಾದದ್ದು 1810ರಲ್ಲಿ. ಯಾಸ್ಟು (೪೩st) ಸಕ್ಕರೆಯ 
ವಿಘಟನೆಯನ್ನು ನಡೆಸಿದಾಗ ಬರುವ ಪ್ರಧಾನ ಉತ್ಪನ್ನಗಳು ಇಥನಾಲ್‌ 
(6170701) ಎನ್ನುವ ಮದ್ಯಸಾರ ಮತ್ತು ಕಾರ್ಬನ್‌ ಡೈಆಕ್ಸೈಡ್‌ ಎನ್ನುವ 
ಇಂಗಾಲಾಮ್ಲ ಅನಿಲ ಎಂಬುದನ್ನು ಆಗ ಜೊಸೆಫ್‌ ಗೇ ಲುಸಾಕ್‌ (Joseph 
Gay 115580) ತೋರಿಸಿಕೊಟ್ಟ. ಇದಾದ ಮೇಲೆ ಜೇಕಬ್‌ ಬರ್ಜೆಲಿಯಸ್‌ 
(2೩೦೦೦ 8೩/2615) ಮಾಲ್ಟಿನ ಒಂದು ಉದ್ದಹಿತ (6%6/೩೦!- ಅದರಿಂದ 
ತೆಗೆದ, ಉದ್‌, ಗ್ರಹಿತ, ಅಥವಾ ಉದ್ದಹ) ವಸ್ತು, ಅದಕ್ಕೆ ಹೆಸರು ಡಯಾಸ್ಟೇಸ್‌, 
(೮1೩51೩56) ಪಿಷ್ಟವನ್ನು ಗಂಧಕಾಮ್ಲ (6110 ೩೦16) ಕ್ಕಿಂತ ಅಧಿಕತರ 
ಪ್ರಭಾವಶಾಲಿಯಾಗಿ ಜಲಿವಿಲೇಯ (೧6/01/6195) ಮಾಡಿ ಬಿಡುತ್ತದೆ 
ಎಂಬುದನ್ನು ತೋರಿಸಿದ. ಮಾಲ್ಟ್‌ ಎನ್ನುವುದು ಏನು ಎನ್ನುವುದನ್ನು ರಾಗಿ 
ಮಾಲ್ಬನ್ನು ಅರಿತ ನೀವೆಲ್ಲ ಬಲ್ಲಿರಿ. ಇದು ಧಾನ್ಯಗಳನ್ನು ನೆನೆಸಿ, ಮೊಳಕೆ 
ಬರಿಸಿ, ಆನಂತರ ಒಣಗಿಸಿ, ಅದನ್ನು ಪುಡಿ ಮಾಡಿ ತಯಾರಿಸಿದ ಹಿಟ್ಟು. ಮದ್ಮ_ 
ತಯಾರಿಸುವಲ್ಲಿ ಇದನ್ನು ಆಧಾರ ವಸ್ತುವಾಗಿ ಬಳಸುತ್ತಾರೆ. ಬರ್ಜೆಲಿಯಸನ 
ಈ ಸಾಧನೆಯನ್ನು ರಸಾಯನಿಕ ಉತ್ಪೇರಣೆಯ ಸಾಧಾರಣ ಸಿದ್ದಾಂತಗಳಲ್ಲಿ 
ಮೊದಲನೆಯದು ಎಂದು ಪರಿಗಣಿಸುತ್ತಾರೆ. ಜೀವಂತ ಪರಿಸ್ಥಿತಿಯಲ್ಲಿ 
ವರ್ತಿಸುವಂತೆಯೇ ಅಲ್ಲಿನಿಂದ ತೆಗೆದ ಮೇಲೂ ಕೆಲಸ ಮಾಡಬಲ್ಲವು ಈ 
ಆಕಿಣ್ಣಗಳು ಹಾಗೆ ಹಾಗೆಯೇ ಎಂಬುದನ್ನು ತೋರಿಸಿತು ಈ ಸಾಧನೆ. 


ಇದೇ ಡಯಾಸ್ಟೇಸ್‌ನ ಪ್ರಭಾವವನ್ನೇ ಹಲವು ಖನಿಜ ಆಮ್ಲ (Mineral 

ಹ ಗ ಅನುಕರಿಸುತ್ತಿದ್ದವು. ಆದರೂ ಇತರ ಜೀವರಸಾಯನಿಕ 
ಳನ್ನು ಪ್ರಯೋಗಶಾಲೆಯಲ್ಲಿ ನಡಸಿ ನೋಡುವುದು 

ಅಸಾ ಧ್ರವ: ುದನ್ನು ಗಮನಿಸಿದ್ದ ಪ್ರಸಿದ್ದ ಫ್ರೆಂಚ್‌ ವಿಜ್ಞಾನಿ ಲೂಯಿ ಪ್ಯಾಸ್ಟುರ್‌ 


(Louis Pasteur) ಹತ್ತೊಂಬತ್ತನೆ ಶತಮಾನದ ಮಧ್ಯಕಾಲದಲ್ಲಿ ಆಸವೀಕರಣ 


116 


ಪ್ರತಿಕ್ರಿಯೆ ಜೀವಂತ ಕೋಶಗಳಲ್ಲಿ ಮಾತ್ರವೇ ಸಾಧ್ಯವೆಂಬ ಉಪಪಾದನೆಯನ್ನು 
ಮುಂದಿಟ್ಟ. ಆ ಕಾಲಕ್ಕೆ ಅನುಗುಣವಾದಂತೆ ಪ್ಕಾಸ್ಚುರನು ಜೀವಂತ ಸಂಹತಿಗಳಲ್ಲಿ 

ರ್ಜೀವ ಪರಿಸ್ಥಿತಿಗಳಲ್ಲಿ ಇರದೆಯೇ ಇರುವ ಹೊಸದೊಂದು "ಪ್ರಾಣಬಲ' 
(vital force) ಉಂಟು; ಅದರಿಂದಾಗಿ ಅವು ನಿರ್ಜೀವ ವಸ್ತುಗಳ ಮೇಲೆ 
ಪ್ರಭುತ್ವ ನಡೆಸುವ ನಿಸರ್ಗದ ನಿಯಮಗಳನ್ನು ಉಲ್ಲಂಘಿಸಬಲ್ಲವು ಎಂದು 
ಭಾವಿಸಿದ. ಇನ್ನಿತರರು ಇದು ಹಾಗಲ್ಲ, ಇಲ್ಲಿಯ ಜೀವಿಯ ದೇಹದಲ್ಲಿ 
ವಿಲಕ್ಷಣ ವಸ್ತುವೊಂದು ಇದೆ. ಅದರಿಂದ ಈ ಉತ್ಪ್ರೇರಣೆ ನಡೆದು ಬರುತ್ತದೆ 
ಎಂದು ವಾದಿಸಿದರು. ಅದಕ್ಕೆಅವರು ಹೆಸರಿಟ್ಟರು ಎನ್‌ಜೈಮ್‌ ಎಂದು. ಇದರ 
ಅರ್ಥ ಜೈಮ್‌ (2/ಗ36) ಅಂದರೆ ಯಾಸ್ಟಿನ, (6೧) ಒಳಗೆ ಇರುವಂಥದ್ದು 
ಎಂದು. ಅಂದರೆ ಬರೀ ಯಾಸ್ಟ್‌ ಅಲ್ಲ ಇದಕ್ಕೆ ಕಾರಣ, ಬದಲು ಅದರಲ್ಲಿ 
ಇರುವಂಥ ಒಂದು ವಸ್ತು ಸದು ಈ ವಾದ ಕೊನೆಗೊಂಡದ್ದು 1897ರಲ್ಲಿ. 
ಎಡ್‌ವರ್ಡ್‌ ಬುಕ್‌ನರ್‌ (Edward 8೦೧೧6೧) ಇಂಥ ವಸ್ತುವನ್ನು ಯಾಸ್ಟ್‌ 
ಕೋಶದಿಂದ ಹೊರತೆಗೆದರೂ ಇಲ್ಲಿನಂಥ ಕೆಲಸವನ್ನು ನೆರವೇರಿಸುವುದು ಸಾಧ್ಯ 
ಎಂಬುದನ್ನು ಪ್ರತ್ಯಕ್ಷತಃ ತೋರಿಸಿಕೊಟ್ಟಾಗ. 


ಆದರೆ ಇಲ್ಲಿನ ಮುಂದಿನ ಹಾಗೂ ಪ್ರಧಾನ ಹೆಜ್ಜೆನಡೆದದ್ದು 
1894ರಲ್ಲಿಯೇ. ಎಮಿಲ್‌ ಫಿಷರ್‌ (Emil Fischer) ನು ಗ್ಲೈಕೊಲಿಟಿಕ್‌ 
(glycolytic ಸಕ್ಕರೆಯನ್ನು ಒಡೆಯುವ ಎಂದರೆ ವಿಲಯಗೊಳಿಸಬಲ್ಲ 
ಶರ್ಕರಾಲಯೀ) ಆಕಿಣ್ವಗಳು ರಸಾಯನಿಕ ಸಂರಚನೆಯಲ್ಲಿ ಸರ್ವಸಮನಿದ್ದು, 
ಅಲ್ಲಿನ ಅಣುಗಳ ಸ್ಥಾನದಲ್ಲಿ ಮಾತ್ರ ವಿಭಿನ್ನವಿರುವಂಥ ಎರಡು ವಿಧ 
ಸಕ್ಕರೆಗಳನ್ನು ಪ್ರತ್ಯೇಕಿಸಿ ಗುರುತಿಸಬಲ್ಲವು ಎಂಬುದನ್ನು ತೋರಿಸಿಕೊಟ್ಟ. 
ಅಂದರೆ ಒಂದು ರೂಪದ ಸಕ್ಕರೆಗೆ ಒಂದು ಆಕಿಣ್ವ, ಆ ರೂಪದಲ್ಲಿ ಸ್ವಲ್ಪ 
ಭಿನ್ನವಿದ್ದರೂ ಆ ಭಿನ್ನ ಸಕ್ಕರೆಗೆ ಬೇರೊಂದು ಆಕಿಣ್ವ ಎಂದಂತೆ. ಇದು 
ಆಕಿಣ್ವಶಾಸ್ತ್ರದಲ್ಲಿಯೇ ಅತಿ ಪ್ರಸಿದ್ದವಾದ ಬೀಗ ಮತ್ತು ಕೀಲಿಕ್ಕೆ (lock and 
key) ಸಿದ್ದಾಂತದ ರಾ ಅವನನ್ನು ಪ್ರೇರೇಪಿಸಿತು. ಆಕಿಣ್ವದ (ಇಲ್ಲಿ 
ಬೀಗ) ವಿಶಿಷ್ಟತೆ ಅದರ ಅಧಸ್ತರ (6ಟ05(7816; ಇಲ್ಲಿನ ಕೀಲಿಕ್ಕೆ )ಕ್ಕೆ ಮಟ್ಟಿಗೇ 
ಹೊಂದಿಕೊಂಡಿರುವುದು ಅವುಗಳೆರಡರ ಆಕೃತಿಗಳು ಭೌಮಿತೀಯವಾಗಿ 


117 


(geometrically, ge0- ಭೂ, metnyy- ಮಾನ, ಮಿತಿ, ಅಳೆಯುವುದು), 
ಸಂಪೂರಕ (complementory), ಒಂದರ (ಆಕಾರ )ವೈಚಿತ್ಮವನ್ನುಇನ್ನೊಂದರ 
(ಆಕಾರ) ವೈಚಿತ್ಯದಿಂದ ಪೂರ್ಣಗೊಳಿಸುವಂಥ ಆಕೃತಿಗಳಾಗಿರುವುದರಿಂದ 
ಎನ್ನುತ್ತದೆ ಈ ಸಿದ್ದಾಂತ (ಚಿತ್ರ 4.1) 





4.1 ಆಕಿಣ್ವ - ಅಧಸ್ಮರ ಸಂಕೀರ್ಣ 


ಹೀಗಾಗಿ ಆಕಿಣ್ವದ ಬೀಗವನ್ನು ಅದಕ್ಕೆ ಅನುರೂಪವಾದ ಅಧಸ್ತರ 


ಮಾತ್ರ ತೆಗೆಯಬಲ್ಲದು, ಬೇರೆ ಯಾವುದೂ ಅಲ್ಲ. ಹೀಗಾದರೂ ಆಕಿಣ್ವಗಳ 
ಸಂವಿಧಾನ (0013005110೧, ೦೦೧) ಒಟ್ಟು, ಸಮಷ್ಟಿಯಲ್ಲಿ, ಸಂ position 
ಸ್ಲಾಪನ, ಧಾನ, ಸಂಸ್ಥಾಪನ, ಸಂಧಾನ, ಇವೆರಡರಲ್ಲಿ ಸಂಸ್ಥಾಪನಕ್ಕೆಬೇರೆ 


6 
ಷ್ಣ 
2 


ರ್ಥಗಳೂ ಉಂಟಾದ್ದರಿಂದ ಸಂವಿಧಾನ ಸೂಕ್ತತರವೆಂದು ಗಣಿಸಲಾಗಿದೆ) 


ದದ್ದು 1926ರಲ್ಲಿ. ಮೂತ್ರವನ್ನು ಅದರ ಘಟಕಗಳಾದ ಗೆ, 
ಳಾಗಿ ಒಡೆಯುವ ಯೂರಿಯೇಸ್‌ (ಮೂತ್ರ ಸಂಬಂಧಿ ಆಕಿಣ್ವ) ಅನ್ನು 
ಹರಳುಗಳ ರೂಪದಲ್ಲಿ ಪಡೆದುಕೊಂಡ ಫಿಷರ್‌. ಆಲ್ಲದೆ ಈ ಹರಳುಗಳಲ್ಲಿ 
ಪ್ರೋಟೀನುಗಳಿವೆ ಎಂಬುದನ್ನೂ ತೋರಿಸಿಕೊಟ್ಟ. ಇದಾದ ಮೇಲೆ ಹರಳು 


ಗಿ (ಗಿ 
ಅ 
₹3 
ಇಸ. ನ್‌" 
2೫ 
ಎ 
tL 


) 


೧ 
ಲಿ 


ಣು 
6 


118 


ರೂಪದ ಪೆಪ್ಸಿನ್‌ (೧6061೧), ಟ್ರಿಪ್‌ಸಿನ್‌ (tಗypsin), ಕೈಮೊಟ್ರಿಪ್‌ಸಿನ್‌ 

(chymotrypsin) ಎಂಬಂಥ ಹಲವು ವಸ್ತುಗಳ ಆಕಿಣ್ವ ಕ್ರಿಯಾಕಲಾಪಗಳಲ್ಲಿ 
ಅವುಗಳಿಗೂ ಹಾಗೂ ಅವುಗಳಲ್ಲಿನ ಪ್ರೋಟೀನುಗಳ ಮೊತ್ತಗಳಿಗೂ ನೇರವಾದ 
ಸಹಸಂಬಂಧ (0017618100) ವಿದೆ ಎಂಬುದನ್ನು ಜಾನ್‌ ನಾರ್ಥ್ಪಾಪ್‌ (John 
11017100) ಹಾಗೂ ಮೊಸೆಸ್‌ ಕುನ್ಹೆ (Mಂses (೧ಟ೧126) ತೋರಿಸಿ ಕೊಟ್ಟರು. 

ಆನಂತರದ ಹಲವಾರು ಸಂಶೋಧನೆಗಳು ಎಲ್ಲ ಆಕಿಣ್ವಗಳೂ ಪ್ರೋಟೀನುಗಳೇ 
ಎಂಬುದನು ದೃ ಢಪಡಿಸಿವೆ. 


ಇಷ್ಟು ದೀರ್ಥವಾದ ಚರಿತ್ರೆ ಆಕಿಣ್ವ ಶಾಸ್ತ್ರಕ್ಕೆ ಇರುವುದೇನೋ ಸರಿಯೆ. 
ಆದರೂ ಆಕಿಣ್ವಗಳ ಸ್ವರೂಪ ಹಾಗೂ ಕ್ರಿಯಾವಿಧಾನದ ನಮ್ಮ ಬಹುತೇಕ 
ಅರಿವು ಬಂದಿರುವುದು 20ನೆಯ ಶತಮಾನದ ಎರಡನೆ ಅರ್ಧದ ಅಧ್ಯಯನಗಳಿಂದ 
ಮಾತ್ರ. ಏಕೆಂದರೆ ಇಂಥ ವಸ್ತುಗಳ ಪೃಥಕ್ಕರಣ ಹಾಗೂ ವಿಶ್ಲೇಷಣೆಗೆ 
ಒದಗಿಬರುವಂಥ ಆಧುನಿಕ ತಂತ್ರಜ್ಞಾನ ಸ್ಥಿರಗೊಂಡದ್ದು ಈ ಕಾಲಮಾನವಾದ 
ಮೇಲೆಯೇ. ಆಗ ಆಕಿಣ್ವಗಳ ಅರಿವು ಸುಲಲಿತವಾಗತೊಡಗಿತು. 1963ರಲ್ಲಿ 
ದನದ ಮೇದೋಜೀರಕದಿಂದ ತೆಗೆದ ಬೊವೈನ್‌ ಪ್ಯಾಂಕ್ರಿಯಾಟಿಕ್‌ 
ರೈಬೊನ್ಕೂಕ್ಲಿಯೇಸ್‌ & (bovine pancreatic ribonuclease A) ಎಂಬ 
ಆಕಿಣ್ವ, ಒಂದು ಪ್ರೋಟೀನು. ಇಂಧಿಂಥ ಅಮ್ಮೆನೊ ಆಮ್ಲಗಳು ಇಂಧಿಂಥ 
ಅನುಕ್ರಮದಲ್ಲಿ ನಿಂತಿವೆ ಇಲ್ಲಿ ಎಂಬ ರಚನಾ ಸಂಬಧ ನದ ಲೆಕ್ಕದಲ್ಲಿ 
ಪೂರ್ಣವಾಗಿ ಆರಿಯಲ್ಪಟ್ಟ ಆಕಿಣ್ವ ಇದು. ಮೊಟ್ಟೆಯ ಬಿಳಿಭಾಗದ 
ಲೈಸೂಜೈಮ್‌ (1/02/1776) ಎಂಬ ಇನ್ನೊಂದು ಅಕಿಣ್ವದಲ್ಲಿ ಮೊಟ್ಟಮೊದಲು 
ಕ್ಷಕಿರಣದಲ್ಲಿಕಾಣಬರುವ ರಚನೆ (X ray structure) ಸ್ಥಿರಗೊಂಡದ್ದು 
1965ರಲ್ಲಿ. ಇವೆಲ್ಲ ಆದ ಮೇಲೆ ಈಗ ಸುಮಾರು 2000. ಆಕಿಣ್ವಗಳು 
ಶುದ್ದೀಕರಿಸಲ್ಪಟ್ಟಿವೆ. ಅವುಗಳ ಗುಣ ಲಕ್ಷ್ಮಣಗಳೂ ನಿರೂಪಿತವಾಗಿವೆ. ಅಲ್ಲದೆ 
ಇಲ್ಲಿನ ಸಂಶೋಧನಾಗತಿಯೇ ಶೀಘ್ರತರವಾಗ ತೊಡಗಿದೆ, ಜೈವ ರಾಸಾಯನ 
ಶಾಸ್ತ್ರದ ಹಲವು ಸಂದರ್ಭಗಳಲ್ಲಿ. 
ಆಕಿಣ್ವಗಳ ಕಾರ್ಯವಿಧಾನ 

ಇದನ್ನು ಅರಿಯುವಲ್ಲಿ ನಾವು ಈ ಹಿಂದೆ ನೋಡಿದ ಪ್ರೋಟೀನಿನ ಘನತಾ 
ದರ್ಶನದ ಮಾಪನ (stcreoscopic measurement) ವನ್ನು 


119 


ಸ್ಮರಿಸಿಕೊಳ್ಳುವುದು ಸೂಕ್ತ. ಪ್ರೋಟೀನುಗಳು ಅನೇಕ ಸಂಖೈೆಯ ಮಾನಕಗಳಿಂದ 
ಆದ ಒಂದು ಶೃಂಖಲೆ, ಇವುಗಳಲ್ಲಿ ಕವಲು ಶೃಂಖಲೆಗಳೂ ಉಂಟು ಎಂದೆಲ್ಲ 
ನೀವು ಅರಿತಿರಿ. ಈ ಇಡೀ ಪ್ರೋಟೀನಿನ ಬಹುಭಾಗಿಲ ಶೃಂಖಲೆಯನ್ನು ನೀವು 
ಸಮಷ್ಟಿಯಾಗಿ, ಮೇಲು ನೋಟದಿಂದ ನೋಡಿದರೆ, ಆಗ ಅದರ ಮೇಲ್ಮೈಯಲ್ಲಿ 
ಹಳ್ಳದಿಣ್ಣೆಗಳೂ ರೂಪದ ವಿವಿಧ ವೈಖರಿಗಳೂ ಇರಬಹುದಾದುದರ 
ಸ್ವಾಭಾವಿಕತೆಯೂ ನಿಮಗೆ ಮನದಟ್ಟಾಗಿದ್ದೀತು. ಈ ಘನ ಸ್ವರೂಪದ 
ಮೇಲ್ಮೈ ವಿಭಿನ್ನತೆಗಳು ಆಕಿಣ್ವಗಳನ್ನೂ ಅವುಗಳ ಕಾರ್ಯವಿಧಾನವನ್ನೂ 
ಅರಿಯುವಲ್ಲಿ ಮುಖ್ಯ. ಇಲ್ಲಿ ಅಧಿಸ್ತರ (80611801) ಗಳೂ - ಅಂದರೆ 
ಆಕಿಣ್ವಕ್ರಿಯೆಗೆ ಅನುಗೊಡುವ ವಸ್ತು, ಕೀಲಿಕ್ಕೆ) ಆಕಿಣ್ವಗಳೂ (ಇವು ಆ 
ಕೀಲಿಕ್ಕೆಯಿಂದ ಮಾತ್ರವೇ ತೆರೆಯಲ್ಪಡಬಲ್ಲ ಬೀಗಗಳು) ಬಹು ಖಚಿತವಾಗಿ 
ಬಂಧಗೊಳ್ಳಬೇಕಾದುದು ಅತಿ ಅವಶ್ಶ (ಚಿತ್ರ 4.1). ಸಾಧಾರಣವಾಗಿ ಹೀಗೆ 
ಹೇಳುವುದು ಸರಿ: ಅಧಸ್ತರ ಬಂಧಕವಾದ ಒಂದು ಜಾಗದಲ್ಲಿ ಇರುವುದು 
ಒಂದು ಹಳ್ಳ ಅಥವಾ ಒಂದು ಸಂದಿ,ಇದು ಆಕಿಣ್ವ ಪರಮಾಣುವಿನ ಮೇಲ್ಮೈನ 
ಇದಕ್ಕೆ ಅನುರೂಪವಾದ ಆಕಾರದ ದಿಣ್ಣೆ ಅಥವಾ ಮೊನೆಗೆ ಚೊಕ್ಕವಾಗಿ 
ಕೂಡಿಕೊಳ್ಳುತ್ತದೆ. ಆಕಿಣ್ವಗಳ ಮೇಲಿನ ಈ ಭಾಗದ ಅಮೈನೊ ಆಮ್ಲಗಳು 
ವ್ಯವಸ್ಥೆಗೊಂಡಿರುವುದು ವಿಶಿಷ್ಟವಾಗಿ ಅಧಿಸ್ತರದ ಭಾಗವನ್ನು ಬಂಧಕವಾದ 
ಜಾಗವನ್ನು- ಆಕರ್ಷಿಸುವಂತೆ. ಇದು ವಿದ್ಕುದಾಕರ್ಷಣ. 
ಆಕಿಣ್ವದಲ್ಲಿಅಧಸ್ತರಕ್ಕಿಂತ ಭಿನ್ನವಾದ ಪರಮಾಣು ಆಕೃತಿ ಹಾಗೂ ಕಾರ್ಯಕಾರೀ 
ಅಮ್ಕೊನೊ ಆಮ್ಲಗಳ ಗುಂಪುಗಳ ಹರಡು ಇದ್ದಲ್ಲಿ ಇಂಥ ಬಂಧ ಸಾಧ್ಯವಿಲ್ಲ. 
ಅಂದರೆ ಆಕಿಣ್ವ - ಅಧಸ್ತರ ಸಂಕೀರ್ಣ (enzyme-substract complex) 
ಅಲ್ಲಿ ಸಾಧ್ಯವಿಲ್ಲ. ಅಂದ ಮೇಲೆ ಇಲ್ಲಿ ಆಗಬೇಕಾದ ಉತ್ಪನ್ನಗಳು ಏಳುವುದೇ 
ಇಲ್ಲ. ಇದು ಆಅಕಿಣ್ವಗಳ ಕ್ರಿಯಾ ವಿಶಿಷ್ಟತೆಗೆ ಭೌತ ಹಾಗೂ ಪರಮಾಣು 
ಮಟ್ಟದ ಆಧಾರ. 

ಕ್ಷಕಿರಣಗಳಿಂದ ನಡೆದ ಅಧ್ಯಯನ ಇಲ್ಲಿ ಮತ್ತೊಂದು ಮುಖ್ಯ 
ಸಂಗತಿಯನ್ನು ತೋರಿಸಿಕೊಟ್ಟಿದೆ. ಬಹುತೇಕ ಆಕಿಣ್ವಗಳ ಬಂಧಕ ಪ್ರದೇಶಗಳು 
ಪೂರ್ವ ನಿರ್ಮಿತ (೧೯9೦೧7೦೦) ವಿರುತ್ತವೆ. ಅಂದರೆ ಅವು ಆ ಪರಮಾಣುಗಳ 


120 


ರಚನೆಯಿಂದಲೇ ನಿರ್ಧ್ಯತವಾಗಿ ಬಿಟ್ಟಿರುತ್ತವೆ. ಹೀಗಿದ್ದರೂ ಅವುಗಳಲ್ಲಿ 
ಬಹುಪಾಲು ತಾವು ಬಂಧಗೊಳ್ಳುವ ಅಧಸ್ತರಕ್ಕೆ ಅತಿ ಸ್ವಲ್ಪ ಮಟ್ಟಿನದಾದರೂ 
ತತ್ಕಾಲದ ಆಕ್ಸಣದ ಮಟ್ಟಿಗೆಂದೇ ಉಂಟಾದ ಸೇರ್ಪಡೆ (11) ಗಳನ್ನು ಕೂಡ 
ತೋರಬಲ್ಲವು - ಎನ್ನುವುದು ಈ ಸಂಗತಿ. 


ಈ ಹಿಂದೆ ವಸ್ತುಗಳನ್ನು ಧ್ರುವೀಕೃತ ಸೂಕ್ಷದರ್ಶಕದಲ್ಲಿ ನೋಡಿದಾಗ 
ಅವು ಬೆಳಕನ್ನು ಬಲಗಡೆಗೆ ತಿರುಗಿಸುತ್ತವೆಯೋ ಇಲ್ಲ. ವಎಡಗೈಕಡೆಗೋ 
ಎಂಬುದು ಮುಖ್ಯ, ಅದನ್ನು ಅನುಸರಿಸಿ ಅವುಗಳನ್ನು ದಕ್ಷಿಣಾವರ್ತಿ, 
ವಾಮಾವರ್ತಿ ಎಂದು ಕರೆದೆವು ಎಂಬುದನ್ನು ಸ್ಮರಿಸಿರಿ. ಇದು ಆಕಿಣ್ವಗಳ 
ಪ್ರಸಂಗದಲ್ಲಿ ಬಲು ಮುಖ್ಯ. ಪ್ರೋಟೀನುಗಳಲ್ಲಿರುವುದು ಅಂದರೆ 
ಆಕಿಣ್ವಗಳಿಲ್ಲಿಯೂ ಇರುವುದು ಬರೀ ವಾಮಾವರ್ತೀ ಅಮ್ಮೆನೊ ಆಮ್ಲಗಳು. 
ಅಂದರೆ ಇದು ಅವುಗಳ ಅಂತರ್ಜಾತ (1೧೧೩೭6) ಹಸ್ತಗತತೆ (cಗirality). 
ಇದಕ್ಕೆ ಭೌಮಿತೀಯವಾಗಿ ಸರಿಯಲ್ಲದ ಇಂಥ ಹಸ್ತಗತತೆ ಇದ್ದಲ್ಲಿ (wrong 
chirality) ಅಂಥ ಅಧಸ್ತರ ಒಂದು ಆಕಿಣ್ಣ ಬಂಧಗೊಂಡ ಸ್ಥಳವನ್ನು 
ಏರ್ಪಡಿಸುವುದು ಅಸಾಧ್ಯ. ಆಗ ಆ ಘನಗಳ ಮೇಲ್ಮೈ ಸರಿಯಾಗಿ 
ಹೊಂದಿಕೊಳ್ಳುವುದಿಲ್ಲ. ಇದು ಘನತಾ ವೈಶಿಷ್ಟ್ಯ (stereospeciality). ಇಲ್ಲಿ 
ಇನ್ನೂ ಒಂದು ವಿಷಯ. ಅದು ನಿಮ್ಮ ಬಲಗಾಲಿನ ಚಪ್ಪಲಿಯನ್ನು ಎಡಗಾಲಿಗೆ 
ತುರುಕಿ ಜೋಡಿಸಲೆಳಸುವಂಥ ಅಸಾಧ್ಯ ಪ್ರಸಂಗ. ಇದು ಏಕೆ ಅಸಾಧ್ಯವೆಂದರೆ 
ಈ ಚಪ್ಪಲಿಗಳ ಬೌಮಿತೀಯ ಆಕೃತಿ ಪರಸ್ಪರ ಪೂರಕಗಳಷ್ಟೇ 
(c೦Mplementary) ಹೊರತು ಪರಸ್ಪರ ಪ್ರತಿನಿಧಿಗಳಲ್ಲ, ಸ್ಮಾನಾಕ್ರಮಿಗಳಲ್ಲ. 
ಆದ್ದರಿಂದ. ಹೀಗೆ ಆಕಿಣ್ವ ತನ್ನ ಕಾರ್ಯವಿಧಾನದಲ್ಲಿ ಘನತಾ 'ವಿಶಿಷ್ಟವೂ 
(stereospecific) ಹೌದು ಭೌಮಿತೀ ವಿಶಿಷ್ಟವೂ (qeometrically specific) 
ಹೌದು. 


ಇನ್ನೊಂದು ಗಮನಾರ್ಹ ವಿಷಯವಿದೆ ಇಲ್ಲಿ. ತಮ್ಮ ಭೌಮಿತೀ 
ವಿಶಿಷ್ಟತೆಯಲ್ಲಿ ಮಾತ್ರ ಆಕಿಣ್ವಗಳು ಸ್ವಲ್ಪ ಮಟ್ಟಿನ ವಿವಿಧತೆ ತೋರುತ್ತವೆ. 
ಕೆಲವು ಆಕಿಣ್ವಗಳು ಒಂದೇ ಒಂದು ಸಂಯುಕ್ತದೊಂದಿಗೇ ಕ್ರಿಯೆ ನಡೆಸಬಲ್ಲಷ್ಟು 
ವಿಶಿಷ್ಟ. ಆದರೆ ಬಹುತೇಕ ಆಕಿಣ್ವಗಳು ಸ್ವಲ್ಪ ವಿವಿಧತೆಯನ್ನು ತೋರುವ 


121 


ಹಲವಾರು ಸಂಬಂಧಿತ ಸಂಯುಕ್ತಗಳೊಡನೆ ಕೆಲಸ ನಡೆಸಬಲ್ಲವು. ಇದು 
ನಿಮ್ಮ ಎಡಗಾಲಿನ ಚಪ್ಪಲಿ ನಿಮ್ಮಂಥದೇ ಸರಿಸುಮಾರು ಆಕೃತಿಯ ಹಲವು 
ವ್ಯಕ್ತಿಗಳ ಎಡಗಾಲಿಗೆ ಸರಿಹೊಂದಿಕೊಂಡು ಬರುವಂಥ ಸಂಗತಿ ಸರಿಸುಮಾರಾಗಿ. 
ಕೆಲವು ಆಕಿಣ್ವಗಳು ಅದರಲ್ಲಿಯೂ ಜೀರ್ಣ ಕ್ರಿಯೆಯಲ್ಲಿ ಭಾಗವಹಿಸುವ 
ಆಕಿಣ್ವಗಳು ತಮ್ಮ ಅನುಮೋದನೀಯ ಅಧಸ್ತರಗಳಲ್ಲಿ ಈ ರೀತಿ ಎಷ್ಟು 
ವೃತಾಸಗಳನ್ನು ಸಹಿಸಿಕೊಳ್ಳಬಲ್ಲವು ಎಂದರೆ ಅವುಗಳ ಭೌಮಿತೀಯ 
ವಿಶಿಷ್ಟತೆಗಳನ್ನು, ವಿಶಿಷ್ಟತೆ ಎನ್ನುವುದರ ಬದಲು ಪುರಸ್ಕರತೆ (೧೯೨676೧0೩೦5) 
ಎನ್ನುವುದು ಹೆಚ್ಚುಸರಿ. "ಇಂಥ ಅಧಸ್ತರ ನಮಗೆ ತುಂಬ ಇಷ್ಟ. ಆಗ ನಾವು 
ಚೆನ್ನಾಗಿ ಕೆಲಸ ಮಾಡಬಲ್ಲೆವು. ಆದ್ದರಿಂದ ಅದು ನಮಗೆ ಪುರಸ್ಕೃತ. ಆದರೆ 
ಅದಿಲ್ಲದಿದ್ದರೆ ನಾವು ಏನೂಮಾಡದೆ ನಿಷ್ತ್ರಿಯರಾಗಿ ಬಿಡುವುದಿಲ್ಲ. ಸರಿಸುಮಾರು 
ವಿವಿಧತೆಗಳಿದ್ದರೆ.  ತಟಾಯಿಸಿಕೊಂಡು ಹೋಗುತ್ತೇವೆ ಬಿಡಿ' ಎನ್ನುವಂತೆ 
ಇದು. ಈ ರೀತಿಯ ಪ್ರಯುಕ್ತಿ ಜೀರ್ಣಕ್ರಿಯೆಯಂಥ ಹಲವಾರು ವೈವಿಧ್ಯಮಯ 
ಆಶನಗಳನ್ನು ಅರಗಿಸಿಕೊಳ್ಳುವಾಗ ಅವಶ್ಯವಾದ ಸಂಗತಿಯೇ ಸರಿ. ಈಗ 
ನೋಡಿದಿರ ನಮ್ಮ ತಿನ್ನಾಟದ ವೈವಿಧ್ಯತೆಗೆ ಅನುಗೊಂಡ ಆಕಿಣ್ವತಾ ವೈಭವವನ್ನು ! 


ಆಕಿಣ್ವಗಳ ಕಾರ್ಯಕ್ಷೇತ್ರ 


ಏನೇನು ಪಾತ್ರವಹಿಸುತ್ತವೆ ? ಹೀಗೆ ಕೇಳುವುದಕ್ಕಿಂತ ಅವು ಇಲ್ಲೆಲ್ಲ ಏನೇನನ್ನು 
ಮಾಡಲಿಕ್ಕಿಲ್ಲ ಎಂದು ಕೇಳುವುದು ಹೆಚ್ಚುಸರಿಯಾದೀತು. ಏಕೆಂದರೆ ಅವು 
ಮಾಡದಿರುವ ಕ್ರಿಯೆಗಳಿಲ್ಲ, ಭಾಗವಹಿಸದಿರುವ ಪ್ರಕ್ರಿಯೆಗಳಿಲ್ಲ, ಹೋಗದಿರುವ 
ಜಾಗಗಳಿಲ್ಲ ಎಂದರೂ ಸರಿಯಾಗುತ್ತದೆ. ಜೀವನದ ಅಗಾಧ ವಿಶಿಷ್ಟತೆಗಳಿಗೆ, 
ಅನಂತ ವ್ಯಾಪಾಗಳಿಗೆ ಆಕಿಣ್ವಗಳು ನೀಡುವ ನೆರವು ಅಷ್ಟಿಷ್ಟಲ್ಲ. 

ಆಕಿಣ್ವಗಳ ಕಾರ್ಯ ವಿಹಿತ ಗುಂಪುಗಳು (1೬೧೦0೦೧೩! groups) 
ದೇಹದ ಆಮ್ಲ ಪ್ರತ್ಕಾಮ್ಲಗಳ ಪ್ರತಿಕ್ರಿಯೆಗಳಲ್ಲಿ, ಭಾಗವಹಿಸುತ್ತವೆ. ಅವು 
ಕೆಲವು ಕ್ಷಣಭಂಗುರ (1೩೧516೧1, ಸಮಸಮರ್ಥ (covalent bonds) 
ಬಂಧಗಳನ್ನು ಪರಮಾಣು ಪರಮಾಣುಗಳಲ್ಲಿ ಏರ್ಪಡಿಸಬಲ್ಲವು. 


122 


ವಿದ್ಕುತ್ತಭಾರ- ವಿದ್ಯುತೃಭಾರಗಳ ಅಂತರಕ್ರಿಯೆಗಳಲ್ಲಿ ಅವು 
ಭಾಗವಹಿಸಬಲ್ಲವು. ಆದರೆ ಆಮ್ಲ ಜನಕೀಕರಣ - ಹ್ರಾಸ (೦068[॥೦೧- 
66೬0100) ಎನ್ನುವ ಬಹು ಸಾಧಾರಣ ಕ್ರಿಯೆಯಲ್ಲಿಯೂ ಹಾಗೆಯೇ ಗುಂಪು 
ಗುಂಪುಗಳ ಸ್ಥಾನಾಂತರ (0/000 118೧5161) ಕ್ರಿಯೆಗಳಲ್ಲಿಯೂ ಅಷ್ಟೊಂದು 
ಸಮರ್ಥವಲ್ಲ ಆಕಿಣ್ವಗಳು ಎನ್ನಬಹುದು. ಅಂಥ ಕ್ರಿಯೆಗಳನ್ನೂ ಇವು 
ಉತ್ಪೇರಿಸಬಲ್ಲವು . ಆದರೆ ಅದು ಹಾಗಾಗಿ ಬರುವುದು ಇತರ ಕೆಲವು ಸಣ್ಣ 
ಪರಮಾಣು ಸಹಕಾರಕ (0018010!) ಗಳ ಸಹಯೋಗವಿದ್ದರೆ ಮಾತ್ರ. 
ಆದುದರಿಂದ ಈ ಸಹಕಾರಕಗಳನ್ನು ಆಕಿಣ್ವಗಳ ಹಲ್ಲುಗಳು ಎಂದೇ ಕರೆಯುತ್ತಾರೆ: 
ಆ ಹಲ್ಲುಗಳಿದ್ದಲ್ಲಿ ಅವುಗಳ ಜಗಿಯುವ ಕೆಲಸ ಇನ್ನು ಅಚ್ಚುಕಟ್ಟು ! 


ಈ ಸಹಕಾರಕಗಳು ಲೋಹದ ಅಯನಿೀ(ಗಾ9181 100) ಗಳಾಗಬಹುದು, 
ಕಾರ್ಬಾಕ್ಸಿಪೆಪ್ಪಿಡೇಸ್‌ (carboxypeptidose) ಎಂಬ ಆಕಿಣ್ವದ ಕಾರ್ಯದಲ್ಲಿ 
ಅವಶ್ಯವಿರುವ ಸತು (2೧70 ಲೋಹದಂತೆ. ಬದಲು ಇವು ಜೀವವಸ್ತುವಿನಿಂದ 
ಬಂದ ಅಂದರೆ ಸಾವಯವವಾದ ಸಹ-ಆಕಿಣ್ವವೂ (coenzyme) 
ಆಗಿರಬಹುದು. ಕೆಲವು ಸಹಕಾರಕಗಳು ಒಂದು ಆಕಿಣ್ವದ ಪರಮಾಣುವಿನೊಡನೆ 
ಆ ಕ್ಷಣದ ಮಟ್ಟಿಗಿನ ಸಹಯೋಗ ಹೊಂದಿರಬಹುದು ಅಷ್ಟೆ. ಅಂದರೆ ಇದು 
ಆಕಿಣ್ವದೊಡನೆ ಸಂಬಂಧಿತವಿರುವುದು, ಸ್ವಲ್ಪ ಅಧಸ್ತರ ಆಕಿಣ್ವದೊಂದಿಗೆ 
ಹೊಂದಿರುವಂತೆಯೇ, ಪೂರ್ಣ ತತ್ಕಾಲೀನ (!೩೧516೧0. ಹೀಗಾಗಿ ಅವನ್ನು 
ಸಹ ಅಧಸ್ತರ (00-8ಟ05(7816) ಎಂದರೂ ನಡೆಯುತ್ತದೆ. ಇನ್ನುಕೆಲವು 
ಸಹಕಾರಕಗಳು ತಮ್ಮ ಆಕಿಣ್ವಗಳೊಂದಿಗೆ ಶಾಶ್ವತ ಬಂಧಗೊಂಡಿರುತ್ತವೆ. 
ಹಲವು ವೇಳೆ, ಸಮಸಮರ್ಥ (009೩1೧! ) ಬಂಧಗಳ ಮೂಲಕ. ಇದು 
ಸ್ಹಾಯೀ ಸಹಯೋಗ. ಇಂಥ ಗುಂಪುಗಳನ್ನು ಪೂರ್ವ ನಿಕ್ಸಿಪ್ತ ( proshetic 
- pro, before, thesis, putting ) ಗುಂಪುಗಳು ಎನ್ನುತ್ತಾರೆ. ಉದಾಹರಣೆಗೆ 
ಹೀಮೊಗ್ಲಾಬಿನ್‌ನ ಕಾರ್ಯದಲ್ಲಿ ಇಂಥ ಗುಂಪುಗಳು ಇರುತ್ತವೆ. 


4 


ಸಹ ಆಕಿಣ್ವಗಳಿಗೂ ಆಕಿಣ್ವಗಳಿಗೂ ಇರುವ ಒಂದು ಮುಖ್ಮವ್ಮತ್ಕಾಸ, 
ಕಾರ್ಯವಾದ ನಂತರ ಸಹ ಆಕಿಣ್ವಗಳು ರಸಾಯನಿಕವಾಗಿ ಬದಲಾಗುತ್ತವೆ 


123 


ಎನ್ನುವುದು. ಹೀಗಾಗಿ ಉತ್ರೇರಣಾ ಚಕ್ರವನ್ನು ಪೂರೈಸಲು ಸಹ ಆಕಿಣ್ವ ತನ್ನ 
ಹಿ೦ದಿನ ಸ್ಥಿತಿಗೆ ತರಲ್ಪಡಬೇಕು. ಈ ರೀತಿ ಸಹಕಾರಕಗಳ ಸಹಯೋಗದಿಂದಲೇ 
ನಡಯುವಂಥ ಆಕಿಣ್ವಗಳನ್ನು ಅವುಗಳ ಸಹಕಾರಕಗಳನ್ನೂ ಸೇರಿಸಿ ಪೂರ್ಣ 
ಆಕಿಣ್ವಗಳು (೧೦೮೦6೧2೫7೨9) ಎನ್ನುತ್ತಾರೆ. ಏಕೆಂದರೆ ಇಲ್ಲಿ ಕಾರ್ಯಕ್ಷೇತ್ರ 
ಪೂರ್ಣವಾಗುವುದು ಆಕಿಣ್ವ ಹಾಗೂ ಅವುಗಳ ಸಹಕಾರಕಗಳ ಸಹಯೋಗದಿಂದ 
ಮಾತ್ರ. ಆದರೆ ಹಲವು ಜೀವಿಗಳು ಅವಶ್ಶವೆನಿಸುವ ಇಂಥ ಸಹಕಾರಕಗಳನ್ನು 
ಸಂಶ್ಲೇಷಿಸಲು ಆಸಮರ್ಥ. ಆದುದರಿಂದ ಅವುಗಳನ್ನು ಆ ಜೀವಿಗಳು ತಮ್ಮ 
ಆಹಾರದ ವೇಳೆ, ಹೊರಗಿನಿಂದ ತೆಗೆದುಕೊಳ್ಳಬೇಕು. ಇವೇ ಈಗ ಎಲ್ಲರಿಗೂ 
ಸುಪರಿಚಿತವಾದ, ಸುಪ್ರಸಿದ್ದವಾದ ವಿಟಮಿನ್‌ (vitamin- vital, amine; 
nappropriately ಅಷ್ಟೇನೂ ಸರಿಯಲ್ಲದಂತೆ) ಅಥವಾ ಜೀವಸತ್ವಗಳು. 
ಇವುಗಳ ಪ್ರಾಮುಖ್ಯತೆಗೆ ಕಾರಣ ಇವು ಇಂಥ ನಿರ್ಣಾಯಕ ಘಟ್ಟಗಳಲ್ಲಿ ಬೇರೆ 
ಯಾವುದರಿಂದೂ ಸಾಧ್ಯವಾಗದಂಥ ಕೆಲಸ ಸಾಗಿಸುತ್ತವೆ ಎನ್ನುವುದರಿಂದ. 


ವಸ್ತುಸ್ಥಿತಿಯಲ್ಲಿ ಹಲವು ಸಹ ಆಕಿಣ್ವಗಳು ಪತ್ತೆಯಾದುದೇ ಈ ರೀತಿ, 
ಕೆಲವು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಕಾರಣೀಭೂತವಾದ ವರ್ಧನ ಕಾರಕಾಂಶ 
(growth factor) ಗಳಾಗಿ ಇವುಗಳಲ್ಲಿ ಕೆಲವು ಪತ್ತೆಯಾದವು. ಇನ್ನು ಕೆಲವನ್ನು 
ಕಂಡುಹಿಡಿದದ್ದು ಹೀಗೆ : ಅವು ಆಹಾರದಲ್ಲಿ ಇಲ್ಲದಿದ್ದಲ್ಲಿ ಕೆಲವು ಆಹಾರ 
ನ್ಕೂನತಾ (ಗಟrition೩ldಗಃeಗಂy) ಖಾಯಿಲೆಗಳು ಬರುತ್ತವೆ. ಇವುಗಳಿಗೆ 
ಪರಿಹಾರ ಈ ಇಲ್ಲದ ವಸ್ತುಗಳನ್ನು ಆಹಾರದಲ್ಲಿ ಒದಗಿಸಿಕೊಡುವುದು. 
ಇಂಥ ವಸ್ತುಗಳು ಮನುಷ್ಯನಲ್ಲಿಯೂ ಕಂಡು ಬಂದವು. ಹಲವು 
ಪ್ರಾಣಿಗಳಲ್ಲಿಯೂ ಕಂಡು ಬಂದವು. 


ಪೆಲಗ್ರ (pellagra - ೧618, skin; agra, seizure; rough skin; ಈ 
ರೋಗಿಗಳ ಚರ್ಮ ಒರಟೊರಟು) ಎಂಬುದು ಒಂದು ರೋಗ. 20ನೆ ಶತಮಾನದ 
ಮೊದಲ ಭಾಗದಲ್ಲಿ USA ಯ ಗ್ರಾಮೀಣ ದಕ್ಷಿಣ ಭಾಗದಲ್ಲಿ ಮಾತ್ರ ಕಂಡು 
ಬಂದದ್ದು ಇದು, ಪ್ರಾಂತಾಂತರ (endemic - en, in, demor, people, 
district, ಇದನ್ನು ಇಲ್ಲಿ ಪ್ರಾಂತ ಎಂದು ಗಣಿಸಲಾಗಿದೆ ) ಮಾತ್ರವೇ ಎಂಬಂತೆ. 


124 


ಈ ರೋಗಲಕ್ಷಣ ಅತಿಸಾರ, ಚರ್ಮರೋಗ, ಬುದ್ದಿವಿಭ್ರಮೆ (6671608). 
ಮನುಷ್ಯ ಮತ್ತು ಹಲವು ಪ್ರಾಣಿಗಳು ನಿಕೊಟಿನ್‌ ಅಮೈಡ್‌ (೧100076 
amide) ಎಂಬ ಪೋಷಣೆಗೆ ಅಗತ್ಯವಾದ ಪದಾರ್ಡಿವಮೊಂದನ್ನು 
ಸೃಷ್ಟಿಮಾಡಿಕೊಳ್ಳಬಲ್ಲರು. ಈ ಗ್ರಾಮೀಣ ದಕ್ಷಿಣದಲ್ಲಿ ಮೆಕ್ಕೆಜೋಳದ 
ಬೆಳೆಯೇ ಅಧಿಕವಿದ್ದು, ಅದನ್ನು ತಿನ್ನುವ ಇವರ ಆಹಾರದಲ್ಲಿ ಈ ನಿಕೊಟಿನ್‌ 
ಅಮೈಡ್‌ನ ಅಭಾವವಿದ್ದಿತ್ತು. ಅದರಿಂದಾಗಿ ಅಲ್ಲಿ ಮಾತ್ರ ಈ ರೋಗ 
ಕಂಡುಬಂದದ್ದು. ಈ ರೋಗಕ್ಕೆ ಪರಿಹಾರ ಆ ವಸ್ತುವನ್ನು ಆಹಾರದಲ್ಲಿ ಇನ್ನು 
ಮುಂದೆ ಸೇರಿಸಿ ಬಿಡುವುದು. ಇದರ ಕೆಲಸ ಸಹ - ಆಕಿಣ್ವದಂತೆ ಕ್ರಿಯೆ 
ನಡೆಸುವುದು. ಆದ್ದರಿಂದ ಇದು ಒಂದು ಜೀವ ಸತ್ವ. 


ಇಲ್ಲಿ ನಾವು ನೆನಪಿನಲ್ಲಿಡಬೇಕಾದದ್ದು ಅವೇಕ ವಿಟಮೀನುಗಳು ಸಹ 
ಆಕಿಣ್ವಗಳ ಪೂರ್ವವರ್ತಿಗಳು, ಪುರಃಸರರು (precurser - pre before 
ಪೂರ್ವ ೦೬೫616, ಗು೧೧179 ವರ್ತಿ, ಸರ) ಎಂಬುದನ್ನು. ಅಂದರೆ ಆ ಸಹ 
ಆಕಿಣ್ವಗಳಿಗೂ ಮುಂಚೆಯೇ ಅವುಗಳ ಕಾರ್ಯಕ್ಷೇತ್ರದಲ್ಲಿ ನಿಂತು ಬರುವಂಥವು 
ಈ ವಿಟಮೀನುಗಳು. ಮನುಷ್ಯನ ಆಹಾರದಲ್ಲಿ, ಸಹ ಅಕಿಣ್ವಗಳ 
ಪುರಃಸರಗಳಾದ ವಿಟಮೀನುಗಳು ಎಲ್ಲವೂ ನೀರಿನಲ್ಲಿ ಕರಗುವಂಥವು. ಈಗ 
ತಾನೇ ನೋಡಿದ ನಿಕೊಟಿನ್‌ ಅಮೈಡ್‌ ಇಂಥ ಒಂದು ಬಗೆ. ಇದರ ನ್ಕೂನತೆಯೇ 
ಪೆಲಗ್ರ ವ್ಯಾಧಿತರುತ್ತದೆ ಎನ್ನುವುದನ್ನು ನೋಡಿದ್ದೇವೆ. ಅಂದರೆ ಇದಕ್ಕೆ ಹಸರು 
ಪೆಲಗ್ರ ನ್ಯೂನತಾವ್ಮಾಧಿ. ಬೆರಿಬೆರಿ ಎಂಬ ಇನ್ನೊಂದು ಪ್ರಸಿದ್ದರೋಗವುಂಟು. 
ಅದೂ ಜೀವಸತ್ವ ನ್ಕೂನತಾ ವ್ಯಾಧಿಯೇ. ಇದರ ಪರಿಹಾರ ಥಯಮಿನ್‌ 
(thiamine) ಅಥವಾ ವಿಟಮಿನ್‌ 8 ಯನ್ನು ಆಹಾರದಲ್ಲಿ ಬೆರಸುವುದು 


ನಮ್ಮ ಆಹಾರದಲ್ಲಿನ ಸಹ ಆಕಿಣ್ವ ಪುರಃಸರರೆಲ್ಲ (coenzyme 
precurser) ನೀರಿನಲ್ಲಿ ಕರಗಬಲ್ಲವಿಟಮಿನ್‌ಗಳು. ೩ರ. 
ವಿಟಮೀನುಗಳಾದರೋ ಕೊಬ್ಬಿನಲ್ಲಿ ಕರಗುವಂಥವು. ಅಲ್ಲದೆ ಅವು ಸಹ 
ಆಕಿಣ್ವಗಳ ಘಟಕಗಳೂ ಅಲ್ಲ. ಆದರೆ ಅವೂ ಉಚ್ಚತರ ಪ್ರಾಣಿಗಳ ಆಹಾರದಲ್ಲಿ 
ಎಳೆಯಷ್ಟಾದರೂ ಇರಬೇಕು. ಆಧುನಿಕ ಸಸ್ಕಗಳು ಹಾಗೂ ಸೂಕ್ಷ್ಮಜೀವಿಗಳು 


125 


ಸಂಶ್ಲೇಷಿಸುವಂತೆ ಮನುಷ್ಯನ ಸುದೂರ ಪೂರ್ವಜರಿಗೂ ಎಲ್ಲ ವಿಟಮೀನುಗಳ 
ಸಂಶ್ಲೇಷಣಾ ಸಾಮರ್ಥವಿದ್ದಿದ್ದಿರಬಹುದು. ಈಗ ಇಲ್ಲ. ಬಹುಶಃ ಎಲ್ಲ 
ಉಚ್ಚತರ ಪ್ರಾಣಿಗಳಲ್ಲೂ ಇತರ ಪ್ರಾಣಿಗಳನ್ನು ಅವು ತಿಂದು ಬದುಕುವುದರಿಂದ, 
ಹಾಗೂ, ಅವುಗಳ ದೇಹದ ಜೀರ್ಣಾಂಗದಲ್ಲಿ ಇವನ್ನು ಸಂಶ್ಲೇಷಿಸುವ 
ಸೂಕ್ಷ್ಮಜೀವಿಗಳು ಸಾಧಾರಣವಾಗಿಯೇ ವಾಸಮಾಡಿಕೊಂಡು ಇರುವುದರಿಂದ 
ಅವುಗಳಲ್ಲಿಯೂ ಇದೇ ಪರಿಸ್ಥಿತಿ. ಬೇಕಾಗುವ ಎಲ್ಲ ವಿಟಮೀನುಗಳ ಸಂಶ್ಲೇಷಣೆ 
ಇನ್ನು ಅವುಗಳಿಗೇ ಅವಶೃವನಿಸಿರಲಿಕ್ಕಿಲ್ಲ. ತಮ್ಮಲ್ಲಿಯೇ ಬಂದು ನೆಲೆಸಿ 
ತಮಗೇ ಉಪಕಾರಮಾಡುವಂಥ ಸೂಕ್ಷ್ಮಜೀವಿ (೧101006) ಗಳು ಇರುವಾಗ 
ತಾವೇ ಏಕೆ ಈ ಭಾರ ಇನ್ನು ಹೊರಬೇಕು ? ಹೀಗಾಗಿ ಆದಿಕಾಲದ ಈ 
ಸಂಶ್ಲೇಷಣಾ ಸಾಮರ್ಥ್ಯವನ್ನು ಇನ್ನು ಅನವಶ್ಶಕ ಎಂದು ಇವುಗಳ ವಿಕಾಸ 
ಪಥ ಬಿಟ್ಟುಕೊಟ್ಟಿರಬೇಕು. 


ನ 


ವಿಟಮೀನುಗಳ ಬಗ್ಗೆ ಕೆಲವು ಸಾಮಾನ್ಯ ನಿಲವುಗಳು ಅಗತ್ಯ. 1. ದೇಹ, 
ಸಾವಯವ ಪದಾರ್ಥಗಳನ್ನು ಹೀಗೆ ತಾನೇ ಸಂಶ್ಲೇಷಿಸುವುದಿಲ್ಲ ಎನ್ನುವುದು 
ಮೂಲತಃ ಒಂದು ಚಾನ್ಕಕೀ ಪಲ್ಲಟ (genetic mutation) ದಿಂದ ಆಗಿ 
ಬಂದಿರಬೇಕು. ಆಹಾರದಲ್ಲಿ ಅವುಗಳನ್ನಿತ್ತು ಚಿಕಿತ್ಸೆ ನಡೆಸುವುದು ಜನ್ಮಜಾತ 
ಚಯಾಪಚಯದ ಪ್ರಮಾದವೊಂದನ್ನು ಸರಿಪಡಿಸುವಂತಹ ಕೆಲಸ.. ಥಯಮೀನ್‌ 
ವಿಷಯದಲ್ಲಿ ಈ ನ್ಕೂನತೆ ಮನುಷ್ಯನಿಗೂ ಹಲವು ಪ್ರಾಣಿಗಳಿಗೂ ಸಾಮಾನ್ಮ. 
ಇಂಥ ವಿಕಾಸ ಬಲುಹಿಂದೆಯೇ ನಡೆದಿದ್ದಿರಬೇಕು. ಆ ವಿಟಮೀನ್‌ನ ನ್ಕೂನತೆ 
ಮನುಷ್ಯ ಮತ್ತು ಇನ್ನು ಕೆಲವೇ ಪ್ರಾಣಿ (ಉದಾ :ಗಿನಿಪಿಗ್‌)ಗಳಿಗೆ ಸಾಮಾನ್ಯ. 
2 ೇನುಗಳು ದೇಹರಚನೆಗೇ ಏನೂ ಅವಶ್ಯವಿಲ್ಲ. ಅವುಗಳ ಅಗತ್ಯ 
ಕೆಲವು ಗೌಣ ಸಂವಿಧಾತುಗಳಾಗಿ, ಅಥವಾ ಅಕಿಣ್ವಕ್ರಿಯೆಗೆ ಸಹಕಾರಕಗಳಾಗಿ. 
3. ಮದಾತ್ಮಯತೆ (೩॥ರಂಗಂlisM) ಅಂದರೆ ವಿಪರೀತ ಮದ್ಯಸೇವನೆ ಹಲವು 
ವಿಟಮೀನ್‌ಗಳ ನ್ಯೂನತಾ ಖಾಯಿಲೆಗಳಿಗೆ ಆಧಾರ. ಇದಕ್ಕೆ ಹಲವು 
ಕಾರಣಗಳಿವೆ; ಎಲ್ಲ ಸೇರಿ ಈ ಪರಿಣಾಮ. ಆ ಕುಡುಕರ ಒಟ್ಟು ಆಹಾರದ 
ಕಡಿಮ ಪ್ರಮಾಣ, ಮಿಟಮೀನುಗಳ ಹೀರಿಕೊಳ್ಳುವಿಕೆ ಅಥವಾ ಶೇಖರಣೆಯಲ್ಲಿನ 


₹3 
() 
ತ 


126 


ತೊಂದರೆಗಳು, ಕೆಲವು ಸಂದರ್ಭಗಳಲ್ಲಿ ಜಾನೃಕೀಯವಾಗಿ ಇವುಗಳಿಗೆ 
ಕಾರಣವಾಗಿ ಮೊದಲೇ ನಿಲ್ಲಬಲ್ಲ ಪೂರ್ವವಿತರಣ (06961500170) 
ಕಾರಕಾಂಶಗಳು ಎಂದು ಮುಂತಾಗಿ. ಈ ನ್ಯೂನತೆಯ ಮುನ್ಸೂಚನೆಯಂಥ 
ಅಂಶಗಳು ಈ ಪೂರ್ವವಿತರಣ ಕಾರಕಗಳು. 4. ವಿಟಮೀನುಗಳ 
ಅತಿಸೇವನತೆಯೂ ರೋಗಕಾರಣವೇ. ತಿನ್ನುವ ಆಹಾರದ ಅವ್ಯವಸ್ಥೆ ಅಥವಾ 
ಔಷಧಗಳ ಬಗ್ಗೆ ಮಿಥ್ಕಾ ಅಭಿಮತಗಳು, ಪಥ್ಮಾಪಥ್ಮದ ದುರ್ನಡತೆಗಳು 
ಇವೆಲ್ಲ ಕಾರಣ ಇಂಥ ಅತಿರೇಕಕ್ಕೆ. 


ಆಕಿಣ್ವಗಳು ಈ ರೀತಿ ಅತಿ ವಿಶಿಷ್ಟ ಕಾರ್ಯ ಮಾತ್ರ ನಿರ್ವಹಿಸುವ 
ವಸ್ತುಗಳು. ಅವುಗಳೆಲ್ಲದರ ಕಾರ್ಯ ವೈವಿಧ್ಯತೆಯನ್ನು ನಾವು ಗಮನದಲ್ಲಿಟ್ಟು 
ಕೊಂಡಲ್ಲಿ ಅವು ಹಲವಾರು ಬಗೆಯ ಸಮರ್ಥಶಾಲಿಗಳು ಎನ್ನುವುದರಲ್ಲಿ 
ಸಂಶಯವೇನಿಲ್ಲ. ಈಗ ನಮಗೆ ಪರಿಚಯವಿರುವುದು ಹಲವು ಸಾವಿರ ಬಗೆಯ 
ಆಕಿಣ್ವಗಳು. ನೀರಿನ ಮಾಧ್ಯಮದಲ್ಲಿ ಪರಮಾಣುಗಳನ್ನು ವಿದ್ಯುತ್‌ ಶಕ್ತಿಯ 
ಬಲದಿಂದ ಒಡೆಯುವ ಜಲವಿಲೇಯನ (hydrolysis - hydro, lysis), 
ಮಹಾಪರಮಾಣುಗಳ ವೇಳೆ ನಾವು ನೋಡಿದ ಅವುಗಳ ರಚನಾಕ್ರಮ ಎಂದರೆ 
ಲವಾರು ಮಾನಕಗಳನ್ನು (ಹಲವುಸಲ, ಸಾವಿರ ಗಟ್ಟಲೆಯ ಮಾನಕಗಳನ್ನು) 
ಒಂದೇ ಶೃಂಖಲೆಯಲ್ಲಿ ಬಂಧಿಸಿಡುವುದು - ಅಂದರೆ ಪರಮಾಣುಗಳ 
ಬಹುಭಾಗೀಲೀಕರಣ (polymerisation), ಪರಮಾಣುಗಳ ಕಾರ್ಯವಿಹಿತ 
ಗುಂಪು ಗುಂಪುಗಳ (ಕuಗctional groups) ಸ್ಪಲಾಂತರಣ (!೩೧561676706), 
ಆಮ್ಲಜನಕೀಕರಣ ಹಾಗೂ ಹ್ರಾಸ ಎಂದು ಮುಂತಾಗಿ ಹೇಳಬಹುದು ಇವುಗಳ 
ಹಲವಾರು ವೈಯಕ್ತಿಕ ಕಾರ್ಯ ಪ್ರಣಾಲಿಗಳನ್ನು. ಅಂದರೆ ಆಕಿಣ್ವಗಳನ್ನು 
ಪರಮಾಣು ಮಟ್ಟದ ಅಭಿಯಂತ್ಯ (6೧01೧661) ಗಳು ಎಂದರೆ ತಪ್ಪೇನಿಲ್ಲ. 


( 


ಇಲ್ಲೆಲ್ಲ ಅಕಿಣ್ವಗಳ ಪಾತ್ರ ಬಲು ತಟಸ್ಪ, ಶಾಂತ. ಮೇಲುಮೇಲಿನಷ್ಟೇ 
ಎನ್ನುವುದು ಸರಿಯಲ್ಲ. ಬದಲು ಅವು ಸಂಕೀರ್ಣವಾದ ಪರಮಾಣು ಯಂತ್ರಗಳು, 
ಅವುಗಳ ವ್ಯಾಪಾರ, ಮತ್ತೆ ಅನೇಕ ವಿಧದ ಸಂಯಂತ್ರಗಳನ್ನುಬಳಸಿ ನಡೆಯುತ್ತದೆ 


ಎನ್ನುವುದು ಸುಯೋಗ್ಮ. ಉದಾಹರಣೆಗೆ ಕೆಲವು ಆಕಿಣ್ವಗಳು ಅಧಸ್ತರದ 


| 


ಒಂದೇ ಪರಮಾಣುವಿನ ಮೇಲೆ ಕೆಲಸಮಾಡುತ್ತವೆ. ಇನ್ನು ಕೆಲವು ಕೆಲಸ 
ನಡೆಸುವುದು ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಪರಮಾಣುಗಳ 
ಮೇಲೆ. ಈ ಪರಮಾಣುಗಳ ಬಂಧನ ಕ್ರಮ ಹೀಗೆಯೇ ಇರಬೇಕು ಎಂಬ 
ನಿರ್ಬಂಧ ಇರಬಹುದು ಅಥವಾ ಅಂಥ ನಿರ್ಬಂಧ ಇಲ್ಲದೆ ಕೂಡ ಇರಬಹುದು. 
ಇದೆಲ್ಲ ನಿರ್ಧಾರಿತವಾಗುವುದು ಶಕ್ತಿಯ ಯಾವೆಲ್ಲ ಗತಿವಿಧಿ (0೧6005) ಇಲ್ಲಿ 
ಪ್ರವೃತ್ತವಿದೆ ಎಂಬುದನ್ನು ಅನುಸರಿಸಿ. ಇದನ್ನು ಈಗ ಅಳೆಯಬಹುದು, 
ಅದಕ್ಕೆಂದೇ ಹಲವು ಉಪಕರಣಗಳೂ ಈಗ ಲಭ್ಯ. 


ಆಕಿಣ್ವಗಳ ಕಾರ್ಯಕ್ಷೇತ್ರದ ವಿಷಯವನ್ನು ಮುಗಿಸುವ ಮುನ್ನ ಅವುಗಳ 
ಕೆಲಸಕ್ಕೆ ಕೆಲವು ವಸ್ತುಗಳು ವಿಘ್ನತರಬಹುದು ಎಂಬುದನ್ನೂ ಅರಿಯುವುದು 
ಸೂಕ್ತ. ಇವು ಆಕಿಣ್ವಗಳ ಕಾರ್ಯವನ್ನೇ ಬದಲಿಸಿಬಿಡಬಹುದು. ಇದು 
ಸಾಧ್ಯವಾಗುವುದು ಈ ಪರಮಾಣುಗಳು ಅಕಿಣ್ಣದೊಳಗಿನ ಪರಮಾಣುಗಳ 
ಜೊತೆ ತಾವೇ ಬಂದಧ'ಗೊಂಡು ಬಿಡುವುದರಿಂದ. ಅದರಿಂದಾಗಿ 
ಅಧಸ್ತರದೊಡನೆಯ ಅಕಿಣ್ವಬಂಧ, ಪ್ರಭಾವಿತವಾಗಬಹುದು ಅಥವಾ ಆಗುವ _ 
ಉತ್ಪನ್ನಗಳ ಮೊತ್ತ ಬದಲಾಯಿಸಬಹುದು. ಆಕಿಣ್ವ (enzymatic) 
ಕ್ರಿಯಾಶೀಲತೆ (೩೦tivy) ಯನ್ನು ಈ ರೀತಿ ಹ್ರಾಸಗೊಳಿಸುವ ಪದಾರ್ಥಗಳನ್ನು 
ನಿಗ್ರಹಿ (inhibitors, restrainers) ಗಳು ಎನ್ನುತ್ತಾರೆ. ಈ ನಿಗ್ರಹಿಗಳು 
ಅಧಸ್ತರಗೊಳಡನೆ ತಮ್ಮರಚನೆಯಲ್ಲಿ ಸರಿಸುಮಾರಾಗಿ ಸಮವಿರುತ್ತವೆ. 
ಅವು ಆಕಿಣ್ಣದೊಂದಿಗೆ ಸರಿಯಾಗಿ ಕೆಲಸ ಮಾಡುವುದಿಲ್ಲ ಅಥ'ವಾ 
ಕೆಲಸಮಾಡಿದರೂ ಅದರ ಗತಿ ಅತಿವಿಲಂಬಿತ. 


ಆದರೆ ಇಂಥ ನಿಗ್ರಹಿಗಳಿಂದ ಹಲವು ಬಗೆಯ ಉಪಯೋಗಗಳೂ ಉಂಟು. 
ಇಂಥ ಅನೇಕ ನಿಗ್ರಹಿಗಳು ಔಷಧರೂಪದಲ್ಲಿಬಳಕೆಯಾಗುತ್ತವೆ. ಇದಕ್ಕೆ 
ಒಂದು ಉತ್ತಮ ಉದಾಹರಣೆ ಹೀಗಿದೆ. ಮೀಥೊಟ್ರೆಕ್ಸೇಟ್‌ (methotrexate) 
ಎನ್ನುವ ರಸಾಯನಿಕ ವಸ್ತು ಡಿಹೈಡ್ರೋಪೋಲೇಟ್‌ ರಿಡಕ್ಟೇಸ್‌ (dehydro 
folate 1766001856) ಎನ್ನುವ ಅಆಕಿಣ್ವದೊಡನೆ ಎಷ್ಟು ಭದ್ರವಾಗಿ 
ಬಂಧಗೊಳ್ಳುತ್ತದೆ ಎಂದರೆ ಆಗ ಈ ಆಕಿಣ್ವ ತನ್ನ ಕೆಲಸವನ್ನು ಇನ್ನು ಮಾಡಲು 


128 


ಅಸಮರ್ಥವಾಗಿಬಡುತ್ತದೆ. ನೀವು ಇಲ್ಲಿ ನೆನಪಿನಲ್ಲಿಡಬೇಕು, ಈ ಆಕಿಣ್ವ 
ನಾವು ಈ ಹಿಂದೆನೋಡಿದ ಔಸಿ ಯ ಸಂಶ್ಲೇಷಣೆಯಲ್ಲಿ ಮುಖ್ಯ ಪಾತ್ರ 
ವಹಿಸುತ್ತದೆ ಎಂಬುದನ್ನು. ಕ್ಕಾನ್ಸರ್‌ (೦೩೧೦6೧ ರೋಗದ ಹೆಸರನ್ನು ಈಗ 
ಕೇಳದವರೇ ಇಲ್ಲ. ಆ ರೋಗದ ಭಯಂಕರತೆಯೂ, ದುರ್ದಮೃತೆಯೂ 
ಸುಪರಿಚಿತವೇ. ಅಂಥ ರೋಗಕ್ಕೆ ಮದ್ದು ಕಂಡು ಹಿಡಿಯುವ ಕೆಲಸ ವೈದ್ಯಕೀಯ 
ಕ್ಷೇತದಲ್ಲಿ ನಿರಂತರ ನಡೆದೇ ಇದೆ ಇನ್ನೂ. ಆಕಿಣ್ವಗಳ ನಿಗ್ರಹ (inhibition) 
ಇಲ್ಲಿ ನೆರವು ನೀಡಬಹುದು ಎಂಬ ಪ್ರತಿಪಾದನೆಯನ್ನು ಈಗ ಮಂಡಿಸಲಾಗಿದೆ. 
ಕ್ಯಾನ್ಸರ್‌ ಕೋಶಗಳ ಮುಖ್ಯ ವೈಶಿಷ್ಟ ಅವುಗಳು ತಡೆಯಿಲ್ಲದಂತೆಯೇ ವಿಭಜನೆ 
ಹೊಂದುತ್ತ ಹೋಗುತ್ತವೆ, ಸಾಧಾರಣ ಕೋಶಗಳಲ್ಲಿಯೋ ಅವುಗಳ ವೈಶಿಷ್ಟ್ಯ 
ಇಂಥ ವಿಭಜನೆ ಅತಿ ನಿಯಂತ್ರಿತ ಎನ್ನುವುದರಲ್ಲಿದೆ. ಕೋಶಗಳ ವಿಭಜನೆ 
ಎಂದರೆ 01% ಗಳ ಪ್ರತಿಲಿಪೀಕರಣ, ಎಂಬುದನ್ನು ನೀವು ಅರಿತಿದ್ದೀರಿ. 
ಆದುದರಿಂದ ಈ ಕ್ಕಾನ್ಸರ್‌ನಲ್ಲಿ ಅತಿರೇಕದ 01೪% ಸಂಶ್ಲೇಷಣೆ ನಡೆಯುತ್ತ 
ಬರುತ್ತದೆ ಎನ್ನುವುದು ಸುಸ್ಫುಟ. ಈ ಸಂಶ್ಲೇಷಣೆಯನ್ನು ನಾವು ತಡೆಯಬಹುದೇ 
ಏನು ? ನಿಧಾನವಾಗಿ ಬೆಳೆಯುವ ಸಾಧಾರಣ ಕೋಶಗಳಿಗಿಂತ ಕ್ಕಾನ್ಸರ್‌ 
ಕೋಶಗಳು ಈ ಮಿಥೋಟ್ರೆಕ್ಸೇಟಿನ ಕಾರ್ಯಕ್ಕೆ ಹೆಚ್ಚು ಸುಗ್ರಾಹ್ಮ (susceptible 
- Sus up, capere, to take). ಅದರಿಂದಾಗಿ ಈ ವಸ್ತುಗಳನ್ನು ಸರಿಯಾದ 
ಪ್ರಮಾಣದಲ್ಲಿ ಪ್ರಯೋಗಿಸಿದರೆ ಅವುಕ್ಕಾನ್‌ಸರ್‌ ಕೋಶಗಳನ್ನು ಪರಮಾಣುಗಳ 
ಲೆಕ್ಕದಲ್ಲಿಯೇ ಸಾಯಿಸಿಬಿಡುತ್ತವೆ, ಆರೋಗ್ಯಕರವಾದ ಇತರ ಕೋಶಗಳಿಗೆ 
ಯಾವರೀತಿಯಲ್ಲಿಯೂ ಮಾರಕವಾಗದಂತೆ. ಅಂದರೆ ಅವು ಅನುಪಮೇಯವಾಗಿ, 
ವಿಜಯಶಾಲಿಯಾದ ಔಷಧಗಳಾಗಿ ಬಿಡಬಹುದು ಕ್ಕಾನ್ಸರ್‌ ರೋಗಕ್ಕೆ. ಆದರೆ 
ಇದು ಸದ್ಯಕ್ಕೆ ಎಲ್ಲರೂ ಹಾರೈಸುವ ಸದಾಶಯ ಮಾತ್ರ. 


129 


ಕ್ರ. ಚಯಾಪಚಯ 


ಇದುವರೆಗೆ ಜೀವಕ್ರಿಯೆಯ ಸುತ್ತಮುತ್ತ ನೋಡಿದೆವು ಅಷ್ಟೆ. ಹತ್ತಿರಕ್ಕೆ 
ಹೋಗಿಯೇ ಇಲ್ಲ ಒಳಗೂ ಇಳಿದಿಲ್ಲ. ಅದರ ಕೆಲವು ಅಂಶಗಳ ಒಂದು ಅತಿ 
ವಿಹಂಗಮ ದೃಷ್ಟಿ ಪಡೆದೆವು ಅಷ್ಟೆ. ಯಾವ ಆಳಕ್ಕೂ ಇಳಿಯಲ್ಲೇ ಇಲ್ಲ ಇನ್ನೂ. 
ಆಕಿಣ್ವಗಳನ್ನು ಪರಿಶೀಲಿಸುವಾಗ ಜೀವಕ್ರಿಯೆಗೆ ಅದ್ವಿತೀಯವಾಗಿ ನಿರಂತರವೂ 
ಒದಗಿಬರುವ, ಜೀವಂತ ದೇಹ ತಾನೇ ಸೃಷ್ಟಿಸಿರುವ ಒಂದು ಖಚಿತವಾದ 
ವಿವಿಧಮಯವಾದ ಭೌತರಚಿತಿಯನ್ನು ನೋಡಿದೆವು ಅವುಗಳಲ್ಲಿ. ಆದರೂ 
ಅಲ್ಲಿಯ ಶಕ್ತಿಗತಿ ವಿಧಿಯ ಪದವಷ್ಟನ್ನೇ ಸ್ವಲ್ಪ ನಾವು ಗಮನಿಸಿದೆವು ಆ ವೇಳೆ. 
ಇನ್ನು ಈ ದೇಹಕ್ರಿಯೆಗಳು ಎನ್ನುವುದು ಯಾವೆಲ್ಲ. ಜೀವಂತ ದೇಹದಲ್ಲಿ 
ನಡೆಯುವ ಜೀವವ್ಕಾಪಾರ ಏನೆಲ್ಲ. ಹೇಗೆಲ್ಲ ಎನ್ನುವುದನ್ನು ನೇರ ನೋಡುವುದು 
ಸರಿ. ಸುತ್ತಿಬರುವುದು ಸಾಕು. ಆದರೂ, ಇಲ್ಲಿಯೂ ನಮ್ಮ ಆಶಯ ಒಂದು 
ರೀತಿಯ ಹಕ್ಕಿನೋಟ, ಮೂಲ ಉದ್ದೇಶ ಇಲ್ಲಿರುವ ಸಮಷ್ಟಿಯ ಒಂದು 
ಇಣುಕು, ತುಂಬ ಆಳಕ್ಕೆ ಹೋಗುವುದು ಅಲ್ಲವೇ ಅಲ್ಲ. ಆದರೆ ಆಗಾಗ್ಗೆ 
ಇಲ್ಲೆಲ್ಲ ನಡೆಯುವ ಪರಮಾಣು ವ್ಯವಹಾರವನ್ನು ಮಾತ್ರ ನೋಡುತ್ತೇವೆ, 
ಅತಿಯಾದ ವಿವರಗಳನ್ನು ಬಿಟ್ಟುಕೊಟ್ಟು. 


ಜೀವಂತ ದೇಹದ ಎಲ್ಲಕ್ರಿಯೆಗಳ ಸಮಷ್ಟಿಗೇ ಚಯಾಪಚಯ 
(metabಂlismM) ಎನ್ನುತ್ತಾರೆ. ಇಲ್ಲಿನ ಮೊದಲ ವಿಶಿಷ್ಟತೆ ಹೀಗೆ : ಜೀವಂತ 
ದೇಹ, ಅಂದರೆ ಜೀವಿ, ತನ್ನ ದೇಹಕ್ರಿಯೆಗಳಲ್ಲಿ ಎಂದಿಗೂ ಸಮತೋಲ 
(equilibrium) ದಲ್ಲಿ ಇರುವುದಿಲ್ಲ. ಬದಲು ಅದಕ್ಕೆಬೇಕಾಗಿರುವುದು ಮುಕ್ತ 
ಶಕ್ತಿಯ ನಿರಂತರವಾದ ಒಂದು ಒಳಪ್ರವಾಹ (17110೬). ಅದರೊಳಗಿನ ವಿಶ್ವ 
ಆದಷ್ಟೂ ಅವ್ಯವಸ್ಥೆಯನ್ನು ಮಹತ್ತಮಗೊಳಿಸಲು ಎಂದೂ ಪ್ರಯತ್ನಿಸುತ್ತ 


130 


\ 


ಇರುತ್ತದೆ. ಈ ಅವ್ಕವಸ್ತಾತ್ಮಕ ಪ್ರವಣತೆಯ ಎದುರು ತನ್ನಲ್ಲಿಒಂದು 
ನೀತಿಯ ವ್ಯವಸ್ಥೆಯನ್ನು ಉಳಿಸಿಕೊಳ್ಳುವುದಕ್ಕೆ ಈ ಶಕ್ತಿಯ ಬಳಕೆಯಾಗುತ್ತದೆ 
ಜೀವಿಯಲ್ಲಿ. ಇದು ಜೀವಸೃಷ್ಟಿಯ ಆಧಾರಭೂತ ವಿಷಯ ಎಂದು ಪಾಶ್ಚಿಮಾತ್ಯ 
ದಾರ್ಶನಿಕರು ಹೇಳುತ್ತಾರೆ. ನಿರ್ಜೀವ ಸಂಸ್ಥೆಯೊಂದರಲ್ಲಿ ಇರುವ ಒಟ್ಟು 
ಕಕ್ತಿಗಳು ಪರಸ್ಪರ ಕ್ರಿಯೆ ನಡೆಸಿ ಕೊನೆಗೆ ಶಾಂತಗೊಳ್ಳುವ ಅಥವಾ ಪರಸ್ಪರ 
ಕೋಲನಗೊಂಡು ಇನ್ನು ಕ್ರಿಯಾ ಮುಕ್ತವಾಗುವಂಥ ಪರಿಸ್ಥಿತಿಯನ್ನು 
ಮುಟ್ಟಿ ಬಿಡುತ್ತವೆ. ಅಂದರೆ ಅಂಥ ವೇಳೆ ಕ್ರಿಯೆಗೆಂದು ಒದಗಬಲ್ಲ ಶಕ್ತಿಗಳು 
ಇರುವುದಿಲ್ಲ. ಅವೆಲ್ಲ ಶಾಂತ, "ಮೃತ'. ನಿಸರ್ಗದಲ್ಲಿ ಇದು ಸಹಜವೆಂದು 
ಭಾವಿಸಿದ ಆ ದಾರ್ಶನಿಕರು, ಈ ಇಡೀ ನಿರ್ಜೀವ ವಿಶ್ವದ ಸ್ವಭಾವಕ್ಕೆ 
ಅಂತರ್ವೃತ್ತಿ (entroy, 6೧-1೧, trolpy, turning) ಎಂದು ಹೆಸರು ಕೊಟ್ಟರು. 
ಇಂಥ ಅಂತರ್ವೃತ್ತವೂ ವಿಶಾಲವೂ ನಿರ್ಜೀವವೂ ಆದ ಈ ವಿಶ್ವದ ಇಲ್ಲಿ ಜೀವಿ 
ಮಾಡುವುದು ಏನನ್ನು? ಇಂಥದೇ ನಿಸರ್ಗ ಸಂಸ್ಥಿತಿಗಳನ್ನು ಬಳಸಿಕೊಂಡು, 
ತನ್ನದೇ ಒಂದು ದೇಹ ರಚಿಸಿಕೊಂಡು, ಆ ದೇಹದಲ್ಲಿಯೂ ಹೀಗೆಯೇ 
ಇರುತ್ತಿರುವಂಥ ಆಂತರ್ವೃತ್ತಿಯೊಡನೆ ಕೆಲವುಕಾಲದ ಮಟ್ಟಿಗೆ ಹೋರಾಡಿ - ಆ 
ಕಾಲ, ಆದರ, ಜೀವಮಾನ - ಆನಂತರ ತನ್ನಂಥದೇ ಆದ ಬೇರೊಂದು 
ದೇಹವೊಂದನ್ನು ಪ್ರಜನನಗೊಳಿಸಿ, ಅದಕ್ಕೆ ತನ್ನ ಅನುವಂಶಿಕತೆಯನ್ನೆಲ್ಲ ಅಂದರೆ 
ತನ್ನತನವನ್ನೆಲ್ಲ ಆದಷ್ಟು ಧಾರೆ ಎರೆದುಕೊಟ್ಟು, ಅದಾದ ಮೇಲೆ ತನ್ನ 
ಇದುವರೆಗಿನ ದೇಹವನ್ನು ಇನ್ನು ನಿರ್ಜೀವ ಪರಿಸ್ಥಿತಿಗಳಿಗೆ ಈಡು 
ಮಾಡಿಬಿಡುವುದು; ಇದು,ಅದರ, ಸಾವು ಇವಿಷ್ಟು ಜೀವಿಯ ವ್ಯಾಪಾರ. 
ಅಂದರೆ ಜೀವಿಯ ವೈಶಿಷ್ಟ ಸರ್ವತ್ರ ಸಾರ್ವಭೌಮಿಕವಾದ ಅಂತರ್ವತ್ತಿ 
ಪ್ರವೃತ್ತಿಗಳೆದುರು ಅದು ನಡೆಸುವ ಕ್ಷಣಕಾಲದ ಸೆಣಸಾಟ. ಇದು, ಜೀವಶಾಸ್ತ್ರ 
ಕಂಡ ಎಲ್ಲ ಜೀವಿಗಳ ವಾಖ್ಯಾನ. 

ಆದರೆ ಈ ಕ್ಷಣಕಾಲದ ಅಸಂಖ್ಯ ಹೋರಾಟ, ವಿಕಸನದ ಪಥದಲ್ಲಿ 
ಮೂಡಿ ಬಂದುದು ದೇಹದ, ಆ ದೇಹ ಸಾಮರ್ಥ್ಯ ಹಾಗೂ ಕ್ರಿಯಾಶೀಲತೆಗಳ 
ಕೊನೆಯಿಲ್ಲದ ವೈವಿಧ್ಯತೆಗಳಾಗಿ. ಇಂಥದೇ ವಿವಿಧತೆಯ ಮುಂದುವರಿಕೆಯ 
ಸದ್ಮೋಘಟ್ಟದಲ್ಲಿ ಮಾನವ ಎಂಬ ಪ್ರಾಣಿ ಉದ್ಭವಿಸಿ, ಅತನಲ್ಲಿ ಮನಸ್ಸು ಬುದ್ದಿ 


131 


ಮಾತು ಎಂಬಂಥ ಶಕ್ತಿಗಳು ಉದ್ಭವಿಸಿ, ಈ ಎಲ್ಲ ಕತೆಯನ್ನು ಅರಿತು, ಅದರಲ್ಲಿ 
ವಿಜ್ಞಾನ ಬೆಳೆಸಿ, ಅದರಿಂದ ತನ್ನಜೀವನದಲ್ಲಿ ಹೇರಳವಾದ ಉಪಯೋಗಗಳನ್ನು 
ಪಡೆದು ಕೊಂಡು, ಇದರಿಂದಲೇ ಇನ್ನು ಆನಂದ ಅನುಭವಿಸಿ, ಕಾವ್ಕರಚಿಸಬಲ್ಲ 
ಸಾಮರ್ಥವನ್ನು ಪಡೆದು ನಿಂತಿದೆ ಈ ಪ್ರಾಣಿ. ಇದು ಜೀವದ ಸೆಣಸಾಟದ 
ಕಾಲಾನುಗತ ವೈಭವ. ಪ್ರಪಂಚಕ್ಕೆ ನಮ್ಮಲ್ಲಿ ಅಂದರೆ ಭಾರತದ ದರ್ಶನಗಳಲ್ಲಿ 
ಎರಡು ಸುಂದರ ಅರ್ಥಗರ್ಭಿತ ಪದಗಳಿವೆ. ಒಂದು "ಜಗತ್‌' ಅಂದರೆ 
ಎಂದಿಗೂ ಗತಿಶೀಲ, ಇನ್ನೊಂದು "ಸಂಸಾರ', ಅಂದರೆ ಇಲ್ಲಿ ಎಲ್ಲವೂ 
ಸರಿದುಕೊಂಡು, ಚಂಚಲತೆಯಿಂದ ಹೋಗುತ್ತ ಇರುವುದು (ಸಂಸರತಿ, ಇತಿ). 
ಪಾಶ್ಚ್ವಾತ್ಮರು ಹೇಳುವ ಅಂತರ್ವೃತ್ತಿ ಅಂದರೆ ಅದರ ಕೊನೆಯಾದ ನಿಷ್ಕ್ರಿಯತೆ 
ಬರೀ ಆದರ್ಶಧ್ಮೇಯಿಯಾದ ಒಂದು ಹೆಸರು ಅಷ್ಟೇ, ವಿಶ್ವದ ಪ್ರವಣತೆಯನ್ನು 
ತಿಳಿಸುವಂಥ ಸ್ಥಿತಿ. ಇದನ್ನು ಭೌತ ವಿಜ್ಞಾನಿಗಳು ಅಂತರ್ವ್ಯತ್ತಿ ಎನ್ನುತ್ತಾರೆ. 
ಏಕೆಂದರೆ ಅವರ ಲೆಕ್ಕದಲ್ಲಿ ವಿಶ್ವವ್ಮಾಪಾರಕ್ಕೆ ಮೂಲಭೂತ, ಅಣು 
ಪರಮಾಣುಗಳ ಚಲನೆ, ಆ ಚಲನೆಗೆ ಒದಗಿ ಬರುವುದು ಅಲ್ಲಿನ ಉಷ್ಣ, 
ತಾಪಮಾನ. ಆದ್ದರಿಂದ ವಸ್ತುವಿನ ಅಂತರ್ವೃತ್ತಿಯನ್ನು ಅಳೆಯಬಹುದು, ಆ 
ವ್ಯವಸ್ಥೆಯಲ್ಲಿ ಕೆಲಸಕ್ಕೆ ಒದಗಿಬರದೆ, ಸ್ಥಾಯಿಯಾಗಿ ನಿಂತಂಥ ಶಕ್ತಿ, ಇಲ್ಲವೆ 
ಉಷ್ಣದ ಪರಿವಿಡಿ (೦೦೧1940 ಎಷ್ಟು ಎಂಬುದನ್ನು ಗಮನಿಸಿ. ಹೀಗೆ 
ಭೌತವಿಜ್ಞಾನಿಗಳು "ಅಂತರ್ವ್ಯತ್ತಿ' ಎಂಬ ದಾರ್ಶನಿಕ ಪದಕ್ಕೆ ತಮ್ಮ ನಿಲುಗಡೆ 
ತೊಡಿಸಿ ಬಳಸುತ್ತಾರೆ. ಅಮೂರ್ತ ತತ್ವವೊಂದಕ್ಕೆ ಗಣಿತದ ಶೃಂಖಲೆ 
ಒಡ್ಡುತ್ತಾರೆ. ವಿಜ್ಞಾನದ ರೀತಿ ಹೀಗೆ. 

ಇಷ್ಟು ದೀರ್ಫದ"ದಾರ್ಶನಿಕ' ಉಪಪ್ರಸಂಗ ಇಲ್ಲಿ ಏಕೆ ? ಜೀವಿಯ 
ಜೀವಾಳವಿರುವುದೇ ಅದರ ಚಯಾಪಚಯದಲ್ಲಿ, ಅಲ್ಲಿನ ಸಹಸ್ರಾರು ಪಥ 
ಮಾರ್ಗಗಳಲ್ಲಿ. ಆದುದರಿಂದ ಅವುಗಳ ಬಗ್ಗೆಯ ಇಂತಹ ಒಂದು ಸಮ್ಮಗ್‌ 
ದರ್ಶನ ಇಲ್ಲಿಸೂಕ್ತ, ವಿಷಯಾರಂಭದ ಮೊದಲಿನಲ್ಲಿಯೇ. 
ಚಯಾಪಚಯದ ಪಥಮಾರ್ಗಗಳು 

ಚಯಾಪಚಯವೆನ್ನುವುದು ಜೀವಿ ತನ್ನ ದೇಹದಲ್ಲಿ ನಡೆಸುವ ಒಂದು 
ಒಟ್ಟು ಪ್ರಕ್ರಿಯೆ. ಇದರಿಂದಾಗಿ ಜೀವಿ ತನಗೆ ಬೇಕಾದ ಮುಕ್ತ ಶಕ್ತಿಯನ್ನು (ree 


132 


energy) ಪಡೆದುಕೊಳ್ಳುತ್ತದೆ, ಬಳಸುತ್ತದೆ, ತನ್ನಈ ಕಾರ್ಯಕಲಾಪಗಳನ್ನು 
ನಿರ್ವಹಿಸಲು. ಅದು ಹೀಗೆ ಮಾಡುವುದು ಆಹಾರ ಸಾಮಗ್ರಿಗಳ (1006 
materials) ಲ್ಲಿನ ಪೋಷಕ ಅಥವಾ ಇನ್ನೂ ಸರಿಯಾಗಿ ಪೋಷಿತಿ (೧೬6೧0) 
ಗಳ ಆಮ್ಲಜನಕ ಸಂಯೋಗದಿಂದ ಆಗುವ ಶಕ್ತಿ ನೀಡುವ ಪ್ರತಿಕ್ರಿಯೆಗಳನ್ನು, 
ಜೀವಂತ ಸ್ಥಿತಿಯನ್ನು ಉಳಿಸಿಕೊಂಡು ಬರಲು ಬೇಕಾಗುವ ಶಕ್ತಿ ಬೇಡುವ 
ಪ್ರಕ್ರಿಯೆಗಳಿಗೆ ಜೋಡಿಸಿಬಿಡುವುದರಿಂದ ! 


ಶಕ್ತಿಯನ್ನು ಸುಸ್ಫುಟವಾಗಿ ಬೇಡುವ ಜೀವಕ್ರಿಯೆಗಳ ಕೆಲವು ಪ್ರಕಾರ 
ಹೀಗಿವೆ: 1. ಯಾಂತ್ರಿಕವಾದ (ಗಾ90೧8೧1081 - ಚಲನೆಯಂಥ - ಕೆಲಸಗಳ 
ನಿರ್ವಹಣೆ. ಇದು ಕೈ ಎತ್ತುವಂಥ ಸುಸ್ಫುಟ ಮಟ್ಟದಲ್ಲಿಯೂ ಸರಿ, ಹೃದಯ 
ಬಡಿತದಂಥ ಸೂಕ್ಷ್ಮ ಅಂಗಾಂಗಳ ಚಲನೆಯಲ್ಲಿಯೂ ಸರಿ - ಇವೆಲ್ಲಕ್ಕೂ 
ಸ್ಥೂಲ ಭೌತ ಶಕ್ತಿಗಳ ಬಳಕೆ ಅವಶ್ಯ. 2. ದ್ರವ ಪರಿಸ್ಥಿತಿಯೊಂದರಲ್ಲಿ ಒಂದು 
ಪ್ರದೇಶದಲ್ಲಿರುವ ಪದಾರ್ಥಗಳ ಸಮಾಹರಣ (00೧0611810೧, ಇದರ 
ಇಲ್ಲಿನ ಪ್ರಧಾನ ಅರ್ಥ 10 increase the quantity in unit, ಇದಕ್ಕೆ ಎಲ್ಲ 
ಕಡೆಯಿಂದ ಸೇರಿಸಿ ಆ ಪ್ರದೇಶದಲ್ಲಿ ತಂದುಬಿಡುವುದು ಎನ್ನುವ ವಿವರಣೆ ಇದೆ. 
ಆದ್ದರಿಂದ ಸಮಾಹರಣ ಪದ ಸೂಕ್ತವೆನಿಸಿದೆ. ಇದರ ಇತರ ಸಮಪದಗಳಾದ 
"ಸಂಕೇಂದ್ರಣ' "ಏಕೀಕರಣ' ಅಷ್ಟು ಸರಿಯಾಗಲಾರದು. ಉದಾ : ಸಮಾಹಿತ 
ಚಿತ್ತ ೦೦೧೦6೧7೩166 Mind) ದ ಪ್ರವಣತೆ (0/8616೧! ಅಂದರೆ ಅಲ್ಲಿನ 
ಪ್ರದೇಶದಲ್ಲಿ ಸಮಾಹೃತ ವಸ್ತುವಿನ ಹೆಚ್ಚುವರಿ ಇಳುವರಿಯಲ್ಲಿನ ಇಳಿಜಾರಿನ 
ಕ್ರಮಶಃ ಅಳತೆ - degree of slope as compared with the horizontal; 
rate of change in any quantity with distance; slope - ಇದು 
gradient ಪದದ ಅರ್ಥ ವ್ಮಾಪ್ತಿ)ಯ ಎದುರು ಪರಮಾಣುಗಳನ್ನು 
ಸಾಗಿಸುವುದು. ಇಲ್ಲಿ ರಸಾಯನಿಕ - ವಿದ್ಯುತ್‌ ಶಕ್ತಿಗಳು ಅವಶ್ಶ. 3. ಸಂಕೀರ್ಣ 
ಪರಮಾಣುಗಳ (ಉದಾಹರಣೆ - 0! ಪರಮಾಣುವಿನ) ಜೈವ ಸಂಶ್ಲೇಷಣೆ 
(biolsynthesis) ಹಾಗೂ ನಾವು ಇದುವರೆಗೆ ನೋಡಿದ ಜೈವ ಪರಮಾಣುಗಳ 
ಉತ್ಪಾದನೆ. ಇಲ್ಲಿಯೂ ರಸಾಯನಿಕ ವಿದ್ಯುತ್‌ ಶಕ್ತಿಗಳು ಬಳಕೆಯಾಗುತ್ತವೆ. 
ಈ ಮೂರು ಪ್ರಕಾರಗಳು ಜೀವ ವ್ಮಾಪಾರವನ್ನೆಲ್ಲ ನಿದರ್ಶಿಸುವಂಥವು. 


133 


ಜೀವಿಗಳು ಹೇಗೆ ಈ ಅವಶ್ಯವಾದ ಮುಕ್ತ ಶಕ್ತಿಯನ್ನು ಪಡೆದುಕೊಳ್ಳುತ್ತವೆ? 
ಶಕ್ತಿ - ಜೋಡಣೆ (97910/-00001೧0) ಎಂದೆವಲ್ಲ ಅದರ ಸ್ವರೂಪವೇನು ? 
ಸಸ್ಕಗಳುಮತ್ತು ಕೆಲವು ದಂಡಾಣುಗಳು ಇದನ್ನು ದ್ಯುತಿಸಂಶ್ಲೇಷಣೆ ಕ್ರಿಯೆಯಿಂದ 
ಪಡೆದುಕೊಳ್ಳುತ್ತವೆ. ಇಡೀ ಜೀವಜಗತ್ತಿನ ಆಧಾರ ಆಹಾರವಾದ ಸಕ್ಕರೆಯನ್ನು 
ಉತ್ಪಾದಿಸುವ ಸಸ್ಕಪ್ರಪಂಚದ ಪ್ರಖ್ಯಾತವಾದ ಈ ದ್ಮುತಿಸಂಶ್ಲೇಷಣಾ 
ಕ್ರಯೆಯನ್ನು ನೀವೆಲ್ಲ ಬಲ್ಲಿರಿ. ಹೀಗಾಗಿ, ಸಸ್ಮಗಳು ದ್ಕುತಿ (pಗಂಂ)ಪ್ರಾಶಿ 
troph, troph- trophe, food; trephein, to feed, ಪ್ರಾಶಿ, ಪ್ರಾಶನ) ಗಳು. 
ಇವನ್ನು ಬಿಟ್ಟ ಮಿಕ್ಕ ಜೀವಿಗಳೆಲ್ಲ ರಸಾಯನಿಕ ಪ್ರಾಶಿ (chemotropಗ) ಗಳು. 
ಅವು ತಮ್ಮ ಮುಕ್ತ ಶಕ್ತಿಯನ್ನು ಪಡೆದುಕೊಳ್ಳುವುದು ಜೈವ ಪರಮಾಣುಗಳಾದ 
ಪ್ರೋಟೀನ್‌, ಕಾರ್ಬೊಹೈಡ್ರೇಟ್‌ ಮತ್ತು ಲಿಪಿಡ್‌ಗಳೆಂಬ ಸಾವಯವ 
ಸಂಯುಕ್ತಗಳನ್ನು ಆಮ್ಲಜನಕದೊಂದಿಗೆ ಸಂಯೋಗಿಸಿ. ಆದ್ದರಿಂದ ಇವುಗಳ 
ಅಂತಿಮ ಮೂಲವೂ ದ್ಮುತಿಪ್ರಾಶಿಗಳೇ. 


ಹೀಗೆ ಪಡೆದ ಮುಕ್ತ ಶಕ್ತಿ ಬಹುತೇಕ ಸಂದರ್ಭಗಳಲ್ಲಿ ಶಕ್ತಿ ಬೇಡುವ 
ಕ್ರಿಯೆಗಳೊಡನೆ ಜೋಡಿಗೊಳ್ಳುವುದು ಈ ಮಧ್ಯೆ ಅಂತರಸ್ಥ (intermediate) 
ವಾದ ಅಡೆನೋಸೀನ್‌ ಟ್ರೈ ಫಾಸ್ಪೇಟ್‌ ATP (Adenosine Triphosphate 
ATP) ಎನ್ನುವ ಹೆಚ್ಚು ಶಕ್ತಿ(೧10೧ €ಗೀr್ರy)ಯ ಸಂಯುಕ್ತಗಳ 
ಸಂಶ್ಲೇಷಣೆಯಿಂದ. ಪೂರ್ಣವಾಗಿ ಆಕ್ಸಿಡೈಸ್‌ (0೫೬16156) ಅಂದರೆ 
ಆಮ್ಲಜನಕದೊಡನೆ ಸಂಯೋಗ ಆಗುವುದರ ಜೊತೆಗೆ ಈ ಪೋಷಿನಿಗಳು 
ಚಯಾಪಚಯ ಪ್ರತಿಕ್ರಿಯೆಗಳ ಶ್ರೇಣಿಯೊಂದರಲ್ಲಿ ಸಾಮಾನ್ಯ ಅಂತರಸ್ಥ 
ಉತ್ಸನ್ನಗಳಾಗಿಯೂ (general intermediate products) 
ಒಡೆಯಲ್ಪಡುತ್ತವೆ. ಈ ಉತ್ಪನ್ನಗಳು ಇತರ ಜೈವಿಕೀಯ ಪರಮಾಣುಗಳ 
ಸಂಶ್ಲೇಷಣೆಗೆ ಪುರ:ಸರ (precursor) ಗಳಾಗಿ ಬಳಸಲ್ಪಡುತ್ತವೆ. ಇಲ್ಲಿನ 
ಮುಖ್ಯ ಸಂಗತಿ, ಒಂದು ಕ್ರಿಯಾ ಪ್ರಣಾಲಿ ಇನ್ನೊಂದರದರ ಸಂಗಡ. ಹೀಗೆ 
ಕೊಂಡಿಗೊಂಡಿರುತ್ತದೆ ಎನ್ನುವುದು. 


ಜೀವಿಯ ಅದ್ಭುತ ಗುಣಲಕ್ಷಣ ಅವುಗಳ ಅನಂತ ಆಂತರಿಕ ಪ್ರಕ್ರಿಯೆಗಳ 
ಸಂಕೀರ್ಣತೆಯಲ್ಲಿಯೂ ಒಂದು ಸ್ಥಾಯಾಸ್ಟಿತಿಯನ್ನು ಅವು ಕಾಪಾಡಿಕೊಂಡು 


134 


ಬರುತ್ತವೆ ಎನ್ನುವುದರಲ್ಲಿದೆ. ಇದನ್ನು ಆಗಲೇ ನೋಡಿದ್ದೇವೆ. ಇದಕ್ಕೆ ಒಂದು 
ಉತ್ತಮ ದೃಷ್ಟಾಂತ ನೀಡಬಹುದು. 40 ವರುಷ ಬದುಕಿರುವ ಒಬ್ಬ ಸಾಧಾರಣ 
ವಯಸ್ಕ ಮನುಷ್ಯ ತನ್ನ ಜೀವಮಾನದಲ್ಲಿ ಟನ್‌ ಗಟ್ಟಲೆ ಆಹಾರಗಳನ್ನು, 
ಅಂದರೆ ಅವುಗಳಲ್ಲಿನ ಪೋಷಿನಿಗಳನ್ನು ಭಕ್ಷಿಸಿರುತ್ತಾನೆ, 20,000 ಲೀಟರ್‌ನಷ್ಟು 
ನೀರು ಕುಡಿದಿರುತ್ತಾನೆ. ಆದರೆ ಅವನ ತೂಕದಲ್ಲಿ ಅಂಥ ಏನೂ ಹೇಳಿಕೊಳ್ಳಲು 
ಬರುವಂಥ ವ್ಯತ್ಕಾಸ ನಡೆದಿರುವುದಿಲ್ಲ. ಇಂಥ ಸ್ಥಾಯೀಸ್ಥಿತಿ ನಡೆದು ಬರುವುದು 
ಚಯಾಪಚಯ ನಿಯಂತೃಗಳಒಂದು ಪರಿಷ್ಟತ (sophisticated) ತಂಡ 
(561)ದಿಂದ. 


ಇದನ್ನು ಸರಿಯಾಗಿ ಅರಿಯಲು ಚಯಾಪಚಯದ ಪಥಮಾರ್ಗಗಳು 
ಎಂದರೆ ಏನು ಎಂಬುದನ್ನು ಗಮನಿಸಬೇಕು. ಇವು ನಿರ್ದಿಷ್ಟ (specific) 
ಉತ್ಪನ್ನಗಳನ್ನು ನೀಡುವ ಕ್ರಮಾನುಗತ (೦೦756001119) ಆಕಿಣ್ವ ಪ್ರತಿಕ್ರಿಯೆಗಳ 
ಶ್ರೇಣಿಗಳು ಅಂದರೆ ಇಲ್ಲಿನ ಒಂದೊಂದು ಪಥಮಾರ್ಗದಲ್ಲಿಯೂ ಅಕಿಣ್ವಗಳ 
ಶ್ರೇಣಿ ಶ್ರೇಣಿಗಳೇ ಕೆಲಸ ಮಾಡುತ್ತವೆ, ಕ್ರಮಾನುಗತವಾಗಿ.ಅವುಗಳೆಲ್ಲದರ 
ಒಟ್ಟು ಫಲ ಇಂಥಿಂಥ ಉತ್ಪನ್ನಗಳು ಎಂದಂತೆ. ಈ ಕ್ರಮಗತಿಯಲ್ಲಿಯೂ, ಈ 
ಉತ್ಪನ್ನಗಳಲ್ಲಿಯೂ ಯಾವ ಬದಲಾವಣೆಯೂ ಆಗುವುದಿಲ್ಲ. ಅಂದ ಮೇಲೆ 
ಇಲ್ಲಿ ಹಲವಾರು ಪ್ರತಿಕ್ರಿಯಕ ಅಥವಾ ಪ್ರತಿಕರ್ತೃ (6018೧0 ಗಳು, ಅಂತರಸ್ತ 
(intermediate) ಗಳು ಹಾಗೂ ಉತ್ಪನ್ನ (೧೦೮೬೦!) ಗಳು,ಇರುತ್ತವೆ 
ಎಂದಂತಾಯಿತು. ಇವೆಲ್ಲ ಆಯಾ ಹಂತಗಳಲ್ಲಿ ಎದ್ದು ಆಯಾ ಕೆಲಸವನ್ನು 
ಚೊಕ್ಕವಾಗಿ ನಡೆಸಿಕೊಂಡು ಹೋಗುವಂಥ ರಸಾಯನಿಕ ವಸ್ತುಗಳೇ. 
ಚಯಾಪಚಯ ಕ್ರಿಯೆಯಲ್ಲಿ ಭಾಗವಹಿಸುವ ಈ ಎಲ್ಲ ಪದಾರ್ಥಗಳನ್ನು 
ಚೆಯಾಪಚಯಿಗಳು ಎನ್ನುತ್ತಾರೆ. ಜೀವಿಯೊಂದು ಹಲವು ಚಯಾಪಚಯಿಗಳನ್ನು 
(೧161೩001165) ಬಳಸುವುದರಿಂದ ಅದಕ್ಕೆ ಹಲವಾರು ಚಯಾಪಚಯ 
ಪಥಮಾರ್ಗಗಳಿರುತ್ತವೆ. ಈ ಎಲ್ಲ ಪಥಮಾರ್ಗಗಳನ್ನೂ, ಅವುಗಳ 
ಅಂತರಸಿಂಬಂಧವನ್ನು ಪ್ರತಿನಿಧಿಸುವಂಥ ಒಂದು ಸಂಪೂರ್ಣ ರಸಾಯನಿಕ 
ನಕ್ಲೆಬರೆದಿಡುವುದು ಸಾಧ್ಮ ಈಗ. ಅಷ್ಟು ಮುಂದುವರಿದಿದೆ ನಮ್ಮ ಇಲ್ಲಿಯ 
ಜ್ಞಾನ ರಾಶಿ. ಆದರೆ ಅದು ಬಲು ಬಲು ಜಟಿಲ ಎಂದು ತೋರಿಬರುವಂಥ ಅತಿ 


135 


ಸಂಕೀರ್ಣ ನಕ್ಷೆ. ಇದು ಈ ಪಥಮಾರ್ಗಗಳ ಒಂದು ಯಥೋಚಿತವಾದ 
ಮೇಲುನೋಟ. 


ಈ ಎಲ್ಲ ಪಥಮಾರ್ಗಗಳನ್ನೂ ಎರಡು ವರ್ಗಗಳಾಗಿ ವಿಂಗಡಿಸಬಹುದು. 
ಒಂದು ಅಪಚಯದ್ದು (08(0001617); ಇಲ್ಲಿನ ಪ್ರಕ್ರಿಯೆಗಳು ವಿಘಟನಾತ್ಮಕ 
(690೩6816); ಸಂಕೀರ್ಣ ಚಯಾಪಚಯಿಗಳು ಇಲ್ಲಿ ಶಕ್ತಿ ನೀಡುವಂತೆ 
(6610071081) ಒಡೆಯಲ್ಪಡುತ್ತವೆ. ಉತ್ಪನ್ನಗಳಾಗಿ ಈ ಪ್ರಕ್ರಿಯೆಯಲ್ಲಿ 
ಬಿಡಲ್ಪಡುವ ಮುಕ್ತ ಶಕ್ತಿ ಸಂರಕ್ಷಿತವಾಗುವುದು ATP ಯ ಸಂಶ್ಲೇಷಣೆಯಿಂದ 
ಅಥ'ವಾ ಓಿ0೧. ಎನ್ನುವ ಸಹ ಆಕಿಣ್ಣವನ್ನು NADPH ಆಗಿ 
ಹ್ರಾಸಗೊಳಿಸುವುದರಿಂದ. ಚಯಕ್ರಿಯೆ(8೧೩0೦11$೧)ಯಲ್ಲಿ ಜೈವ 
ಪರಮಾಣುಗಳು ಸಂಶ್ಲೇಷಿತವಾಗುತ್ತವೆ.' ಇವು ಶಕ್ತಿ ಬೇಡುವ (endergಂಗic) 
ಪ್ರಕ್ರಿಯೆಗಳು. ನಾವು ಈಗ ತಾನೇ ನೋಡಿದ ATP ಹಾಗೂ NADPH ಗಳು 
ಈ ಚಯ ಪಥಮಾರ್ಗಗಳಿಗೆ ಪ್ರಧಾನವಾದ ಮುಕ್ತ ಶಕ್ತಿ ಮೂಲಗಳು. 


ವಿಘಟನಾತ್ಮಕ ಅಪಚಯದ ಎದ್ದುಕಾಣುವ ಒಂದು ಲಕ್ಷಣ ಅದು 
ಹಲವಾರು ವಿಭಿನ್ನ ಪದಾರ್ಥಗಳನ್ನು, ಅಂದರೆ ವಿವಿಧ ರೀತಿಯ ಪ್ರೋಟೀನುಗಳು, 
ಕಾರ್ಬೋಹೈಡ್ರೇಟ್‌ಗಳು ಹಾಗೂ ಆಸಿಡ್‌ಗಳನ್ನು, ಎಲ್ಲವಕ್ಕೂ ಸಾಮಾನ್ಕವಾದ 
ಆಂತರಸ್ಹ ಉತ್ಪನ್ನಗಳಾಗಿ ಪರಿವರ್ತಿಸಿ ಬಿಡುತ್ತವೆ ಎನ್ನುವುದು. ಈ ಎಲ್ಲ 
ಅಂತರಸ್ಪಗಳು ಆನಂತರ ಒಂದು ಕೇಂದ್ರಸ್ಹ ಆಮ್ಲಜನಕೀಕರ (076೩/16) 
ಪಥಮಾರ್ಗಧಲ್ಲಿ ಮತ್ತೆ ಪ್ರಕ್ರಿಯೆಗೊಂಡು ಕೆಲವೇ ಕೆಲವು ಅಂತ್ಮ 
ಉತ್ಪನ್ನಗಳಾಗುತ್ತವೆ. 


ಪ್ರಕ್ರಿಯೆಗಳ ಈ ಪಥಮಾರ್ಗವನ್ನು ಒಂದು ಚಕ್ರದಂತೆ ಭಾವಿಸಿಕೊಳ್ಳುವುದು 
ಉಚಿತ ಹಾಗೂ ಆ ರೀತಿ ಸೂಚಿಸುವುದು ಸುಬೋದಕ. ನಾವು ತಿನ್ನುವ 
ಹಲವಾರು ಸಾಮಗ್ರಿಗಳು ಹೇಗೆ ಹೇಗೆಲ್ಲ ಒಡೆಯುತ್ತವೆ ಎನ್ನುವುದರ 
ಬಾಹ್ಮರೇಖೆಯನ್ನು ಇದು ಸ್ಪಷ್ಟಪಡಿಸುತ್ತದೆ. ಈ ಸಾಮಗ್ರಿಗಳಲ್ಲಿ ಮೂರು 
ವಿಧವಾದ ಪೋಷಿನಿಗಳಿರುತ್ತವೆ. ಅವೆಲ್ಲ ಜೈವ ಪರಮಾಣುಗಳು, ಅಂತಿಮವಾಗಿ. 
ಅವು ಪ್ರೋಟೀನ್‌, ಕಾರ್ಬೊಹೈಡ್ರೇಟ್‌ (ಹಿಟ್ಟು, ಸಕ್ಕರೆ),ಲಿಪಿಡ್‌ (ಕೊಬ್ಬು) 


136 


ಎಂಬಪಂಗಡಗಳಿಗೆ ಸೇರಿರುವಂಥವುಎಂಬುದು ನಿಮಗೆ ಜ್ಞಾಪಕದಲ್ಲಿರಬೇಕು. 
ಅಲ್ಲದೆ ಈ ಎಲ್ಲ ಜೈವ ಪರಮಾಣುಗಳೂ ಬಹು ಮಾನಕಗಳು, ಸರಪಳಿಯಂತೆ 
ಸೇರಿ ಸೇರಿ ಆದ ಬಹುಭಾಗಿಲಗಳು, ಮಹಾಪರಮಾಣುಗಳು, ಎಂಬುದೂ 
ನೆನಪಿನಲ್ಲಿರಬೇಕು. 


ಈ ವಿಘಟನೆಯ ಮೊದಲ ಹಂತ ಇವುಗಳನ್ನೆಲ್ಲ ಅವುಗಳ ಏಕಭಾಗೀ 
ಘಟಕಗಳಾಗಿ (Monomeric uಗits) ಒಡೆದು ಬಿಡುವುದು. ನಂತರದ ಕೆಲಸ 
ಅಸಿಟೆಲ್‌ ಸಹ ಆಕಿಣ್ವ: A (acetyl coenzyme ಸಿ)ಎಂಬ ಎಲ್ಲ ಮೂರು 
ಪರಮಾಣು ಬಗೆಗೂ ಸಾಮಾನ್ಕವಾದ ಅಂತರಸ್ಮ ರಸಾಯನಿಕವನ್ನು 
ಉಂಟುಮಾಡಿಬಿಡುವುದು.. ಅಂದರೆ ಈ ರಸಾಯನಿಕ ವಸ್ತು Aಿ 706 ಎಲ್ಲ 
ಪಚನ ಕ್ರಿಯೆಗಳ ಸರಿಸುಮಾರು ಅಂತಿಮ ಘಟ್ಟ ಎನ್ನಬಹುದು. ಇದು ಒಂದು 
ಹೆಚ್ಚುಶಕ್ತಿಯ ಸಂಯುಕ್ತ. ಇದಾದ ನಂತರ, ಇಲ್ಲಿನ ಅಸೆಟಿಲ್‌ (Acetyl) 
ಗುಂಪು €೦, ಇಂಗಾಲಾಮ್ಲ, ಗ೦ ನೀರುಗಳಾಗಿ ಒಡೆಯುತ್ತದೆ. ಇದು 
ನಡೆಯುವುದು ಸಿಟ್ರಿಕ್‌ (೦1ಗ0 ನಿಂಬೆಯ ಜಾತಿ ಹಣ್ಣಿನಲ್ಲಿನ ಹುಳಿಯಂಥದ್ದು) 
ಆಮ್ಲದ ಚಕ್ರ (೦1ಗ0೦ ೩೦6 ye), ವಿದ್ಯುದಣು ಸಾಗಾಣಿಕೆಯ ಒಂದು 
ಶೃಂಖಲೆ (616070೧ trುansponೆ hain) ಮತ್ತು ಆಮ್ಲಜನಕದಿಂದ ಆಗುವ 
ಫಾಸ್ಫಾರಿಲೈಸೇಷನ್‌ (0೫680೦೧ phosphorylisation) ಎನ್ನುವ ಕ್ರಮಾಗತ 
(sequential) ವಾದ ಮೂರು ಕ್ರಿಯೆಗಳ ಮೂಲಕ. 


ಜೈವ ಸಂಶ್ಲೇಷಣೆಯಲ್ಲಿ ನಡೆಯುವುದಾದರೋ ಇದರ ತದ್ವಿರುದ್ದ 
ಪ್ರಕ್ರಿಯೆ. ಸಾಕಷ್ಟು ಕೆಲವೇ ಸಂಖ್ಯೆಯ ಚಯಾಪಚಯಿಗಳು ಇಲ್ಲಿನ ಮೂಲಧನ. 
ಅವು ಪ್ರಧಾನವಾಗಿ ಪೈರೂವೇಟ್‌ (pyruvate), ಅಸೆಟಿಲ್‌ CoA (acetyl 
೦೦%) ಹಾಗೂ ಸಿಟ್ರಿಕ್‌ ಆಮ್ಲ ಚಕ್ರದ ಅಂತರಸ್ಥಗಳು. ಈ ಸ್ವಲ್ಪವೇ ಸಂಖೆಯ 
ಪರಮಾಣುಗಳನ್ನು ಆರಂಭ ಬಿಂದುವಾಗಿ ಇಟ್ಟುಕೊಂಡು ಜೀವ ಸಂಹತಿ ತನ್ನ 
ಸಹಸ್ರಾರು ವಿವಿಧ ರೀತಿಯ ಹೇರಳ ಉತ್ಪನ್ನಗಳನ್ನು ತಯಾರಿಸುತ್ತದೆ. 
ಇವುಗಳಲ್ಲಿನ ಒಂದೊಂದು ಉತ್ಪನ್ನ ಹೇಗೆ ಹೇಗೆ ಬರುತ್ತವೆ, ಅಲ್ಲಿನ 
ಅಂತರಸ್ಥಗಳು ಯಾವುವು., ಅಲ್ಲಿಯೂ ಚಕ್ರಗತಿಗಳು ಇವೆಯೇ ಎಂಬುದೆಲ್ಲ 
ಜೈವ ರಾಸಾಯನ ಶಾಸ್ತ್ರದ ಪರಿವಿಡಿಗಳು, ಸಹಸ್ರಾರು ಬಗೆಯ ಪರಿವಿಡಿಗಳು. 


137 


ಇವುಗಳಲ್ಲಿನ ಕೆಲವಷ್ಟರ ಜ್ಞಾನ ಮಾತ್ರ ನಮಗೆ ಈಗ ಆಗಿದೆ. ಈಗ ಇನ್ನು 
ಕೆಲವು ಸ್ನೂಲ ವಿವರಗಳನ್ನಷ್ಟೇ ನೋಡೋಣ. 


ಇಲ್ಲಿ ಈ ಮೂರು ಅಂಶಗಳನ್ನು ಗಮನದಲ್ಲಿಡುವುದು ಸುಸಂಗತ; ಇವು 
ಈ ಎಲ್ಲ ಕ್ರಿಯಾ ಪ್ರಣಾಲಿಯಲ್ಲಿನ ಮೂರು ವಿಚಕ್ಷಣತೆಗಳು. ಆದ್ದರಿಂದ 
ಇವುಗಳಲ್ಲಿ ಯಾವುದನ್ನೂ ಕಡೆಗೆಣಿಸುವಂತೆ ಇಲ್ಲ. 


1. ಚಯಾಪಚಯ ಪಥಮಾರ್ಗಗಳು ಒಮ್ಮೆ ಆರಂಭವಾದ ಮೇಲೆ 
ಹಿಂಮುಖ ಚಲನೆ ನಡೆಸುವಂಥವಲ್ಲ. ಅವು ಅಪ್ರತಿವರ್ತನೀಯ (irreversible) 
ಕ್ರಿಯಾ ಶ್ರೇಣಿ. ಆದುದರಿಂದ ಇವುಗಳ ಕಾರ್ಯ ಪದ್ದತಿ ಕೊನೆ ಮುಟ್ಟುವ ತನಕ 
ನಡೆಯುವಂಥವು ಸಂಪೂರ್ಣರೂಪಿಯಾಗಿ. ಇದರಿಂದಾಗಿ ಅವುಗಳಿಗೆ ಒಂದು 
ದಿಕ್ಕು ಒಂದು ಮುಂಬರುವ ಕ್ರಮ ಉಂಟು. ಈ ಕ್ರಮದಿಂದಲೇ, ನಡೆವ 
ಕಾರ್ಯವಿಧಾನದಲ್ಲಿ ಒಂದು ಮುಖ್ಯಲಕ್ಷಣವುಂಟಾಗುತ್ತದೆ. ಉದಾಹರಣೆಗೆ 
A,B ಎಂಬ ಎರಡು ಪರಸ್ಪರ (mutually) ಪರಿವರ್ತನೀಯ (00೧೪911016) 
ಚಯಾಪಚಯಾ ಪದಾರ್ಥಗಳನ್ನು ತೆಗೆದುಕೊಳ್ಳೋಣ. ಆಗ ಸಿ ಪದಾರ್ಥದಿಂದ ` 
8 ಕಡೆಗಣ ಪಥ, ಮತ್ತೆ 8 ಯಿಂದ ಸ ಕಡೆಗಣ ಪಥಕ್ಕೆ ಭಿನ್ನವಿರಬೇಕು. ಅಂದರೆ 
ಇವುಗಳ ಅಂತರ ಪರಿವರ್ತನೆಯ ಪಥ (interconversion route) ಬೇರೆ 
ಬೇರೆ, ಅವು ಸ್ವತಂತ್ರ ತರಹೆಯವು. ಈ ರೀತಿಯ ವ್ಯವಸ್ಥೆ ಯಿಂದಾಗಿಯೇ ಇಲ್ಲಿ 
ಎಂಥ ವಿಧದ ಸಂಭ್ರಾಂತಿ, ವಿಸಂಗತಿ ಏಳುವಂತಿಲ್ಲ. 


ಚಯಾಪಚಯದ ಪಥಮಾರ್ಗಗಳು ಹೀಗೆ ಸ್ವತಂತ್ರವಿರುವುದರಿಂದ, 
ಎರಡೂ ಪ್ರಕ್ರಿಯೆಗಳ ಸ್ವತಂತ್ರ ನಿಯಂತ್ರಣ ಸಾಧ್ಯವಾಗಿ ಬರುತ್ತದೆ. ಒಂದು 
ಕೋಶಕ್ಕೆ ಸಿ ಚಯಾಪಯಿ ಬೇಕು ಎನ್ನೋಣ. ಆಗ 8 ಯಿಂದ ಸಿಯ ಪಥವನ್ನು 
ಮುಚ್ಚಿಬಿಟ್ಟು, ಸಿ ಯಿಂದ 8 ಯ ಪಥವನ್ನು ತೆರೆದಿಡಬೇಕು. ಅಷ್ಟೇ, ಇಲ್ಲಿನ 
ಕೆಲಸ. ಇದು ರಸ್ತೆ ಸಾರಿಗೆಯ ನಿಯಂತ್ರಣ (ra! 19618007) ದಲ್ಲಿನಂತೆ 
ಸ್ವಲ್ಪ ಸ್ವಾಯತ್ತ (೩೬೦೧3೩೦) ರೀತಿಯಲ್ಲಿ ನಡೆದು ಹೋಗುವಂಥದ್ದು. ಭಿನ್ನ 
ಭಿನ್ನವಾದ ಇಂಥ ಪಥಮಾರ್ಗಗಳಿಲ್ಲದಿದ್ದಲ್ಲಿ ಇಲ್ಲಿ ಅವಶ್ಯ ಬೀಳುವ 
ಸ್ವತಂತ್ರ ನಿಯಂತ್ರಣ ಸಾಧ್ಯವಾಗುತ್ತಲಿರಲಿಲ್ಲ. ಜೀವದ ಸಾರಿಗೆಯ ಅನಂತ 


138 


ಪ್ರವಾಹ ಎಡರು ತೊಡರುಗಳಿಲ್ಲದೆ, ಚೊಕ್ಕವಾಗಿ, ಸುಲಲಿತವಾಗಿ 
ನಡೆಯುತ್ತಲಿರಲಿಲ್ಲ. 


2. ಚಯಾಪಚಯ ಪಥಮಾರ್ಗಗಳು ಹೀಗೆ ಅಪ್ರತಿವರ್ತನೀಯವೇನೋ 
ಸರಿಯೆ. ಆದರೆ ಅವುಗಳ ಹಲವು ಸಂಘಟಕ (0071007670 ಕ್ರಿಯೆಗಳು 
ಕೆಲಸಮಾಡುವುದು ಒಂದು ವಿಧದ ಸಮತೋಲ ಸ್ಥಿತಿಯ ಸಮೀಪದಲ್ಲಿ. 
ಪ್ರತಿಯೊಂದು ಪಥಮಾರ್ಗದಲ್ಲಿಯೂ ಸಾಧಾರಣವಾಗಿ ಅದರ ಆರಂಭಕಾಲದಲ್ಲಿ 
ಒಂದಾನೊಂದು ಅಪರಿವರ್ತನೀಯ ಹೆಜ್ಜೆ ನಡೆದು ಬಿಡುತ್ತದೆ. ಇದು ನಿರ್ಣಾಯಕ 
ಘಟ್ಟ. ಇದು ನಡೆದ ಮೇಲೆ ಹಾಗೆ ಉಂಟಾದ ಅಂತರಸ್ಥ ಉತ್ಪನ್ನ ಇನ್ನು ತನ್ನ 
ಪಥಮಾರ್ಗದ ನಿರ್ದಿಷ್ಟ ಹೆಜ್ಜೆಯತನಕ, ಅಂತ್ಯದ ತನಕ, ಹೋಗಲೇಬೇಕು, 
ಗತ್ಕಂತರವಿಲ್ಲದಂತೆ. ಅಂದರೆ ಮುಂದಿನ ಎಲ್ಲ ಪ್ರತಿಕ್ರಿಯೆಗಳೂ ನಡೆಯಲೇ 
ಬೇಕು. ಅದರಲ್ಲಿ ಯಾವ ತಡೆಯೂ ಬರುವಂತಿಲ್ಲ. ಅದು ಇನ್ನು ಮುಂದೆ 
ಅಪ್ರತಿಹತ. 


ಹೀಗೆಂದರೆ ಎಲ್ಲ ಪಥಮಾರ್ಗಗಳಿಗೂ ಒಂದು ಮೊದಲನೆಯ ನಿರ್ಣಾಯಕ 
ಹೆಜ್ಜೆ ಇರುತ್ತದೆ; ಇದನ್ನು ಇಟ್ಟಮೇಲೆ ಕೊನೆಯತನಕ ಮುಂದುವರಿಯುವುದು 
ಅವಶ್ಯ, ಬಲಾತ್ಮತ (೧೦Mmೀd) ಎಂದಂತೆ. ಇಂಥ ಬಲಾತ್ಮತತೆ ಈ 
ಪಥಮಾರ್ಗಗಳ ಒಂದು ಅನವರತ ಲಕ್ಷಣ. 


3. ಪಥಮಾರ್ಗವೊಂದರಲ್ಲಿ ಏಳುವ ಚಯಾಪಚಯಾ ಪದಾರ್ಥಗಳ 
ನಿರಂತರ ಪ್ರವಾಹವನ್ನು ನಿಯಂತ್ರಣವೊಂದಕ್ಕೆ ಅಳವಡಿಸಲು, ಅದರ ಗತಿ- 
ವಿಧಾಯಕ ಹೆಜ್ಜೆಯನ್ನೂ ನಿಯಂತ್ರಿಸುವುದು ಅವಶ್ಮ. ಮೊದಲಿನ ಬಲಾತ್ಮತ 
ಹೆಜ್ಜೆ ಅಪ್ರತಿವರ್ತನೀಯವಿರುವುದರಿಂದ ಕೆಲಸಮಾಡುವುದು ತುಂಬ ನಿಧಾನ; 
ಹೀಗಾಗಿ ಅಲ್ಲಿನ ಅಧಸ್ತರಗಳೂ ಉತ್ಪನ್ನಗಳೂ ಸಮತೋಲಕ್ಕೆ ಬಂದು ಬಿಡುವುದು 
ಆಗದ ಕೆಲಸ. ಒಂದು ಪಥಮಾರ್ಗದಲ್ಲಿನ ಇತರ ಬಹುತೇಕ ಹೆಜ್ಜೆಗಳು ಕೆಲಸ 
ಮಾಡುವುದು ಸಮತೋಲದ ತುಂಬ ಹತ್ತಿರದಲ್ಲಿ ಎಂದೆವಲ್ಲ; ಹಾಗಾಗಿ 
ಮೊದಲ ಬಲಾತೃತ ಹೆಜ್ಜೆಯೇ ಇಡೀ ಪಥಮಾರ್ಗದ ಕಾರ್ಯಗತಿಯನ್ನು 
ಸೀಮಿತಗೊಳಿಸುವ ಹೆಜ್ಜೆ ಎನ್ನುವುದು ಸರಿ. ಆದುದರಿಂದ ಬಹುಪಾಲು 
ಪಥಮಾರ್ಗಗಳು ನಿಯಂತೃತವಾಗುವುದು ಅದರ ಮೊದಲ ಬಲಾತ್ಮತ 


139 


ಹೆಜ್ಜೆಗಳನ್ನು ಉತ್ಸೇರಿಸುವ ಆಕಿಣ್ವಗಳನ್ನು ನಿಯಂತ್ರಣಗೊಳಿಸುವುದರಿಂದ. 
ಆನಂತರದ ಸಕಲ ವ್ಯಾಪಾರ, ಸ್ವಾಯತ್ತ. 


ಇಲ್ಲಿ ನಾವು ಗಮನಿಸಬೇಕಾದುದು ಇದು ಅತ್ಕಂತ ಪರಿಣಾಮಕಾರೀ 
ಪದ್ದತಿ ಎನ್ನುವುದನ್ನು. ಈ ಆರಂಭದ ಹೆಜ್ಜೆಯನ್ನು ಶಾಸನಕ್ಕೆ ಒಳಪಡಿಸಿದಲ್ಲಿ 
ಮುಂದಿನದೆಲ್ಲ ಸ್ವಾಯತ್ತವೆನ್ನುವಂತೆ ಇರುವುದರಿಂದ ಆನಂತರದ ಯಾವ 
ಹೆಜ್ಜೆಯಲ್ಲಿಯೂ ಅನವಶ್ಯಕ ಸಂಶ್ಲೇಷಣೆಗಳು ನಡೆಯುವುದಿಲ್ಲ. ಹೀಗಾಗಿ 
ಎಲ್ಲವೂ ಪ್ರಶಸ್ತವಾಗಿಯೂ ದುಂದುಗಾರಿಕೆ ಇಲ್ಲದಂತೆಯೂ ನಡೆದುಕೊಂಡು 
ಹೋಗುತ್ತದೆ. ಜೀವಕಾರ್ಯದ ಅದ್ಭುತ ವಿಚಕ್ಷಣತೆಯ "ರಹಸ್ಮ' ಇಲ್ಲಿದೆ. ಅದರ 
ಆರ್ಥಿಕತೆಯ ಪರಮಾಣು ಆಧಾರವೂ ಇದೇ. 


4. ಬಹುಭಾಗದ ಜೀವ ಪ್ರಪಂಚದಲ್ಲಿ ನೃಷ್ಟಿತ ಕೋಶಗಳಿವೆ. ಅವು 
ನಿಜನೃಷ್ಟಿತಗಳು (6480/0196). ಅಂದರೆ ಅವುಗಳ ಕೋಶಗಳಲ್ಲಿ ನೃಷ್ಟಿಗಳು 
ಉಂಟು, ಅವುಗಳ ಕೋಶ ದೃತಿಯಲ್ಲಿ ಹಲವು ಅಂಗಕಗಳೂ ಉಂಟು ಎನ್ನುವುದನ್ನು 
ನಾವು ಆರಂಭದಲ್ಲಿಯೇ ನೋಡಿದ್ದೇವೆ. 


ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಇಂಥ ನಿಜನ್ಮಷ್ಟೀ ಕೋಶ 
(eukaryotic cell) ಗಳಲ್ಲಿ ಚಯಾಪಚಯಿಗಳ ಸಂಶ್ಲೇಷಣೆ ವಿಶಿಷ್ಟವಾದ 
ಕೋಶೀಯಸ್ಥಾನಗಳಲ್ಲಿ ಮಾತ್ರವೇ ನಡೆಯುವಂಥ ಕ್ರಿಯೆ ಎನ್ನುವುದು. ಈ 
ಸ್ಥಾನಗಳು ಮತ್ತೆ ಪಟಲಾವೃತ್ತ ಕೋಣೆಗಳು. ಈ ರೀತಿ ತಮತಮಗೆ 
ವಿಶಿಷ್ಟವಾದ ಸ್ಥಾನಗಳಲ್ಲಿ ತಯಾರಿಕೆಯಾಗುತ್ತಲಿರುವ ಈ ಎಲ್ಲ ಪದಾರ್ಥಗಳು 
ಈ ಕೋಣೆ ಕೋಣೆಗಳ ನಡುವೆ ಸಾರಿಗೆಯಾಗುತ್ತ ಇರಬೇಕು. ಹೀಗಾಗಿ ಈ 
ಸಾರಿಗೆ ಎಂಬ ಕ್ರಿಯೆ ನೃಷ್ಟಿತ ಜೀವಿಗಳಲ್ಲಿ, ಅಂದರೆ ಬಹುತೇಕ ಎಲ್ಲ 
ಜೀವಿಗಳಲ್ಲಿ, ಚಯಾಪಚಯದ ಒಂದು ಮುಖ್ಯ ಪಥಮಾರ್ಗ ಅಥವಾ ಆ 
ಮಹಾದಾರಿಯ ವಿಧವಿಧ ಹರವು. 


ಜೈವಿಕೀಯ ಪಟಲಗಳು ಆಯ್ಕೆಯಿಂದ ಅಂದರೆ ಚುನಾಯಿಸಿ ಚುನಾಯಿಸಿ 
ಚಯಾಪಚಯಿಗಳನ್ನು ತಮ್ಮ ಮೂಲಕ ಹಾದು ಹೋಗಲು ಪರಿಮಿತಿ ನೀಡುತ್ತವೆ. 


140 


ಅಂದರೆ ಈ ಪಟಲಗಳ ಮೂಲಕ ವಸ್ತುಗಳು ಹೋಗಬಹುದು. ಅಂದರೆ 
ಪಟಲ, ಪಾರಗಮ್ಮ (permeable, - per. through; meare, to pass, to 
00) ವೇನೋಸರಿ. ಆದರೆ ಚುನಾಯಿಸುವ ರೀತಿ ಇಲ್ಲಿ ಒಂದು ಉಂಟು. 
ಉದ್ದಹಣೀಯ (56!ectಳಆly) ವಾಗಿ ನಡೆವ ಈ ಉದ್ದಹಣೀಯ ಪಾರಗಮ್ಮತೆ 
(selective permeability) ಜೈವಪಟಲಗಳ ಮುಖ್ಯ ಲಕ್ಷಣ. ಈ ಚುನಾವಣೆ 
ಸಾಧ್ಯವಾಗಿರುವುದು ಈ ಪಟಲಗಳಲ್ಲಿ ವಿಶಿಷ್ಟವಾದ ಪ್ರೋಟೀನುಗಳು 
ಇರುತ್ತವೆಯಾದುದರಿಂದ. ಉದಾಹರಣೆಗೆ ATP ಸಂಜನಿತವಾಗುವುದು 
ಸೂತ್ರಕಣಿಕೆ (mitochondria) ಯಲ್ಲಿ, ಅದು ಬಳಸಲ್ಪಡುವುದೋ 
ಕೋಶದೃತಿಯಲ್ಲಿ, ಅಂದರೆ ಉತ್ಪತ್ತಿಸ್ಲಾನದಿಂದ ಉಪಯೋಗದ ಸ್ನಾನಕ್ಕೆಅದು 
ಸಾಗಿಸಲ್ಪಡಬೇಕು. ಸೂಕ್ತ ಸಾರಿಗೆಯ ನೆರವು ಅಲ್ಲಿಯೂ ಬೇಕೇ ಬೇಕು. 
ಇಂಥದ್ದೇ ಅವಶ್ಯಕತೆ ಬಹುತೇಕ ಎಲ್ಲ ಉತ್ಪನ್ನಗಳ ವಿಷಯದಲ್ಲಿಯೂ ಏಳುತ್ತದೆ. 


ರಸಾಯನಿಕ ಘಟ್ಟದಲ್ಲಿನ ಸಂಯಂತ್ರಗಳು 


ಪಥಮಾರ್ಗಗಳಲ್ಲಿ ನಡೆಯುವ ಬಹುಪಾಲು ಪ್ರತಿಕ್ರಿಯೆಗಳು ಆಕಿಣ್ವಗಳಿಂದ 
ಉತ್ಪೇರಿತವಾದ ಸಾವಯವ ಪ್ರತಿಕ್ರಿಯೆಗಳು. ಜೀವಂತದೇಹದಲ್ಲಿ ಈ 
ಉತ್ಪೇರಣೆಯನ್ನು ಆಅಕಿಣ್ವಗಳು ಹೇಗೆಲ್ಲ ನಡೆಸಿಕೊಂಡು ಹೋಗುತ್ತವೆ ? 
ಇದನ್ನು ಮಾಡಲು ಹಲವು ನಿರ್ದಿಷ್ಟ ಸಂಯಂತ್ರಗಳು ಉಂಟು ಅವಕ್ಕೆ. ಒಂದೇ 
ಒಂದು ಯಾಡಿಯಲ್ಲಿ ಈ ಎಲ್ಲ ಸಂಯಂತ್ರಗಳನ್ನು ಈಗ ಹೇಳಿಬಿಡುವುದು, 
ಸಾಧ್ಯ. ಅಷ್ಟು ಮುಂದುವರಿದಿದೆ ಇಲ್ಲಿನ ನಮ್ಮ ಖಚಿತ ಜ್ಞಾನ. ಆಮ್ಲ 
ಪ್ರತ್ಕಾಮ್ಲಗಳ ಉತ್ಪ್ರೇರಣೆ (೩೦1೮0೩56 catalysis), ಸಮಸಮರ್ಥಿ ಉತ್ಪ್ರೇರಣೆ 
(covalent catalysis), ಲೋಹ ಅಯನಿಗಳ ಉತ್ರೇರಣೆ (metal, ion 
analysis), ಸ್ಲಾಯಾ ವಿದ್ಯುತ್‌ ಉತ್ಪೇರಣೆ (ಆlectrostatic catalysis), 
ತಮ್ಮ ಬರೀ ಸಾಮೀಪೃ್ಕದಿಂದಲೂ, ವಸ್ತುಗಳಲ್ಲಿ ಅವು ಎಬ್ಬಿಸುವ ಅಂಗಾಂಶಗಳ 
ಬೇರೆಬೇರೆ ವಿಧದಲ್ಲಿನ ಜೋಡಣೆಯಿಂದಲೂ ನಡೆಸುವ ಅಂದರೆ ಪುನಃ ಸ್ಟಾಪನ 
(reorientation) ದಿಂದಲೂ ಆಗಿಬರಿಸಬಲ್ಲ ಪರಿಣಾಮಗಳು ಅಂದರೆ ನಿಕಟತೆ 
ಅಥವಾ ನೈಕಟ್ಕ ಹಾಗೂ ಪುನಃ ಸ್ವಾಪನ ಪರಿಣಾಮಗಳು (proximity and 
reorientation effects), ಅವುಗಳು ತಾತ್ಕಾಲಿಕವಾಗಿ ಉಂಟು ಮಾಡಬಲ್ಲ 


141 


ತತ್ಕಾಲ ಬಂಧಗಳು (transient bonds) -ಇವು ಈ ಆರು ವಿಧ. ಇಂಥ 
ಯಾದಿಯಲ್ಲಿ ಬರುವಂಥ ಈ ರಸಾಯನಿಕ ಪ್ರತಿ ಕ್ರಿಯೆಗಳು ನಡೆದು ಬರುವುದು 
ಹೀಗೆ, ಅತಿ ವಿಂಗಡಿತ ಪ್ರಕಾರಗಳಲ್ಲಿ. 


ಈ ಎಲ್ಲ ಪ್ರತಿಕ್ರಿಯೆಗಳೂ ಆಗಿಬರುವುದು ವಿಭಿನ್ನ ಧಾತುಗಳ ಹಾಗೂ 
ಅವುಗಳಿಂದ ಆದ ಸಂಯುಕ್ತಗಳ ಜೊತೆಗೆ ಅಂಥವೇ ಇತರ ವಸ್ತುಗಳು ಪರಸ್ಪರ 
ಸೇರಿದಾಗ ಆಗುವ ಹಲವು ಕ್ರಿಯೆಗಳಿಂದ. ಇಲ್ಲಿನ ಒಂದು ಮೂಲ ನಾವು 
ಆರಂಬ'ದಲ್ಲಿಯೇ ನೋಡಿದ ಅಣು ಅಣುಗಳಲ್ಲಿನ ಪರಸ್ಪರ 
ವಿದ್ಕುದಣುವಿನಿಮಯ ಹಾಗೂ ಅಂಥ ವಿನಿಮಯದಿಂದಾಗಿ ಉಂಟಾಗುವ 
ಬಂಧಗಳು. ಇದನ್ನು ವಿದ್ಕುತ್‌ ಸಮರ್ಥ ಬಂಧ (6190109೩167! bonds) 
ಗಳು ಎನ್ನುತ್ತಾರೆ. ಇಂಥ ಬಂಧಗಳು ಏರ್ಪಡುವುದು ಹೀಗೆ : ಒಂದು ಅಣುವಿನ 
ವಿದ್ಕುದಣುವೊಂದು ಇನ್ನೊಂದು ಅಣುವಿನ ಪರಿಪಥಕ್ಕೆ ಹೋಗಿ ಬಿಡಬೇಕು, 
ಆಗ ಆ ಅಣುಗಳೆರಡೂ ಬಂಧಗೊಳ್ಳುತ್ತವೆ. ಇಲ್ಲಿ ವಿದ್ಕುದಣು ನೀಡಿದ ಅಣು, 
ದಾತೃ (60701), ಸ್ವೀಕರಿಸಿದ ಅಣು, ಆದಾತೃ (೩೦pಂಗ). ದಾತೃ ಆದಾತೃಗಳ 
ಇಂಥ ಬಂಧ ಇಲ್ಲಿ ಮೂಲಭೂತವಾದ ಭೌತಿಕಕ್ರಿಯೆ. ಅಣುವಿನಲ್ಲಿ ಈ ರೀತಿ 
ವಿನಿಮಯವಾಗಬಲ್ಲ ವಿದ್ಕುದಣುಗಳ ಸಂಖ್ಯೆ ಆಯಾ ಮೂಲಧಾತುಗಳಿಗೆಂದು 
ನಿಯತವಾದದ್ದು, ಇದನ್ನೇ ಆಯಾ ಮೂಲಧಾತುಗಳ ಸಂಯೋಗ ಸಾಮರ್ಥ್ಯ 
(valency) ಎನ್ನುತ್ತಾರೆ. ಏಕೆಂದರೆ ಇದು ಆ ಧಾತು ಎಷ್ಟು ವಿದ್ಕುದಣುಗಳನ್ನು 
ಹೀಗೆ ವಿನಿಮಯ ಮಾಡಿ ಬಂಧಗಳನ್ನು ಉಂಟು ಮಾಡಬಲ್ಲದು ಎಂಬ ಅದರ 
ರಸಾಯನಿಕ ಕ್ರಿಯಾ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಈ ಸಂಖ್ಯೆ ಒಂದೇ 
ಇದ್ದಲ್ಲಿ ಆ ಧಾತು ಏಕ ಸಮರ್ಥಿ (710೧0401901), ಹೀಗೆಯೇ ದ್ವಿಸಮರ್ಥಿೀ 
(trivalent) ತ್ರಿಸಮರ್ಥಿ ಎಂದು ಈ ಸಾಮರ್ಥ್ಯದ ಎಣಿಕೆ ನಡೆಯುತ್ತದೆ. 

ಕೆಲವುವೇಳೆ ಹೀಗೆ ವಿದ್ಮುದಣುಗಳು ಭೌತಿಕವಾಗಿ ವಿನಿಮಯವಾಗದೆಯೇ 
ಅವುಗಳು ಪರಸ್ಪರ ಆಕರ್ಷಣದಿಂದ ಸಮಸಾಮರ್ಥ್ಯದಿಂದ ಬಂಧಗೊಂಡು 
ನಿಲ್ಲಬಹುದು. ಇದನ್ನು ಸಮಸಮರ್ಥೀ ಬಂಧ (covalent) ಎಂದೇ 
ಕರೆಯುತ್ತಾರೆ. ಇಂಥ ಬಂಧಗಳನ್ನು ಒಡೆಯುವುದು ಬಲುಕಷ್ಟ. ಆದುದರಿಂದ 


142 


ಹೀಗೆ ಆಗುವ ಸಂಯುಕ್ತಗಳು ಬಹುಸ್ಲಿರ (518019). ಇಂಗಾಲ - ಇಂಗಾಲ 
ಬಂಧ, ಇಂಥದ್ದು. ಇಂಥ ಸಮಸಮರ್ಥ ಬಂಧದಲ್ಲಿ, ಬಂಧಗೊಂಡ ಎರಡೂ 
ಅಣುಗಳು ವಿದ್ಕುದಣುಗಳ ಒಂದು ಜೋಡಿಯನ್ನು ತಮ್ಮ ತಮ್ಮೊಳಗೆ 
ಹಂಚಿಕೊಂಡು ನಿಂತಿರುತ್ತವೆ ಎನ್ನಬಹುದು. ಇಂಥದ್ದನ್ನು ಒಡೆದಾಗ ಈ 
ಜೋಡಿಯ ಎರಡೂ ವಿದ್ಯುದಣುಗಳು, ಹಾಗೆ ಆಗುವ ಒಂದು ಅಣುವಿಗೇ 
ಹೋಗಿ ಬಿಡಬಹುದು.' ಬಂಧದ ಇಂಥ ಸೀಳುವಿಕೆ (೮168೪೩೦6) ಯನ್ನು 
ವಿಷಮರೂಪೀ ಅಥವಾ ವಿಷಮಲಯಕರೀ (೧6160010) ಎನ್ನುತ್ತಾರೆ. ಏಕೆಂದರೆ 
ಆಗ ಉಂಟಾಗುವ ಅಣುಗಳಲ್ಲಿ ವಿದ್ಯುದಣುಗಳ ಸಂಖ್ಯೆ ಸಮನಲ್ಲ. ಹಾಗೆ 
ಆಗದೆ ಒಂದೊಂದು ವಿದ್ಕುದಣು ಒಂದೊಂದು ಅಣುವಿಗೆ ಕೂಡಹೋಗಬಹುದು. 
ಇದು ಸಮರೂಪೀ ಅಥವಾ ಸಮಲಯಕರೀ (hಂmಂ।ytiಂ) ಸೀಳುವಿಕೆ. 


ಇದಿಷ್ಟು ರಸಾಯನಿಕ ಪ್ರತಿಕ್ರಿಯೆಗಳಲ್ಲಿ ನಡೆದು ಬರುವ ಆರಂಭ ಘಟ್ಟದ 
ಬಹು ಇಣುಕು ನೋಟ. ಉತ್ಪೇರಕಗಳು ರಸಾಯನಿಕ ಪ್ರತಿಕ್ರಿಯೆಗಳಲ್ಲಿ 
ಮಾಡುವುದು ಏನನ್ನು ? ಇಲ್ಲಿ ನಾವು ಗಮನಿಸಬೇಕಾದದ್ದು ಹೀಗೆ : ಇವು 
ಕಾರ್ಯ ಪ್ರವೃತ್ತವಾಗುವುದು ನಾವು ಮೇಲೆ ಯಾದಿ ಮಾಡಿದ ಆರು ವಿಧ 
ಪ್ರತಿಕ್ರಿಯೆಗಳಲ್ಲಿ ಎಂಬುದೇನೋ ಸರಿಯೆ. ಆದರೆ ಇಲ್ಲೆಲ್ಲ ಆಗುವ 
ರಸಾಯನಿಕ ಕ್ರಿಯೆಗಳ ಸ್ವರೂಪವೇನೂ ಬದಲಾಗುವುದಿಲ್ಲ ಈ 
ಉತ್ಪೇರಕಗಳಿಂದ, ಎನ್ನುವುದೂ ಸರಿಯೆ. ಬದಲಾವಣೆಯಾಗುವುದು ಕ್ರಿಯೆ 
ನಡೆಯುವ ಗತಿಯಲ್ಲಿ ಮತ್ತು ಅಲ್ಲಿನ ವಿಶಿಷ್ಟತೆ (60601101). ಹಾಗೂ 
ನೈಪುಣ್ಯತೆ (611016೧0/) ಯಲ್ಲಿ. ಇದೆಲ್ಲ ನಿರ್ಜೀವ ಪರಿಸ್ಥಿತಿಯಲ್ಲಿಯೂ 
ನಢಡೆಯುವಂಥದ್ದು. ಇನ್ನು ಜೀವಂತ ದೇಹದಲ್ಲಿ ಆಗಿ ಬರುವ ರಸಾಯನಿಕ 
ಕ್ರಿಯೆಗಳನ್ನು ಅಂದರೆ ಜೈವರಸಾಯನಿಕ ಕ್ರಿಯೆಗಳನ್ನು ಗುರುತಿಸಿ ಅವುಗಳನ್ನೆಲ್ಲ 
ಕೆಲವೇ ಸಂಖ್ಯೆಯ ಪಂಗಡಗಳಾಗಿ ವಿಂಗಡಿಸುವುದು ಸಾಧ್ಯವೇ ? ಇದು 
ಮುಂದಿನ ಪ್ರಶ್ನೆ. ಇವೆಲ್ಲ ನಡೆಯುವುದು ವಿಶಿಷ್ಟ ಆಕಿಣ್ವಗಳಿಂದ ಎಂದು ಮತ್ತೆ 
ಏನೂ ಹೇಳಬೇಕಿಲ್ಲ, ಆಕಿಣ್ವಗಳ ಸಾಕಷ್ಟು ಪ್ರರಾಣ ಪ್ರವಚನವನ್ನು ಈಗಾಗಲೇ 
ಕೇಳಿರುವ ನಿಮಗೆ. 


143 


ಅಂಥ ವಿಂಗಡಣೆ ಈಗಾಗಲೇ ನಡೆದು ಈ ಕ್ರಿಯೆಗಳದೂ ಒಂದು 
ಯಾದಿಯನ್ನು ಮಾಡಲಾಗಿದೆ. ಅದರ ವಿವರ ಹೀಗೆ : 


1) ಗುಂಪುಗಳ ಸ್ಹಾನಾಂತರಣ ಪ್ರತಿಕ್ರಿಯೆಗಳು (group transfer 
168೦!10೧). ಇಲ್ಲಿ ಪರಮಾಣುಗಳ ಗುಂಪು ಗುಂಪುಗಳೇ ಇನ್ನೊಂದು ವಸ್ತುವಿಗೆ 
ಸ್ಲಾನಾಂತರಗೊಳ್ಳುತ್ತವೆ. ಇದಕ್ಕೆಂದೇ ಕೆಲವು ಅಕಿಣ್ವಗಳು 
ನಿರ್ದಿಷ್ಟಿತವಾಗಿರುತ್ತವೆ. ಉದಾಹರಣೆಗೆ, ಆಸಿಲ್‌ ಗುಂಪು (೩೦1 group) 
ಫಾಸ್ಫಾರಿಲ್‌ ಗುಂಪು (phorphony! group) ಮತ್ತು ಗ್ಲೈಕಾಸಿಲ್‌ ಗುಂಪು 
(glycosyl group) ಎಂಬುವು ಜೈವಿಕೀಯ ರಸಾಯನ ಪ್ರತಿಕ್ರಿಯೆಗಳಲ್ಲಿ ಅತಿ 
ಸಾಮಾನ್ಯವಾಗಿ ಹೀಗೆ ಗುಂಪು ಗುಂಪಾಗಿಯೇ ಸಾಗಿಸಿ ಹೋಗಿಬಿಡುವಂಥವುಗಳು. 


2. ಆಕ್ಸಿಡೇಷನ್‌-ರಿಡಕ್ಸನ್‌ (೦xid೩tion rdಟಂoಗ) ಪ್ರತಿಕ್ರಿಯೆ. ಅಂದರೆ 
ಆಮ್ಲಜನಕೀಕರಣ - ಪೃಥಕ್ಕರಣ. ಇಲ್ಲಿ ವಿದ್ಯುದಣುಗಳ ನಷ್ಟ ಅಥವಾ ಲಾಭ 
ನಡೆಯುತ್ತದೆ, ಪ್ರತ್ರಿಕ್ರಿಯೆ ನಡೆಸುವ ರಸಾಯನಿಕ ವಸ್ತುಗಳ ನಡುವೆ. 
ಚಯಾಪಚಯ ಪಡ್‌'ಮಾರ್ಗಗಳೆಲ್ಲಿ ಸಂಭವಿಸುವ ಇಂತಹ ಅನೇಕ 
ಪ್ರತಿಕ್ರಿಯೆಗಳಲ್ಲಿ ಇಂಗಾಲ ಹಾಗೂ ಜಲಜನಕದ ನಡುವಣ ಬಂಧದ ಸೀಳುವಿಕೆ 
ನಡೆಯುತ್ತದೆ. ಆಗ ಇಂಗಾಲದ ಅಣುವಿನಲ್ಲಿ ಎರಡು ಬಂಧಕ ವಿದ್ಕುದಣುಗಳ 


ಹ 


3. ಅಪನಯನ (elimination), ಸಮಭಾಗೀಕರಣ (Isomerisation) 
ಮತ್ತು ಪುನರ್ಮಿನ್ಮಸನ (68778೧0176೧. ಅಪನಯನದಿಂದ ಈ ಹಿಂದೆ ಏಕ 
ಬಂಧವಿದ್ದಸ್ತಾನದಲ್ಲಿ ದ್ವಿಬಂಧ ಏರ್ಪಟ್ಟು, ಕೆಲವು ಪದಾರ್ಥಗಳು ಹೂರಗೆ 
ತೆಗೆಯಲ್ಪಡುತ್ತವೆ, ಓ೦, ಸಟ ಎಂಬಲ್ಲಿನಂತೆ.ಎರಡು ರಸಾಯನಿಕಗಳು 
ಪರಸ್ಪರ ಸಮಭಾಗಿ (180 ಸಮ ಉಗ, mre, ೧೩ಗ; ಭಾಗಿ) ಎಂದರೆ ಅವುಗಳು 

ತಮ್ಮ ಸಂವಿಧಾನ (೦೦೧5॥1೬॥೦೧) ಆಥವಾ ಅಣುಗಳು ವಿನ್ಮಸ್ತವಾಗಿರುವ 
ರೀತಿಯಲ್ಲಿ ಭಿನ್ನ ಭಿನ್ನ, ಆದರೆ ಪರಮಾಣು ತೂಕದಲ್ಲಿಹಾಗೂ ಅಲ್ಲಿನ 
ಶತಕತ್ವದಲ್ಲಿ (೧೮7೦೦೧1809) ಎಷ್ಟು ಪರಮಾಣುಗಳು ಇವೆ ಎನ್ನುವುದರಲ್ಲಿ 
ಸರ್ವಸಮ (1೬0/6008) ಅಥವಾ ತದಾತ್ಮ (166೧0081). ರಸಾಯನಿಕಗಳಲ್ಲಿ 
ಈ ರೀತಿಯ ವ್ಯತ್ಕಾಸ ಮಾಡಿಸುವಂಥ ಕ್ರಿಯೆಗೆ ಸಮಭಾಗೀಕರಣ 


144 


(1507915800೧) ಎನ್ನುತ್ತಾರೆ. ಜೈವ ರಸಾಯನಿಕವಾಗಿ ನಡೆಯುವ ಇಂಥ 
ಸಮಭಾಗೀಕರಣ ಪ್ರತಿಕ್ರಿಯೆಗಳಲ್ಲಿ ಪರಮಾಣುವಿನ ಒಳಗೆ ಒಂದು ಜಲಜನಕದ 
ಅಣು ಸ್ವಲ್ಪ ತಳ್ಳಿ ಒಂದು ದ್ವಯ ಬಂಧ (600016 0೦76) ದ ಸ್ಥಾನ 
ಬದಲಿಸುತ್ತದೆ. ಆವಾಗ ಒಂದು ಇಂಗಾಲದ ಅಣುವಿನಿಂದ ಪ್ರೋಟಾನೊಂದು 
ತೆಗೆಯಲ್ಪಟ್ಟು ಇನ್ನೊಂದಕ್ಕೆ ಸೇರಿಸಲ್ಪಡುತ್ತದೆ. ಪುನರ್ವಿನ್ಮಸನದಲ್ಲಿ ಇಂಗಾಲ- 
ಇಂಗಾಲದ ಬಂಧ ಮುರಿದು ಪರಮಾಣುವಿನ ಇಂಗಾಲ ಕಂಕಾಲವನ್ನು 
(carbon skeleton) ಬೇರೆ ವಿಧದಲ್ಲಿ ಜೋಡಿಸಲಾಗುತ್ತದೆ. ಜೈವಿಕೀಯ 
ರಸಾಯನಿಕಗಳಲ್ಲಿ ಇಂಗಾಲದ ಪಾತ್ರ ಅನಿವಾರ್ಯವೆನ್ನುವಷ್ಟು ಮುಖ್ಯ. ಈ 
ಇಂಗಾಲದ ಅಣುಗಳು ಒಟ್ಟೊಟ್ಟಿಗೆ ತುಂಬ ಸೇರಿಕೊಂಡು ಸರಪಳಿಗಳಂತೆ ಆಗಿ 
ನಿಲ್ಲಬಲ್ಲವು. ಆ ಸರಪಳಿಗಳು ಪರಮಾಣುಗಳ ಅಸ್ಥಿಪಂಜರ ಅಥವಾ ಕಂಕಾಲ 
(skeleton) ಇದ್ದಂತೆ ಎಂಬುದನ್ನೆಲ್ಲ ಗಮನದಲ್ಲಿಟ್ಟರೆ ಈ ಪುನರ್ವಿನ್ಮಸನ 
ಕ್ರಿಯೆಯ ಮಹತ್ತ್ವ ಅರಿಯುವುದು ಸುಲಭ. ಇದರಿಂದಾಗಿ ವೃತ್ಕಸ್ತವಾದ 
ಹಲವಾರು ಇಂಗಾಲದ ಕಂಕಾಲಗಳು ಏಳುತ್ತವೆ. ಇಂಥ ಕ್ರಿಯೆಗೂ ವಿಶಿಷ್ಟವಾದ 
ಆಕಿಣ್ವಗಳು ಉಂಟು 


4. ಇಂಗಾಲ - ಇಂಗಾಲ ಬಂಧಗಳ ನಿರ್ಮಾಣ ಮತ್ತು ಭಂಜನ 
(making and breaking of carbon - carbon bonds). ಇದನ್ನು 
ಉಂಟುಮಾಡುವ ಪ್ರತಿಕ್ರಿಯೆಗಳು ಚಯಾಪಚಯದ ಎರಡೂಮುಖಗಳಿಗೆ 
ಅಂದರೆ ವಿಘಟನಾತ್ಮಕ ಹಾಗೂ ಸಂಶ್ಲೇಷಣಾತ್ಮಕ ಎಂಬ ಅಪಚಯ, ಚಯ 
ಎಂಬ ಎರಡೂ ಘಟ್ಟಗಳಿಗೆ ಆಧಾರ ಕಲಾಪಗಳು. ಉದಾಹರಣೆಗೆ ಗ್ಲೂಕೋಸ್‌ 
ಸಕ್ಕರೆಯನ್ನು ಇಂಗಾಲಾಮ್ಲ ೦ಲ್ಕಿ ವಾಗಿ ಒಡೆಯುವ ಭಂಜನ ಕ್ರಿಯೆಯಲ್ಲಿ 
ಇಂಥ ಐದು ಸೀಳುವಿಕೆ ನಡೆಯುತ್ತದೆ. ಇಂಗಾಲ - ಇಂಗಾಲ ಬಂಧದಲ್ಲಿ, 
ಅಂದರೆ ಅದು ಸಂಶ್ಲೇಷಿತವಾಗುವಾಗ ಈ ಕ್ರಿಯೆಯ ಪುನರಾವರ್ತನೆ 
ಹಿಂಮುಖವಾಗಿ ನಡೆಯುತ್ತದೆ. 


ಈ ನಾಲ್ಕೂ ರೀತಿಯ ಪ್ರತಿಕ್ರಿಯಾವರ್ಗಗಳಲ್ಲಿನ ಹಲವಾರು 
ವಿಷಯಗಳೂ, ಅಲ್ಲೆಲ್ಲ ಕೆಲಸ ನಡೆಸುವ ಆಕಿಣ್ವಗಳ ಪಾತ್ರಗಳೂ ಈಗ ಸಾಕಷ್ಟು 
ಪರಿಚಿತವಾಗಿವೆ. | 


145 


ಪಥಮಾರ್ಗದ ನಿದರ್ಶನ - ಗ್ಲೈಕಾಲಿಸಿಸ್‌ - ಸಂಶೋಧನಾ ಕ್ರಮ. 
ಇದುವರೆಗೆ ಸ್ಲೂಲವಾಗಿ ಪರಿಚಯ ಮಾಡಿಕೊಂಡ ಹಲವಾರು ಪಥಮಾರ್ಗಗಳ 
ವಿವರ ವಿವರಗಳನ್ನು ಪತ್ತೆಹಚ್ಚುವುದು ಸುಲಭದ ಕೆಲಸವೇನಲ್ಲ. ಅದಕ್ಕೆಬಹು 
ಪರಿಶ್ರಮ, ಹಲವು ವರ್ಷಗಳ ಹಲವು ವಿಜ್ಞಾನಿಗಳ ಅವಶ್ಯಕತೆ ಬೀಳುತ್ತದೆ. 
ಇಂತಹ ಸಂಶೋಧನೆ ತೃಪ್ತಿಕರವಾಗಿ ಮೊಟ್ಟ ಮೊದಲು ನಡೆದದ್ದು ಗ್ಲೈಕಾಲಿಸಿಸ್‌ 
(glycolysis) ಎಂಬ ಶ್ರೇಣೀ ಬದ್ದಪ್ರತಿಕ್ರಿಯೆಗಳಲ್ಲಿ. ಇದರ ಪಥ ಮಾರ್ಗವೇ 
ಪ್ರಥಮತಃ ಅರಿವಿಗೆ ಬಂದ ಸಂಗತಿಯಾದುದರಿಂದ ಅದರ ಸ್ವಲ್ಪ ಪರಿಚಯ 
ಇಲ್ಲಿ ಆಗಬಲ್ಲ ಸಂಶೋಧನಾ ಕ್ರಮಗಳನ್ನು ನಮಗೆ ಸಮಗ್ರ ತಿಳಿಸಿಕೊಡುತ್ತದೆ 
ಎಂದರೆ ಅಂಥ ತಪ್ಪೇನಿಲ್ಲ. 


ಇಲ್ಲಿ ಗ್ಲೂಕೋಸ್‌ ಸಕ್ಕರೆ, ಇಡಿ'ನಾಲ್‌ (ethanol) ಆಗಿ 
ಪರಿವರ್ತಿತವಾಗುತ್ತದೆ. ಇದನ್ನು ಮೊದಲಬಾರಿಗೆ ಪರಿಶೀಲಿಸಿದ್ದು ಯಾಸ್ಟ್‌ 
ಜೀವಿಗಳಲ್ಲಿ ನಡೆಯುವ ಈ ಕ್ರಿಯೆಯನ್ನು ಹಿಂಬಾಲಿಸಿ. ಈ ಅಧ್ಯಯನದ ವೇಳೆ 
ಕೆಲವು ಪದಾರ್ಥಗಳು ಇಲ್ಲಿನ ಪಥಮಾರ್ಗವನ್ನು ವಿಶಿಷ್ಟ ಬಿಂದುಗಳಲ್ಲಿ 
ತಡೆಹಿಡಿದುಬಿಡುತ್ತವೆ ಎಂಬ ಸಂಗತಿ ಗೊತ್ತಾಯಿತು. ಅಂದರೆ ಅವು ಇಲ್ಲಿ 
ನಿಗ್ರಹಿ (1೧೧1001) ಗಳಂತೆ ಕೆಲಸ ಮಾಡುತ್ತವೆ. ವಿವಿಧ ಪಥಮಾರ್ಗಗಳಲ್ಲಿ 
ಇಂಥವು ಸಾಕಷ್ಟುಪರಿಮಾಣದಲ್ಲಿ ಇರುತ್ತಿರುವುದು ಕಂಡು ಬಂದಿತು. ಅವನ್ನು 
ಚಯಾಪಚಯ ನಿಗ್ರಹಿ (೧1೦0೦1೦ inhibitor) ಗಳು ಎನ್ನುತ್ತಾರೆ. ಈ ರೀತಿ 
ಅಡ್ಡಿ ಬರುವುದರಿಂದ ಪಥಮಾರ್ಗದ ಈ ನಿಗ್ರಹಣ ಬಿಂದುವಿನ ಹಿಂದಿನ 
ಅಂತರಸ್ತ (intermediate) ಉತ್ಪನ್ನಗಳ ಹೇರಳ ತಯಾರಿಕೆ ನಡೆದು ಬಿಡುತ್ತದೆ. 
ಇದು ಈಗ ನಮಗೆ ಮುಖ್ಯ ಸಂಗತಿ. ಹೀಗೆ ಅಯೋಡೊ ಅಸಿಟೇಟ್‌ 
(1060೩೦91೩16) ಎಂಬ ವಸ್ತು ಯಾಸ್ಕ್‌ನ ಈ ಪಥದಲ್ಲಿ ನಿಗ್ರಹಿಯಾಗಿ 
].ಫ್ರಕ್ಟೋಸ್‌ -(ಕruಂtಂse-1 ) 6. ಬಯೋ ಫಾಸ್ಟೇಟ್‌ (6. biophosphate) 
ಗಳನ್ನು ಸಂಚಯ ಮಾಡಿಸಿಬಿಡುತ್ತದೆ. ಪ್ಲೂರೈಡ್‌ ಎನ್ನುವ ಮತ್ತೊಂದು ವಸ್ತು 
ಎರಡು ಬಗೆಯ ಫಾಸ್ಟೇಟ್‌ ಎಸ್ಟರ್‌ಗಳ ಹೇರಳ ಉತ್ಪನ್ನವನ್ನು ಹೀಗೆಯೇ 
ಉಂಟುಮಾಡಿಬಿಡುತ್ತದೆ. 


146 


ನಮ್ಮ ಗಮನಾರ್ಹವಾದ ಇನ್ನೊಂದು ಸಂಗತಿ, ಇಲ್ಲಿ, ಈ ಅಂತರಸ್ಥ 
ಪದಾರ್ಥಗಳ ಪೃಥಕ್ಕರಣ ಹಾಗೂ ಗುಣನಿರ್ಣಯನ, ಪಥಮಾರ್ಗದ ಬಿಂದು 
ಬಿಂದುಗಳನ್ನೂ ಹಂತ ಹಂತಗಳನ್ನೂ ಅರಿಯಲು ನಮಗೆ ನೆರವು ನೀಡುತ್ತವೆ 
ಎನ್ನುವುದು. ಇಂಥ ಹಲವು ಬಿಂದುಗಳನ್ನೂ ಹಂತಗಳ ಪಥವನ್ನೂ ಅರಿತು 
ಅರಿತು ಕೊನೆಗೆ ಆ ಆಧಾರದಿಂದ ಪಥಮಾರ್ಗದ ಪ್ರತಿಪಾದನೆ ಮೊದಲು ಬರೀ 
ಯೋಜನಾತ್ಮಕ (sಂhೀma೩tiಂ) ವಾಗಿ ಬರೆದಿಡಲಾಯಿತು. ಆನಂತರ ಇದು 
ಹೀಗೆಯೇ ನಡೆಯುತ್ತದೆ ಜೀವ ಬಾಹ್ಮ (1೧॥70- ಅಂದರೆ ಪ್ರಯೋಗ ಶಾಲೆಯ 
ಪ್ರಣಾಲದಲ್ಲಿ ಅಂದಂತೆ) ದಲ್ಲಿ, ಅದು ಸ್ವಾಭಾವಿಕವಾಗಿ ನಡೆಯುವ ಜೀವಂತ 
ದೇಹದಲ್ಲಿ (1೧೪/೦) ಮಾತ್ರವೇ ಅಲ್ಲ ಎಂಬುದು ತಿಳಿದುಬಂದಿತು. ಈ ಜೀವ 
ಬಾಹ್ಯದ ಕ್ರಿಯಾಪ್ರಣಾಲಿಯನ್ನು ನಡೆಯಿಸಿಕೊಟ್ಟಿದ್ದು ಶುದ್ದೀಕರಿಸಲ್ಪಟ್ಟ ಒಂದು 
ಆಕಿಣ್ವ, ಹಾಗೂ ಅದು ತಾನು ಜೀವಂತ ದೇಹದಲ್ಲಿ ನಿರ್ವಹಿಸುತ್ತಿದ್ದ ಹಾಗೂ 
ಇಲ್ಲಿ ಊಹಿಸಲಾಗಿದ್ದ ಉತ್ಪೇರಣಾ ಪಥದಲ್ಲಿಯೇ ತದ್ವತ್‌ ಆಗಿ ! ಇಂಥ 
ಪ್ರಯೋಗ ಪರೀಕ್ಷಣೆ ನಡೆದದ್ದು ಇದರ ಹಿಂದಿನ ಶಾಸ್ತ್ರ ಚಿಂತನೆ ಮೊದಲು 
ಆದಮೇಲೆಯೇ! ಅಂದರೆ ಇಲ್ಲಿ ನಡೆದದ್ದು ಮೊದಲು ಶಾಸ್ತ್ರಬದ್ದ ಮಂಡನೆ, 
ನಂತರ ಅದರ ಪ್ರಯೋಗ ಸಮರ್ಥನ ಎಂದಂತೆ. | 

ಇನ್ನೂ ಮುಂದಿನ ಸಂಗತಿ ಮತ್ತೂ ಸೋಜಿಗದ ವಿಷಯ. 1900ರಲ್ಲಿ 
ಆರ್ಕಿಬಾಲ್ಡ್‌ ಗೆರಾಡ (ಓ೦೧1೩1೮ Garrod) ನು ಮನುಷ್ಯನ ಆನುವಂಶಿತ 
ಖಾಯಿಲೆಗಳಲ್ಲಿ ಕೆಲವು, ವಿಶಿಷ್ಟ ಆಕಿಣ್ವಗಳ ನ್ಯೂನತೆಯಿಂದಾಗಿ ಬರುತ್ತವೆ 
ಎಂಬುದನ್ನು ಕಂಡುಹಿಡಿದ. ಈ ಸಂಗತಿ ಚಯಾಪಚಯ ಪಥಮಾರ್ಗಗಳ 
ವಿಶದೀಕರಣಕ್ಕೆ ನೆರವು ನೀಡಿತು. ಉದಾಹರಣೆಗೆ, ಕೆಲವರಲ್ಲಿ ಅಲ್ಕಪಟನೊರಿಯ 
(a!kaptonuria) ಎಂಬ ತಲೆಮಾರು ತಲೆಮಾರುಗಳಿಂದ ಜಾನ್ಮಕೀಯವಾಗಿ 
ಬರುವ ರೋಗವಿರುತ್ತದೆ. ಇದು ಅಂಥ ಅಪಕಾರಿಯಾಗದಂಥ ಪಿತ್ರಾರ್ಜಿತ 
ಲಕ್ಷಣ. ಆಗ ಅವರು ಫೆನಿಲ್‌ ಅಲಿನೀನ್‌ (pಗheಗnylalinine) ಅಥವಾ 
ಟ್ರಯೋಸೀನ್‌ (tyrಂsinಗe) ಅನ್ನು ತೆಗೆದುಕೊಂಡರೆ ಮೂತ್ರದಲ್ಲಿ 
ಹೋಮೋಜಿೆನ್ವಿಸ್ಟಿಕ್‌ (೧೦೧೦06೧0510) ಎಂಬ ಬೇರೆ ವಸ್ತುವನ್ನು 
ವಿಸರ್ಜಿಸುತ್ತಾರೆ. ಸಾಧಾರಣ ವೃಕ್ತಿಗಳಲ್ಲಿ ಇದು ಹೀಗೆ ಆಗುವುದಿಲ್ಲ. ಇದಕ್ಕೆ 


147 


ಕಾರಣ ಈ ರೋಗಿಗಳ ಪಿತ್ತಕೋಶದಲ್ಲಿ ಈ ಹೋಮೋಜಿನ್‌ಟಿಸಿಟಕ್‌ 
ಆಮ್ಲವನ್ನು ಭಂಜಿಸುವ ಆಕಿಣ್ವಗಳು ಇರುವುದಿಲ್ಲ. ಪಥಮಾರ್ಗದ ಈ 
ಬಿಂದುವಿನಲ್ಲಿ ಹೀಗಾಗಿ ಈ ವಸ್ತುಗಳು ಹೇರಳವಾಗಿ ತಯಾರಾಗಿ ನಿಂತು 
ಬಿಡುತ್ತವೆ. ಈ ನಿಗ್ರಹಿಯನ್ನು ಭಂಜಿಸುವ ಆಕಿಣ್ವಗಳು ಅಂಥ ರೋಗಿಗಳಲ್ಲಿ 
ಇರುವುದಿಲ್ಲ. ಇದಿಷ್ಟೆ ಇಲ್ಲಿನ ಸರಳ ಕ್ರಿಯೆ. 


ಫಿನಿಲ್‌ಕಿಟೊನ್ಮೂರಿಯ (phenylketonuria) ಎಂಬುದು ಇಂಥದೇ 
ಬೇರೊಂದು ಆದರೆ ಅದಕ್ಕಿಂತ ಸ್ವಲ್ಪ ಪ್ರಸಿದ್ದವಾದರೋಗ. ಅಲ್ಲಿನ ರೋಗಿಯ 
ಮೂತ್ರದಲ್ಲಿ ಫಿನಿಲ್‌ ವಸ್ತು ಹೇರಳವಾಗಿ ನಿಂತುಬಿಡುತ್ತದೆ, ಮೇಲೆ ನೋಡಿದಂತೆ 
ಮುಂದುವರಿಯದ ಒಂದು ಅಂತರಸ್ತ ಉತ್ಪನ್ನವಾಗಿ. ಇದರಿಂದ ಆಗಿ ಬರುವ 
ಪರಿಣಾಮ ಮಾತ್ರ ಅಪಾಯಕಾರಿ. ಈ ವಸ್ತುವನ್ನು ತೆಗೆಯದಂತೆ, ಅಂಥದನ್ನು 
ಇನ್ನೂ ಮುಂದೆ ಅಧಿಕ ಮೂತ್ರದಲ್ಲಿ ಉತ್ಪನ್ನವಾಗುತ್ತ ಇರುವುದೇ 
ುಂದುವರಿದರೆ ಚಿಕ್ಕ ಮಕ್ಕಳಲ್ಲಿ ಮನಸ್ಸಿನ ಅವರುದ್ಧ ಬೆಳೆವಣಿಗೆ (mentally 
79181666 €10೪ಗ0) ಅಥವಾ ಮಾನಸಿಕ ಅವರುದ್ದತೆ (Mental retardation) 
ಸಂಭವಿಸುತ್ತದೆ. ಇಲ್ಲಿ ಫಿನಿಲ್‌ ಅಲಿನೀನ್‌ (೧೧೧18೩1೧1೧6) ಮತ್ತು ಫಿನಿಲ್‌ 
ಪೈರೂವೇಟ್‌ಗಳನ್ನು (phenyl pyruvate) ಆಹಾರ ರೂಪದಲ್ಲಿ 
ತೆಗೆದುಕೊಂಡರೆ ರೋಗದಿಂದ ಬಾಧಿತರಾದವರಲ್ಲಿ ಮೂತ್ರದ ಫಿನಿಲ್‌ 
ಪೈರೂವೇಟ್‌ ಆಗಿ ತೋರಿ ಬರುತ್ತದೆ. ಟೈರೂಸೀನ್‌ ಅದರೋ ಸಾಧಾರಣ 
ರೀತಿಯಲ್ಲಿ ಚಯಾಪಚಯಿತ ವಾಗಿಬಿಡುತ್ತದೆ, ಇನ್ನು ಮುಂದೆ. 


ಇವೆರಡೂ ರೋಗ ವಿಕಾರಗಳ ಇಂಥ ಅಧ್ಯಯನ, ಫಿಲಿನ್‌ ಅನಿಲಿನ್‌ 
ಎನ್ನುವುದು ಹೇಗೆ ಚಯಾಪಚಯಿತಗೊಳ್ಳುತ್ತದೆ ಎಂಬುದನ್ನು ತೋರಿಸಿ 
ಕೊಡಲು ಸಹಾಯವಾಯಿತು. ಆದಾಗ್ಕೂ ಫಿನಿಲ್‌ ಅನಲೀನಿನ ಚಯಾಪಚಯದ 
ಸಾಧಾರಣ ಪಥ ಮಾರ್ಗಧಲ್ಲಿ ಫಿಲಿನ್‌ ಪೈರೂವೇಟ್‌ ಸಂಚಯನ ಸಂಭವಿಸುತ್ತದೆ, 
ಟೈರೂಸೀನ್‌ನದು ಅಲ್ಲ ಎಂಬುವ ಊಹೆ (ಏಕೆಂದರೆ, ಫಿನಿಲ್‌ ಕಿಟೋನ್ಕೂರಿಯ 
ರೋಗಿಗಳಲ್ಲಿ ಫಿಲಿನ್‌ ಪೈರೂವೇಟ್‌ ಸಂಚಯಗೊಳ್ಳುವುದರಿಂದ), ತಫುು 
ಎಂಬುದೂ ಕಂಡು ಬಂದಿತು. ಚಯಾಪಚಯದಲ್ಲಿನ ವಿವರಯುತ 


148 


ತಾರ್ಗವೊಂದನ್ನು ಪತ್ತೆಹಚ್ಚುವಾಗಿ, ಅಲ್ಲಿ ಏಳುವ ಈ ರೀತಿಯ 
ಗಳ ಅಡ್ಡಿಗಳ ಹಾಗೂ ಅದರಿಂದ ಏಳುವ: ಉತ್ಪನ್ನಗಳ 
ಮನವೊಂದನ್ನೇ ನಂಬಿ ನಡೆಯುವುದರಲ್ಲಿನ ಪ್ರಮಾದಗಳನ್ನು ಈ ಸಂಗತಿ 
ಈರಿಸಿತು.... ಈ ಪ್ರಸಂಗದಲ್ಲಿ ಫಿನಿಲ್‌ಪೈರೂವೇಟ್‌ನ ನಿರ್ಮಾಣ 
ದು ಸಾಧಾರಣವಾಗಿ ಗೌಣವಾಗಿರುವ ಬೇರೊಂದು ಪಥ ಮಾರ್ಗದಿಂದ 
ವುದನ್ನು ಆನಂತರ ತೋರಿಸಿಕೊಡಲಾಯಿತು. ಆದರೆ ಈ ಗೌಣ ಪಥ 
೨ ಬಂದುದು ಫಿನಿಲ್‌ಕಿಟೊನ್ಕೂರಿಯ ರೋಗಿಗಳಲ್ಲಿನಂತೆ 
"ಅನಲೀನಿನ ಸಂಚಯನ ಅಸಾಧಾರಣವಾಗಿ ಏರಿನಿಂತಾಗ ಮಾತ್ರ. 
ದ್ದರೆ ಇಲ್ಲ. 


ನಮ್ಮ ಇಂತಹ ಅಧ್ಯಯನದಲ್ಲಿ, ಅದನ್ನನುಸರಿಸುವ ಮುಂದಿನ 
ೀಧನೆಗಳಲ್ಲಿ, ಇಂಥವೆಲ್ಲ ಹಳ್ಳಕೊಳ್ಳ (011815) ಗಳಿರುತ್ತಿದ್ದರೂ 
ಗಳು ಪಥಮಾರ್ಗಚಿತ್ರಣದ ವೇಳೆ ನೀಡಬಲ್ಲ ವಿಶ್ಲೇಷಣಾತ್ಮಕ ಒಳನೋಟ 


' ಉಪಕಾರಿ ಎನ್ನುವುದರಲ್ಲಿ ಮಾತ್ರ ಯಾವುದೇ ಬಗೆಯ ಸಂದೇಹವೇನಿಲ್ಲ. 


ಆರಂಭಕಾಲದ ಚಯಾಪಚಯ ಅಧ್ಯಯನಗಳು ಒಂದು ಅದ್ಭುತ 
5ನ್ನು ಹೊರತಂದವು. ಬಹುತೇಕ ಜೀವಿಗಳಲ್ಲಿ ಅವುಗಳ ಆಧಾರಭೂತ 
ುಪಚಯ ಪಥಗಳು ಸಾರಭೂತವಾಗಿ ಸರಿಸಮ, ತದಾತ್ಮ (essentailly 
ical) ವೆನಿಸುವಷ್ಟು ಸರಿಸಮ ಎಂಬುದು ಈ ತಥ. ಚಯಾಪಚಯದ ಈ 
ಸು ಏಕರೂಪತೆ, ಇಲ್ಲಿನ ಅಧ್ಯಯನಗಳಲ್ಲಿ ನೀಡಿದ ನೆರವು, ಸೌಲಭ್ಮ 
ಮಹತ್ತೃದ್ದು, ಜೀವವ್ಕಾಪಾರವನ್ನು ಪರಮಾಣು ಹಂತಗಳಲ್ಲಿ ಅರಿಯುವ 


ಈ ಸಂಬಂಧದ ಮತ್ತೂ ಒಂದು ಆಶ್ಚರ್ಯಕರ ಸಂಗತಿಯನ್ನು ಇನ್ನು 
ಕೋಣ. ನಮಗೆ ಆಸಕ್ತಿಯುಳ್ಳ ಒಂದು ಪಥಮಾರ್ಗದಲ್ಲಿ ಒಂದು 
ದ ಬದಲಾವಣೆಯನ್ನು ನಾವೇ ಮಾಡಿಬಿಡುವುದು ಸಾಧ್ಯವೇ ? ಅದು 
» ಏಕೆಂದರೆ ಅಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಆಕಿಣ್ವದ ಸರಬರಾಜು ಅಲ್ಲಿ 
ದಿದ್ದರೆ, ಅಥವಾ ಹಾಗೆ ಆಗುವುದನ್ನು ತಪ್ಪಿಸುವುದು ನಮಗೆ ಸಾಧ್ಯವಾದರೆ. 


149 


ಇದನ್ನು ಮಾಡುವುದು ಹೇಗೆ ಇನ್ನು? ಆಕಿಣ್ವಗಳು ಉಂಟಾಗಿ ಬರುವುದು 
ನಿರ್ದಿಷ್ಟ ಜನ್ಮಿಗಳಿಂದ ಎಂಬುದನ್ನು ಸ್ಮರಿಸಿರಿ. ಒಂದು ವೇಳೆ ನಾವೆ ಆ 
ಜನ್ಮಿಗಳಲ್ಲಿ ಪಲ್ಲಟ (ಉಟt೩tiಂn) ನಡೆಸಿದರೆ? ಆಗ ಆ ಆಕಿಣ್ವಗಳು 
ನಿಷ್ಕಿಯಗೊಳ್ಳಬಹುದು ಇಲ್ಲವೆ ನಿರ್ಮೂಲವೇ ಆಗಿಬಿಡಬಹುದು. ಉಚ್ಚತರ 
ಜೀವಿಗಳಲ್ಲಿ ಒಂದು ಆಕಿಣ್ವವನ್ನು ಹೀಗೆ ನಿಷ್ಕ್ರಿಯಗೊಳಿಸುವ ಇಲ್ಲವೆ 
ನಿರ್ಮೂಲಗೊಳಿಸುವ ಜನ್ಮಿ ಪಲ್ಲಟ ನಮಗೆ ಇದುವರೆಗೆ ತಿಳಿದಿಲ್ಲದಿರಬಹುದು. 
ಆದರೆ ಶೀಘ್ರವಾಗಿ ಪ್ರಜನನ ಹೊಂದುವ ಸೂಕ್ಷ್ಮಜೀವಿಗಳಲ್ಲಿ ಇಂಥ 
ಪಲ್ಲಟಗಳನ್ನು ಮಾಡುವುದು ಸಾಧ್ಯ, ಕಲವು ವಿಶಿಷ್ಟ ಪದಾರ್ಥಗಳನ್ನು ಬಳಸಿ. 
ಇವು ಜಾನ್ಸಿಕ ಬದಲಾವಣೆಗಳನ್ನು ಉಂಟುಮಾಡುವ ಪಲ್ಲಟಜನಕ 
(Mಟta್ರೀಗs) ಗಳು. ಇವೆಲ್ಲ ವಿಶಿಷ್ಟ ರಸಾಯನಿಕ ವಸ್ತುಗಳು. ಇಂಥವೇ ಕ್ರಿಯೆ 
ಕ್ಲ ಕಿರಣ ((x-rys) ಗಳಿಂದ ಸಾಧ್ಯ. ಇತ್ತೀಚಿನ ಜಾನ್ಮಿಕ ಶಿಲ್ಪತಂತ್ರ 
(genetic engineering technique) ದಿಂದಲೂ ಸಾಧ್ಯ. ನೋಡಿ, ಹೀಗೆ 
ನಾವು ಪರಮಾಣುಮಟ್ಟದಲ್ಲಿ ಕೂಡ ಜೀವವ್ಮಾಪಾರಗಳ ಮೇಲೆ ನಮ್ಮ 
ಕೈವಾಡ ನಡೆಸಬಲ್ಲೆವು! 

ನ್ಕೂರೊಸ್ಪೂರ (Neurospora) ಎಂಬ ದಂಡಾಣು ಜೀವಿಯೊಂದು 
ಉಂಟು. ಆ ಸೂಕ್ಷ್ಮದರ್ಶೀಯ ಜೀವಿ ಇಂಥ ಕೆಲಸಗಳಿಗೆ ಹೇರಳವಾಗಿ 
ಬಳಸಲ್ಪಟ್ಟಿದೆ. ನಾನಾ ವಿಧವಾದ ಜಾನ್ಕಿಕ ಅಧ್ಯಯನಗಳು ಇದರ ಮೇಲೆ 
ನಡೆದಿವೆ. ಇದಕ್ಕಿಂತ ಹೆಚ್ಚಾಗಿ ಇಲ್ಲಿನ ಪ್ರಯೋಗಗಳು ಹಾಗೂ ಪ್ರತಿಪಾದನೆಗಳು 
ಈಗ ಸುದೃಢ ಪಡಿಸಿವೆ ನಮಗೆ - ಅಕಿಣ್ವಗಳು ವಿಶಿಷ್ಟಗೊಳ್ಳುವುದು, ಅಂದರೆ 
ಇಂಧಿಂಥ ಬಿಂದುಗಳ ಕಾರ್ಯವಷ್ಟನ್ನೇ ಅವು ಮಾಡುವಂಥವು, ಚಯಾಪಚಯದ 
ಪಥ ಮಾರ್ಗದಲ್ಲಿನ ಅವುಗಳ ಕಾರ್ಯಬಿಂದು ಇಂಥಿಂಥದೇ ಎಂದು 
ನಿರ್ಧತವಾಗುವುದು - ಇವೆಲ್ಲ ನಡೆಯುವುದು ಜನ್ಮಿಗಳಿಂದಲೇ ಎಂಬುದನ್ನು. 
ಜನ್ಮಿ, ಆಕಿಣ್ವಗಳು, ಚಯಾಪಚಯ ಪಥಮಾರ್ಗ ಇವೆಲ್ಲ ಈ ರೀತಿ ಅತಿ 
ವಿಚಕ್ಷಣತೆಯಿಂದ ಸಂಬಂಧಗೊಂಡಿರುವ ಕರ್ಮಕ್ಷೇತ್ರಗಳು. ಈ ಸಂಬಂಧ 
ಕಲ್ಪನೆ, ಅತಿ ಶ್ರಮಸಾಧಿತವಾಗಿ ಬಂದಂಡ' ಶೋಧೆ. ಆದರೆ ಈಗ 
ಬಹುದೃಢಗೊಂಡಿರುವ ಶೋಧೆ. 


150 


ಪಥಮಾರ್ಗಗಳ ಪೂರ್ಣ ಕಥನಕ್ಕೆ ಅವುಗಳ ಹಂತ ಹಂತಗಳಲ್ಲಿ ಯಾವ 
ಯಾವ .ರಸಾಯನಿಕ ಕ್ರಿಯೆಗಳು ನಡೆಯುತ್ತವೆ, ಯಾವ ಯಾವ ಆಕಿಣ್ವ 
ಉತ್ರೇರಣೆಗಳು ನಡೆಯುತ್ತವೆ, ಅಲ್ಲೆಲ್ಲ ಭಾಗವಹಿಸುವ ರಸಾಯನಿಕಗಳು 
(chemicals) ಹಾಗೂ ಆಕಿಣ್ವಗಳು ಯಾವ ಯಾವವು ಎಂಬುದನ್ನೆಲ್ಲ ಮೇಲೆ 
ಬಹು ತೆಳುವಾಗಿ ಸೂಚಿಸಲಾಗಿದೆ. ಇವುಗಳ ಎಲ್ಲ ಅರಿವೂ ನಮ್ಮ ಪೂರ್ಣ 
ಕಥನಕ್ಕೆ ಆಗತ್ಯ. ಅದರ ಜೊತೆಗೆ ಯಾವುದೇ ಒಂದು ಪಥಮಾರ್ಗ ಜೀವಿದೇಹದ 
ಯಾವ ಪ್ರದೇಶದಲ್ಲಿ, ಯಾವ ಕಾಲಘಟ್ಟದಲ್ಲಿ, ನಡೆಯುತ್ತಿರುತ್ತದೆ ಎನ್ನುವುದರ 
ಸ್ಥಾನ -ಕಾಲ ನಿರ್ದೇಶನವೂ ಅವಶ್ಯವೇ. ಈ ಶೋಧಮಾರ್ಗದ ಆರಂಭಿಕ 
ದೆಶೆಯಲ್ಲಿ ವಿಜ್ಞಾನಿಗಳು ಅಧ್ಯಯನ ನಡೆಸಿದ್ದು ಇಡೀ ಜೀವಿಯೊಂದರ ಮೇಲೆ. 
ಉದಾಹರಣೆಗೆ, ವೈದ್ಯಶಾಸ್ತ್ರದಲ್ಲಿ ಒಂದು ಮಹತ್ವದ ಶೋಧಕರು ಎಂದು 
ಪರಿಗಣಿತರಾದ ಮಧುಮೇಹದಲ್ಲಿನ ಮೇದೋಜೀರಕ ಗ್ರಂಥಿಯ ಪಾತ್ರವನ್ನು 
ಖಚಿತಪಡಿಸಿದ ಫ್ರೆಡೆರಿಕ್‌ ಬ್ಯಾಂಟಿಂಗ್‌ (Frederick Banting) ಮತ್ತು ಜಾರ್ಜ್‌ 
ಬೆಸ್ಟ್‌ (೧60೦೦6 8680 ರು ಅದನ್ನು ಸಾಧಿಸಿದ್ದುಹೀಗೆ. 1921ರಲ್ಲಿ ಇವರು 
ನಾಯಿಗಳಲ್ಲಿ ಈ ಮೇದೋಜೀರಕ ಗ್ರಂಥಿಗಳನ್ನು ಶಸ್ತ್ರಕ್ರಿಯೆಯಿಂದ ತೆಗೆದುಹಾಕಿ 
ಅಂಥ ಪ್ರಾಣಿಗಳು ಮಧುಮೇಹದ ರೋಗವನ್ನು ಬೆಳೆಸಿಕೊಂಡು ನಿಂತವು 
ಎಂಬುದನ್ನು ಅವರು ತೋರಿಸಿಕೊಟ್ಟರು. 


ಇದರಿಂದ ಈ ಮೇದೋಜೀರಕ ಗ್ರಂಥಿ ಎಂಬ ಇಡೀ ಅಂಗ ಅಥವಾ 
ಸರಿಯಾಗಿ ಹೇಳಬೇಕೆಂದರೆ, ಅದರಲ್ಲಿ ಆಗಿಬರುವ ಒಂದು ವಿಕಾರ, ಈ 
ಮೆಧುಮೇಹಕ್ಕೆ ಕಾರಣವಾಗಿರಬಹುದು ಎಂಬ ಸ್ನೂಲ ಆದರೆ ಬಹುಮುಖ್ಯವಾದ 
ಸಂಗತಿಯೇನೋ ದೃಢಗೊಂಡಿತು. ಆದರೆ, ಮೇದೊಜೀರಕ ಗ್ರಂಥಿ ಎನ್ನುವುದು 
ಒಂದು ದೊಡ್ಡ ಅಂಗ. ಆದುದರಿಂದ ಇನ್ನೂ ಸೂಕ್ಷ್ಮತರ ಸ್ಥಾನ ನಿರ್ದೇಶನ 
ಇಲ್ಲಿ ಸಾಧ್ಯವೇನು ? ಇದು ಸಹಜವಾಗಿಯೇ ಹಲವು ವಿಜ್ಞಾನಿಗಳನ್ನು ಕಾಡಿದ 
್ರೆಶ್ನೆ. 

ಇಂಥ ಪ್ರಶ್ನೆಯ ಪರಿಹಾರವೂ ಈಗ ಸಾಧ್ಯವಾಗಿದೆ. ದೇಹದ 
ಅಂಗಾಂಗಳೆಲ್ಲ ಆಸಂಖ್ಯ ಕೋಶಗಳಿಂದ ಅಂತಿಮವಾಗಿ ನಿರ್ಮಿತವಾಗಿರುವಂಧವು, 


Ko 


151 


ಈ ಕೋಶಗಳು ದೇಹ ಕಟ್ಟಡದ ಇಟ್ಟಿಗೆಗಳು ಎಂಬುದು ನಿಮಗೆ 
ನೆನಪಿನಲ್ಲಿರಬಹುದು. ಇಂಥ ನೂರಾರು ಕೋಶಗಳು ಸೇರಿ ಊತಿಗಳು 
(tissues) ಎಂಬ ರಚಿತಿಗಳು ಏರ್ಪಡುತ್ತವೆ ಎಂಬುದನ್ನೂ ನೀವು ಬಲ್ಲಿರಿ. 
ವಾಸ್ತವವಾಗಿ ಕೋಶವೊಂದರ ನಿಕಟ ಜೀವನ ನಡೆಯುವುದು ಅದು ಸ್ಥಿತವಿರುವ 
ಊತಿಗಳಲ್ಲಿ. ಆದುದರಿಂದ ಪಥಮಾರ್ಗಗಳಲ್ಲಿನ ಯಾವುದೇ ಕ್ರಿಯೆಯ 
ಸರಿಯಾದ ಸೂಕ್ಶ್ಮ ಅರಿವು ನಮಗೆ ಆಗಬೇಕಾದದ್ದು ಈ ಊತಿಗಳ ಮಟ್ಟದಲ್ಲಿ. 
ಹೀಗಾಗಿ ಈ ಊತಿಗಳನ್ನೇ ನೇರ ಅಧ್ಯಯನ ಮಾಡುವುದು ಸಾಧ್ಯವೇನು ಎಂಬ 
ಮುಂದಿನ ಪ್ರಶ್ನೆ ಕಾಡತೊಡಗಿತು ವಿಜ್ಞಾನಿಗಳನ್ನು. ಇದೂ ಈಗ ಸಾಧ್ಯವಾಗಿ 
ಬಂದಿರುವುದು ಹಲವರಿಗೆ ಪರಿಚಯವಿರುವ ಊತಿಕೃಷಿ (tissue culture) ಎಂಬ 
ತಂತ್ರವಿಧಾನದಿಂದ. ಇಲ್ಲಿನಮಗೆ ಬೇಕೆನಿಸಿದ ಊತಿಯನ್ನು ಶಸ್ತ್ರಕ್ರಿಯೆಯ 
ಮೂಲಕ ಜೀವಿದೇಹದಿಂದ ಹೊರತೆಗೆದು, ಹೊರಗೆ ಅದು ತನ್ನ ಜೀವವನ್ನು 
ಕಳೆದುಕೊಳ್ಳದಂತೆ, ತನ್ನ ಸಾಧಾರಣ ಜೈವಕ್ರಿಯೆಗಳನ್ನು ಮುಂದುವರಿಸಿಕೊಂಡು 
ಹೋಗಲು ಅನುಗುಣವಾದಂಥ ಪರಿಸ್ಥಿತಿಗಳನ್ನು ಏರ್ಪಡಿಸಿ, ಆನಂತರ ಅವುಗಳ 
ಮೇಲೆ ನಮಗೆ ಬೇಕೆನಿಸಿದ ಪ್ರಯೋಗಗಳನ್ನು ನಡೆಸಿ, ಅದರ ಫಲಾಫಲಗಳ 
ನಿರೀಕ್ಷಣೆ ಮಾಡಲಾಗುತ್ತದೆ. ಆಧುನಿಕ ವೈದೃಶಾಸ್ತ್ರಕ್ಕೆಈ ತಂತ್ರ ವಿಧಾನ 
ನೀಡಿದ ಉಪಯೋಗ ಬಹು ಹೇರಳವೇ. ಊತಿಗಳನ್ನೇ ಹೀಗೆ ದೇಹದ ಹೊರಗೆ 
ಕೃ, ಷಿಮಾಡಿ ಅಧ್ಯಯನ ಮಾಡುವಂತೆ ಇಡೀ ಅಂಗಗಳನ್ನೋ ಅಂಗಗಳ 
ಭಾಗಗಳನ್ನೊ € ಹೀಗೆ ಶಸ್ತ್ರಕ್ರಿಯೆ ನಡೆಸಿ ಹೊರತೆಗೆದು ಪ್ರಯೋಗ ನಡೆಸುವುದೂ 
ಸಾಧ್ಯ . ಇದನ್ನು ಅಂಗಕ್ಕಷಿ (೦79೩೧ culture) ಎಂದೇ ಕರೆಯುತ್ತಾರೆ. ವಿವಿಧ 
ರೀತಿಯ ಔಷಧಗಳು ದೇಹದ ಒಳ ಅಂಗಾಂಗಗಳ ಮೇಲೆ ಯಾವ ರೀತಿ ಕೆಲಸ 
ನಡೆಸುತ್ತಿರಬಹುದು, ಎನ್ನುವುದನ್ನು ಅರಿಯುವಲ್ಲಿ ಈ ಅಂಗ ಕೃಷಿ ತಂತ 
ು೦ಬ ನೆರವು ನೀಡುತ್ತದೆ. 


ಇಲ್ಲಿ ಮತ್ತೊಂದು ಸಂಗತ ತಂತ್ರವೂ ಇರುವುದನ್ನು ನಾವು ಗಮನಿಸಬೇಕು. 
ಇದು ಊತಿ ಪಾರ ವರ್ಷಣ (peಗೆಟsion - per, through, fusion-pouring, 
ವರ್ಷಣ - ಮಳೆಯಂತೆ ಸುರಿಸುವುದು, 1೧6೮616 - 10 pour) ಎಂಬ ಒಂದು 
ತಂತ್ರವಿಧಾನ. ಇಲ್ಲಿ ವಿಶಿಷ್ಟವಾದ ಅಂಗವೊಂದು ಪ್ರಾಣಿ ದೇಹದಿಂದ 


152 


ಶಸ್ತ್ರಕ್ರಿಯೆಯ ಮೂಲಕ ತೆಗೆಯಲ್ಪಟ್ಟು ಆ ಅಂಗದಲ್ಲಿನ ಶುದ್ಧ ಮತ್ತು ಮಲಿನ 
ರಕ್ತನಾಳ (೪61೧5 ೩೧೮ 8ಗ6ಗ65) ಗಳು ಒಂದು ಕೃತಕವಾದ ಪರಿಚಲನಾ 
ಸಂಹತಿ (circulatory system) ಯೊಡನೆ ಸಂಪರ್ಕಿತವಾಗುತ್ತವೆ. ಈ 
ಕ್ರಮದಿಂದ ಆ ಅಂಗದಲ್ಲಿ ಜೀವಂತ ದೇಹದಲ್ಲಿ ಇದ್ದಂತೆಯೇ ಶುದ್ದ ಮತ್ತು 
ಮಲಿನ ರಕ್ತಗಳ ಒಳ ಹಾಗೂ ಹೊರ ಮಳೆ ಅಥವಾ ವರ್ಷಣ ನಡೆಯುತ್ತಲೇ 
ಇರುತ್ತದೆ. ಆದ್ದರಿಂದ ಇದು ಪಾರವರ್ಷಣ ತಂತ್ರ. ಈ ತಂತ್ರ ವಿಧಾನದಲ್ಲಿ 
ಇನ್ನು ಆ ಅಂಗವನ್ನು ಒಳಹೊಗುವ ಸಾಮಗ್ರಿಯ ಸಂವಿಧಾನವನ್ನೂ ಅದರಲ್ಲಿನ 
ಸಂವಿಧಾತು (composition, component) ಗಳನ್ನೂ ನಾವೇ 
ನಿಯಂತ್ರಿಸಬಲ್ಲೆವು ಹಾಗೆಯೇ ಅಲ್ಲಿಂದ ಹೊರಬರುವ ಚಯಾಪಚಯ 
ಉತ್ಪನ್ನಗಳ ಮೇಲ್ವಿಚಾರಣೆಯನ್ನೂ ನಾವೇ ನಡೆಸಬಹುದು. ವೈದ್ಯಕೀಯ 
ಸಂಶೋಧನೆಗಳಲ್ಲಿ ಈ ತಂತ್ರ ವಿಧಾನ ನೀಡುವ ನೆರವೂ ಶ್ಲಾಘನಿಯವೇ. 
ಚಯಾಪಚಯದ ಪ್ರತ್ಯಕ್ಷ ದರ್ಶನ ಎನ್ನಬಹುದು ಈ ತಂತ್ರಕ್ಕೆ. 


ಈ ತಂತ್ರದ ಮುಂದಿನ ಹೆಜ್ಜೆ ಊತಿಗಳನ್ನು ಹೋಳು ಹೋಳಾಗಿ, ಇನ್ನೂ 
ಸರಿಯಾಗಿ ಹೇಳುವುದೆಂದರೆ ಹಲ್ಲೆಹಲ್ಲೆಗಳಾಗಿ (issue 61066) ಮಾಡಿ 
ಅವುಗಳ ಮೇಲೆ ಅಧ್ಯಯನ ನಡೆಸುವುದು. ಇದು ಈ ಊತಿಗಳನ್ನುಸಾಕಷ್ಟು 
ತೆಳುವಾದ ಹೋಳುಗಳಾಗಿ ಅಥವಾ ಹಲ್ಲೆಗಳಾಗಿ ಸೀಳುವಂಥ ಶಸ್ತ್ರಕ್ರಿಯೆ. ಈ 
ಹಲ್ಲೆ ಎಷ್ಟು ತೆಳುವಿರಬೇಕೆಂದರೆ ಅವುಗಳನ್ನು ಒಂದು ಯಥೋಚಿತವಾದ 
ಪೋಷಿನೀ ದ್ರಾವಣ (೧೬160! 5011100) ದಲ್ಲಿ ಇಟ್ಟು ಸುತ್ತಲೂ ನಮಗೆ 
ಬೇಕೆನಿಸಿದ ದ್ರಾವಣಗಳನ್ನು ನೇರ ಅದಕ್ಕೆ ತಲುಪುವಂತೆ ನಾವೇ ನೋಡುತ್ತ 
ಇರುವಾಗಲೇ ವಿಸರಣ (61106100) ಮಾಡಲು ಆಗುವಷ್ಟು! ಇಪ್ಪತ್ತನೆ 
ಶತಮಾನದ ಮುಂಚಿನ ಭಾಗದಲ್ಲಿ ಆಟೋವಾರ್‌ಬರ್ಲ್‌ (Otto Warburg) 
ಈ ತಂತ್ರವನ್ನು ಜಯಪ್ರದವಾಗಿ ಕೈಗೊಂಡ. ಅಲ್ಲಿನ ಜೀವಂತ ಕೋಶಗಳು 
ಉಸಿರಾಡುವ ವೇಳೆ ಆಮ್ಲಜನಕವನ್ನು ಬಳಸಿಬಿಡುವುದರಿಂದ ಆ ಹಲ್ಲೆಗಳ 
ಮೇಲಿನ ಗಾಳಿಯಲ್ಲಿನ ಅಳತೆಗಳಲ್ಲಿ ಏನು ಬದಲಾವಣೆಗಳು ಆಗುತ್ತವೆ 
ಎಂಬುದನ್ನುಅವನು ಅಳೆದೇ ತೋರಿಸಿಕೊಟ್ಟ ! 


153 


ಸಾಧಾರಣವಾಗಿ ನಾವು ಹೀಗೆ ಅಧ್ಯಯನಕ್ಕೆಂದು ತೆಗೆದುಕೊಳ್ಳುವ 
ಊತಿಗಳಲ್ಲಿ ಅಥವಾ ಊತಿಗಳ ಹಲ್ಲೆಗಳಲ್ಲಿ ಅನೇಕ ಕೋಶಗಳು ಇರುತ್ತವೆ. 
ಇವುಗಳು ಪರಸ್ಪರ ಕೂಡಿಕೊಂಡಿರುವುದು ಒಂದು ಅಂತರಕೋಶ ಮಾತೃಕೆ 
(intercellular matrix) ಎನ್ನಲ್ಪಡುವ ಅಂಟಿನಂಥ ಪದಾರ್ಥದಿಂದ. ಈ 
ಪದಾರ್ಥವನ್ನು ಇನ್ನು ನಾವೇ ಕರಗಿಸಿದರೆ ಕೋಶಕೋಶಗಳು ಬೇರೆಯಾಗುತ್ತವೆ. 
ಆಗ ನಮಗೆ ಬೇಕೆನಿಸಿದ ಕೆಲವು ಕೋಶಗಳನ್ನು ಅಥವಾ ಕೋಶಗುಂಪುಗಳನ್ನು 
ನಾವು ಆರಿಸಿ ಆರಿಸಿ ಹೆಕ್ಕಿ ಹೆಕ್ಕಿ ತೆಗೆಯುವುದು ಸಾಧ್ಯ. ಇದು ಕೋಶಗಳ 
ಆಯ್ಕೆಯ (061 50ಗ6/) ತಂತ್ರ. ಇಷ್ಟಲ್ಲದೆ ಒಂದೇ ಒಂದು ಕೋಶವನ್ನು 
ಬೇರ್ಪಡಿಸಿ, ಆ ಕೋಶ ಮುಂದೆ ಸಾಧಾರಣರೀತಿಯಲ್ಲಿ ವಿಭಜನೆಗೊಂಡಾಗ 
ಮತ್ತೆ ಇದರಿಂದಲೇ ಒಂದು ಊತಿ ಏರ್ಪಟ್ಟಾಗ ಅಲ್ಲಿ ಏನೆಲ್ಲ ನಡೆಯಬಹುದು 
ಎಂಬರೀತಿಯ ಅಧ್ಯಯನಗಳೂ ಆಗ ಸಾಧ್ಯ. ಹೀಗೆ ಒಂದೇ ಕೋಶದ ಹೇರಳ 
ಕೃಷಿ (೦6॥ ೦176) ಯೂ ಈಗ ಸಾಧ್ಯವಾಗಿದೆ. 


ಈ ಹಲವಾರು ರೀತಿಗಳಿಂದ ಅಧ್ಯಯನ ನಡೆಸಿ ನಿಜನೃಷ್ಟಿತ ಕೋಶಗಳಲ್ಲಿನ 
ಯಾವ ಯಾವ ಅಂಗಕಗಳಲ್ಲಿ ಯಾವ ಯಾವ ವಿಭಿನ್ನ ಜೈವಿಕ ಕಾರ್ಯಗಳು 
ನಡೆಯುತ್ತವೆ ಎಂಬುದರ ವಿವರವನ್ನು ಈಗ ಹೇಳಬಹುದು. ಅದನ್ನು ಈ 
ಕೆಳಗಿನ ಪಟ್ಟಿಕೆಯಲ್ಲಿ ತೋರಿಸಿಲಾಗಿದೆ. 

( ಪಟ್ಟಿಕೆ 1) 
ನಿಜನ್ಯಷ್ಪಿತಕೋಶದ ಆಯಾ ಅಂಗಕಗಳಲ್ಲಿ ನಡೆಯುವ ಜೈವಿಕ ರಸಾಯನ ಕಾರ್ಯಗಳು 


ಅಂಗಕಗಳು ಕಾರ್ಯಗಳು 


ಸೂತ್ರಕಣಿಕೆ ಸಿಟ್ರಿಕ್‌ ಆಮ್ಲದ ಚಕ್ರ, ಆಮ್ಲಜನಕೀಕರ 
ಫಾಸ್ಸಾಲೀಕರಣ, ಕೊಬ್ಬಿನ ಆಮ್ಲದ 
ಆಮ್ಲಜನಕೀಕರಣ, ಅಮೈನೊ ಆಮ್ಲದ ಭಂಜನೆ. 


ಸೈಟೋಸಾಲ್‌(ಕೋಶದ್ರವ) ್ಹಗ್ಲ್ಲೈಕಾಲಿಸಿಸ್‌, ಪೆಂಟೋಸ್‌ ಫಾಸ್ಟೇಟ್‌ನ 
ಪಥಮಾರ್ಗ, ಕೊಬ್ಬಿನ ಆಮ್ಲದ ಜೈವ ಸಂಶ್ಲೇಷಣೆ, 


154 


ಗ್ಲೂಕೋನಿಯೋಜೆನೆಸಿಸ್‌. (ಗ್ಲೂಕೋ 
ನವಜನ್ಮನ)ನ ಪ್ರತಿಕ್ರಿಯೆಗಳು. 

ಲಯತನು ಕೋಶ ಸಂವಿಧಾತುಗಳ ಹಾಗೂ ಅಶಿತ (ingested 
- ಅಶನ, ತಿನ್ನುವುದು ಎಂಬ ಪದದಿಂದ) ಸಾಮಗ್ರಿಗಳ 
ಆಕಿಣ್ವೀ ಜೀರ್ಣನ (enzymatic digestion) 


ನೃಷ್ಟಿ DNA ಯ ಪ್ರತಿವಲನ (replication), 
ಪಾರಲಿಪೀಕರಣ (೧೩೧5 - ಪಾರ, 5010110೧ 
ಲಿಪೀ ಕರಣ), ಔRNA ಯ ಪ್ರಕ್ರಿಯಾಕರಣ 
(processing) 

ಗಾಲ್ಲಿ ಉಪಕರಣ - ಪಟಲ ಹಾಗೂ ವಿಸ್ರವೀ (secretory) 


ಪ್ರೋಟೀನುಗಳ ಪಶ್ಚ (೧೦50 ಸ್ನಾನಾಂತರೀ 
(traslational) ಪ್ರಕ್ರಿಯಾಕರಣ (processing), 
ದೃತಿಪಟಲ ಮತ್ತು ವಿಸ್ರವೀ ಪಾತ್ರಿಕೆ (secretary 
vesicle) ಗಳ ನಿರ್ಮಾಣ. 


ಕರ್ಕಶ ದೃತ್ಯಂತರ ಜಾಲಿಕೆ ಪಟಲಬದ್ಧ ಹಾಗೂ ವಿಸ್ರವೀ ಪ್ರೋಟೀನುಗಳ 


ಸಂಶ್ಲೇಷಣೆ 
ನಯ ದೃತ್ಯಂತರ ಚಾಲಿಕೆ 'ಲಿಪಿಡ್‌ ಮತ್ತು ಸ್ಟೀರಾಯ್ಡ್‌ಗಳ ಚೈವಸಂಶ್ಲೇಷಣ 
ಪೆರಾಕ್ಸಿಸೋಮ್‌ 
(ಸಸ್ಮಗಳಲ್ಲಿ ಗ್ಲೈಕಾಕ್ಸಿಸೋಮ್‌) ಆಮ್ಲಜನಕೀಕರ ಪ್ರತಿಕ್ರಿಯೆಗಳ ಉತ್ಸೇರಣೆ. 


ಅಮೈನೊ ಆಮ್ಲ ಆಕ್ಸಿಡೇಸ್‌ಗಳು ಹಾಗೂ 
ಕ್ಕಾಟಿಲೇಸಸ್‌ಗಳ ಮೂಲಕ, ಸಸ್ಮಗಳಲ್ಲಿ 

ಗ್ಲೈಕೊಕ್ಸೈಲೇಟ್‌ ಚಕ್ರದ ಪ್ರತಿಕ್ರಿಯೆಗಳು 
ಆಧುನಿಕ ಜೈವರಸಾಯನ ಶಾಸ್ತ್ರ ಇಲ್ಲೆಲ್ಲ ಪರಮಾಣು ವ್ಯಾಖ್ಕಾನವನ್ನು 
ಬಲು ಕೂಲಂಕಷವಾಗಿಯೇ ಚರ್ಚಿಸಲು ಸತತ ಪ್ರಯತ್ನ ನಡೆಸುತ್ತದೆ. ಈ 
ಶಾಸ್ತ್ರದ ಇಂಥ ಪರಿಷ್ಕತತೆಗೆ ಒಂದೇ ಒಂದು ದೃಷ್ಠಾಂತ ನೀಡುವುದು ಇಲ್ಲಿ 
ಸೂಕ್ತ. ಈ ಮಟ್ಟ ನಮಗೆ ವಾಸ್ತವವಾಗಿ ಅರಿಯತೊಡಗುವುದು ಯಾವೊಂದು 


155 


ಪಥಿ'ಮಾರ್ಗವನ್ನಾಗಲೀ ವೈಯಕ್ತಿಕವಾಗಿ ತೆಗೆದುಕೊಂಡು ಅದನ್ನು 
ಶಾಸ್ತ್ರೀಯವಾಗಿ ವ್ಯಕ್ತ ಪಡಿಸುವ ವೇಳೆ, ಎನ್ನುವುದು ನೆನಪಿನಲ್ಲಿರಬೇಕು. 


ಗ್ಲೈಕಾಲಿಸಿಸ್‌ (glycolysis - glycos, sweet, ಶರ್ಕರಾ lysis - 
lyein, 1೦ 10೦56೧ ಶಿಥಿಲ-ಶರ್ಕರ ಶಿಧಿಲೀಕರಣ) ಪಥಮಾರ್ಗ ತುಂಬ 
ಅರಿಯಲ್ಪಟ್ಟ ಪ್ರತಿಕ್ರಿಯಾಶ್ರೇಣಿ ಎಂದೆವಲ್ಲ ಈ ಮೊದಲೇ, ಅದರ ಶಾಸ್ತ್ರೀಯ 
ವ್ಯಾಖ್ಯೆ ಹೇಗೆ ನಡೆಯುತ್ತದೆ ಎಂಬುದನ್ನು ಗಮನಿಸೋಣ. ಇಲ್ಲಿ ಗ್ಲೂಕೋಸ್‌ 
(0613೦೦56) ಸಕ್ಕರೆ, ಪೈರೂವೇಟ್‌ (pyrಟu೪ಂtೀ) ಎಂಬ ರಸಾಯನಿಕವಾಗಿ 
ಪರಿವರ್ತಿತವಾಗುತ್ತದೆ ಮೊದಲು, ಫ್ರಕ್ಟೋಸ್‌-1 (11001056-1), 6-ಬಿಸ್‌ 
ಫಾಸ್ಫೇಟ್‌ (6.bisphosphate) ಗಳೆಂಬ ಅಂತರಸ್ಥಗಳ ಮೂಲಕ. ಆಗ, 
ಗ್ಲೂಕೋಸ್‌ನ ಒಂದು ಪರಮಾಣುವಿಗೆ ಅಡಿನೊಸಿನ್‌ ಟ್ರೈಫಾಸ್ಪೇಟ್‌ ಅಥವಾ 
ATP (೩೮1೧೦51೧7೮ triphosphate, ATP) ಯ ಎರಡು ಪರಮಾಣುಗಳು 
ಸಂಜನಿತವಾಗುತ್ತವೆ. ಇದು ಹತ್ತು ಆಕಿಣ್ವ ಪ್ರತಿಕ್ರಿಯೆಗಳ ಒಂದು ಕ್ರಮಾನುಗತಿ 
ಅಥವಾ ಅನುಕ್ರಮ (66006709). ನಾವು ಅರಿತಂಥ ಚಯಾಪಚಯ 
ಪಥಮಾರ್ಗಗಳಲ್ಲಿ ಇದೇ ಅತ್ಮಂತ ಸುಸ್ಪಷ್ಟ. ಈ ಅನುಕ್ರಮ, ಶಕ್ತಿಯ 
ವಿಪರ್ಯಯ (energy metabolism, metabolism - metabole, 
0೧೩೧೦6; ಇದಕ್ಕೆ ವಿಪರ್ಯಯ ಎನ್ನುವ ಪದ ಸರಿಯೇ ಆದರೂ ಇದನ್ನೇ 
ಜೀವಿ ದೇಹದಲ್ಲಿ ನಡೆಯುವ ಕ್ರಿಯೆಗಳಿಗೆಲ್ಲ ಅನ್ವಯಿಸುವ ಇಂಗ್ಲಿಷಿನ 
metabolism ಎಂಬ ಅರ್ಥದಲ್ಲಿ ಬಳಸುವುದು ಸರಿಹೋಗಲಾರದು 
ವಿಪರ್ಯಯಕ್ಕೆ ಬರೀ ಬದಲಾವಣೆ ಎಂಬ ಅರ್ಥ ವಿರುವುದರಿಂದ. ಆದುದರಿಂದ 
ಇಲ್ಲಿ ಚಯಾಪಚಯ ಎಂಬ ಆಯುರ್ವೇದದ ಹಾಗೂ ಬಳಕೆಯಲ್ಲಿರುವ 
ಪದವೇ ಸೂಕ್ತಪದ. ಅದನ್ನೇ ಇಲ್ಲಿ ನಾವು ಉಪಯೋಗಿಸಿರುವುದು) ದಲ್ಲಿ 
ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಏಕೆಂದರೆ ಇದರಿಂದಾಗಿ ಬಹುಪಾಲು 
ಜೀವಿಗಳು ಉಪಯೋಗಿಸುವ ಶಕ್ತಿಯ ಮಹತ್ವದ ಭಾಗ ಒದಗಿಬರುತ್ತದೆ. 


ಇದುವರೆಗೆ ನಾವು ಮಾಡಿದ ಹಾಗೆಯೇ ಇಲ್ಲಿಯೂ ದೇಹದ ಎಲ್ಲ 
ಚಯಾಪಚಯ ಪಥಮಾರ್ಗದಲ್ಲಿಯೂ ನಾಲ್ಕು ಮಟ್ಟಗಳನ್ನು ಚರ್ಚಿಸುವುದು 
ವಿಹಿತ: 


156 


1. ಇಲ್ಲೆಲ್ಲ ಇರುವ ರಸಾಯನಿಕ ಅಂತರ ಪರಿವರ್ತನೆ 
(1೧19700೧೪6೧510೧) ಯ ಮೆಟ್ಟಿಲುಗಳು ಯಾಪುವು ? ಅಂದರೆ, ಗ್ಲೂಕೋಸ್‌ 
ಪರಮಾಣು ತನ್ನ ಪಥಮಾರ್ಗದ ಅಂತಿಮ ಉತ್ಪನ್ನಗಳಾಗಿ ಪರಿವರ್ತಿತವಾಗುವಾಗ 
ಏರ್ಪಡುವ ಪ್ರತಿಕ್ರಿಯೆಗಳ ಅನುಕ್ರಮ ಏನೇನು ? 


2. ಈ ಪಥಮಾರ್ಗದಲ್ಲಿನ ಒಂದೊಂದು ಅಂತರಸ್ಥವೂ ತನ್ನ ಮುಂದಿನ 
ಅಂತರಸ್ಥವಾಗಿ ಪರಿವರ್ತಗೊಳ್ಳುತ್ತಿರುವಾಗ ಆಗುವ ಆಕಿಣ್ವಗಳ ಸಂಯಂತ್ರ 
ಏನೇನು ? 


3. ಈ ಎಲ್ಲ ಪರಿವರ್ತನೆಗಳಲ್ಲಿ ಆಗುತ್ತಲಿರುವ ಶಕ್ತಿಗತಿವಿಧಿ 
(6೧೦/೦61೦5) ಏನು ? ಅಂದರೆ ಇಲ್ಲಿ ಯಾವೆಲ್ಲ ಶಕ್ತಿಗಳಿವೆ ಹಾಗೂ ಅವು 
ಹೇಗೆಲ್ಲ ಕೆಲಸಮಾಡುತ್ತಲಿವೆ, ಬದಲಾಗುತ್ತಲಿವೆ ? 


4. ಕೊನೆಯದಾಗಿ ಯಾವುದೇ ಪಡಿ'ಮಾರ್ಗದಲ್ಲಿ ಹೀಗೆಲ್ಲ 
ಭಾಗವಹಿಸುತ್ತಲಿರುವ ಹಲವಾರು ಚಯಾಪಚಯಿ (metobolise) ಗಳ 
ಪ್ರವಾಹವೇ ಇರುತ್ತದೆ ಎಂಬುದನ್ನು ಅರಿಯುವುದು ಕಷ್ಟವಲ್ಲ; ಇಲ್ಲಿನ ಪ್ರಶ್ನೆ 
ಈ ಪ್ರವಾಹ ಹೇಗೆಲ್ಲ ನಿಯಂತೃತವಾಗುತ್ತಲಿದೆ ಎನ್ನುವುದು. ಏಕೆಂದರೆ ಜೀವ 
ವ್ಯಾಪಾರಗಳ ಪರಸ್ಪರ ನಿಯಂತ್ರಣ ಅತಿ ಅದ್ಬುತ; ಹಾಗೆ ನೋಡಿದರೆ ಈ 
ನಿಯಂತ್ರಣತೆಯೇ ಜೀವ; ಅಲ್ಲಿನ ಏರು ಪೇರುಗಳು, ವಿಕಾರ, ವ್ಯಾಧಿ; ಅಲ್ಲಿನ 
ಅಸ್ತವ್ಯಸ್ತತೆ ಮಿತಿ ಮೀರಿದರೆ ಬರುವುದು, ಸಾವು. ; ಸರಿಹೊಂದಿದರೆ ರೋಗದಿಂದ 
ವಿಮೋಚನೆ. 

ಇದಿಷ್ಟು ಇಲ್ಲಿ ವಿಹಿತವಾದ ಪ್ರಶ್ನಾವಳಿಗಳು. ಚಯಾಪಚಯದ 
ಆರಂಭದಿಂದ ಮೊದಲಿಟ್ಟು ಮತ್ತೆ ಮೊದಲ ಆರಂಭಕ್ಕೆ ಇದು ಸ್ವಲ್ಪ, ಕೊನೆಯ 
ಪ್ರಶ್ನೆ ಬರುವ ಚಕ್ರಗತಿ ಇದೆಯೇ ? ಇದರ ವಿವರ ವಿವರ ಅರಿಯುವಲ್ಲಿ ಇಂಥ 
ಪ್ರಶ್ನಾವಳಿ ಬಹು ಉತ್ತಮ ಪಥದರ್ಶಿ। 

ಇನ್ನು ಪರಮಾಣುವಿನ ಪರಿಷ್ಠತ ವ್ಯಾಖ್ಯಾನವನ್ನು ಸ್ವಲ್ಪ 
ಮುಂದುವರಿಸೋಣ. 


157 


ಗ್ಲೂಕೋಸು, ಚಯಾಪಚಯದ ಪ್ರಧಾನ ಉರವಲು, ಇಂಧನ ಮೂಲ 
ಎಂಬುದನ್ನು ನೋಡಿದ್ದೇವೆ. ಈ ಉರವಲು ಗ್ಲೈಕಾಲಿಸಿಸ್‌ನ ಮೂಲಕ 
ವಿಘಟಿತಗೊಂಡು ATP ಆಗುತ್ತದೆ ಎಂಬುದನ್ನೂ ನೋಡಿದೆವು. ಇಂಥ 
ಅಮೂಲ್ಯ ವಸ್ತುವನ್ನು ಹಾಗೆಯೇ -ಉರಿಸಿ ಉರಿಸಿ ಹಾಕಿಬಿಟ್ಟರೆ ಮುಂದೆ 
ಬೇಕಾಗುವ ಶಕ್ತಿಗೆ ಎಲ್ಲಿಹೋಗುವುದು ? ಆಗಬಹುದಾದ ಇಂಥ ಇಂಧನ 
ಕೊರತೆಯನ್ನು ತಡೆಯಲು ಉಚ್ಚತರ ಜೀವಿಗಳು ಅಧಿಕತರವಾಗಿ ಬಂದ 
ಗ್ಲೂಕೋಸನ್ನು ಅಂದರೆ ಅದರ ಪರಮಾಣುಗಳನ್ನು ಹಲವು ಮಾನಕಗಳನ್ನಾಗಿಸಿ, 
ಈ ಮಾನಕಗಳನ್ನೆಲ್ಲ ಒಂದು ಸರಪಳಿಯಂತೆ ಕೊಂಡಿಗೊಳಿಸಿ ನಾವು ಈ 
ಮೂದಲೇ ನೋಡಿರುವ ಬಹುಭಾಗಿಲ (೧01/೧761) ದ ಮಹಾ ಪರಮಾಣುಗಳನ್ನು 
ನಿರ್ಮಿಸಿ ಬಿಡುತ್ತವೆ. ಆಗ ಸಕ್ಕರೆ, ಕಣಜದಲ್ಲಿನಂತೆ ಶೇಖರಗೊಳ್ಳುತ್ತದೆ. 
ಗ್ಲೂಕೋಸ್‌ ನಿಂದ ಹೀಗೆ ಆಗುವ ಬಹು ಶರ್ಕರಿತಿ (polysaccharide) 
ಗಳನ್ನು ಗ್ಲೂಕಾನ್‌ಗಳು ಎನ್ನುತ್ತಾರೆ. ಇವುಗಳಿಲ್ಲನ ಪರಮಾಣು ರಾಶಿ 
(molecular mass) ಅಧಿಕವಾಗಿರುವುದು ಸಹಜವೇ. 


ಈ ಗ್ಲೂಕಾನ್‌ಗಳನ್ನು ಅವಶ್ಯಕತೆ ಬಿದ್ದಾಗ ಸಚಲ (mobile - mobilis, 
mover, 10 ೧1006 ಚಲ್‌) ಗೊಳಿಸುವುದೂ ಸುಸಾಧ್ಯವೇ. ಸಸ್ಕಗಳಲ್ಲಿ ಈ 
ಗ್ಲೂಕೋಸ್‌ನ ಸಂಗ್ರಹ ಪದಾರ್ಥ, ಪಿಷ್ಟ. ಪಿಷ್ಟದಲ್ಲಿ ೩ (154) ಸಂಲಗ್ನ 
(1೧66) ಗ್ಲೂಕಾನ್‌ ಅಮೈಲೋಸ್‌ (8೧)/(೦66) ಮತ್ತು ಅಮ್ಕೆಲೊ ಪೆಕ್ಟಿನ್‌ 
(amylopectin) ಗಳ ಮಿಶ್ರಣವಿದೆ. ಈ ಎರಡೂ ಪರಮಾಣುಗಳಲ್ಲಿನ ವೃತ್ಕಾಸ. 
ಹೀಗೆ : ಅಮೈಲೊ ಪೆಕ್ಟಿನ್‌ನಲ್ಲಿ ಅದರ ಪ್ರಧಾನ ಪರಮಾಣು ಶೃಂಖಲೆಯಲ್ಲಿನ 
ಪ್ರತಿ 24ರಿಂದ 30 ಪರಮಾಣುಗಳಿಗೆ ಒಮ್ಮೊಮ್ಮೆಯಂತೆ ೩(-6) ಕವಲುಗಳು 
ಇರುತ್ತವೆ. ಪ್ರಾಣಿಗಳಲ್ಲಿ ಯಾದರೋ ಸಂಗ್ರಹಗೊಳ್ಳುವ ಗ್ಲೂಕಾನು, 
ಗ್ಲೈಕೊಜನ್‌ (00/0006೧) ಎಂಬ ಪದಾರ್ಥ. ಇದು ಅಮ್ಮೆಲೊಪೆಕ್ಟಿನ್‌ಗಿಂತ 
ಭಿನ್ನವಿರುವುದು ಅಲ್ಲಿನ ಕವಲುಗಳು 24-30 ಪರವತಾಣುಗಳಿಗೆ 
ಒಮ್ಮೊಮ್ಮೆಯಂತೆ ಏಳುವುದರ ಬದಲು 8-12 ಪರಮಾಣುಗಳಿಗೆ ಒಮ್ಮೊಮ್ಮೆ 
ಏಳುತ್ತವೆ ಎನ್ನುವುದರಲ್ಲಿ ಮಾತ್ರ. 


158 


ನೋಡಿದಿರ ಆಧುನಿಕ ಪರಿಷ್ಕತತೆಯ ಪರಮಾಣು ವ್ಯಾಖ್ಯೆಯ ಬಗೆಯನ್ನು ! 
ಆದರೆ ಇದೂ ಆರಂಭಿಕ ಹಂತದ ಒಂದು ಇಣುಕು ನೋಟ ಅಷ್ಟೆ. ಮುಂದಿನ ಕತೆ 
ತುಂಬ ಜಟಿಲ. ಆದುದರಿಂದಲೇ ಆಧುನಿಕ ಜೈವರಾಸಾಯನ ಅತಿ ತಾಂತ್ರಿಕ 
ವಿಜ್ಞಾನ, ನಿರಂತರ ಬೆಳೆಯುತ್ತಲಿರುವ ಸಮರ್ಥ ಜ್ಞಾನರಾಶಿ. 


ಜೈವಿಕೀಯ ಪರಮಾಣುವಿಜ್ಞಾನದ ವೈದ್ಯಕೀಯ ಒಳನೋಟ 


ಇಷ್ಟೊಂದು ಬೆಳೆದಿರುವ ಹಾಗೂ ಮುಂದೂ ಬೆಳೆಯುತ್ತಲೇ ಇರುವ 
ಇನ್ನೂ ಹಲವಾರು ವಿವರ ವಿವರಗಳು ಈಗಿನ ವೈದ್ಯ ವಿಜ್ಞಾನಿಗೆ ವರ ಪ್ರದವಾಗಿ 
ಒದಗಿ ನಿಂತಿವೆ. ಹೀಗಾಗಿ ಆಧುನಿಕ ವೈದ್ಯ ವಿಜ್ಞಾನದಲ್ಲಿ ಚೈಕಿತ್ಸಕ 
ಜೈವರಾಸಾಯನ (clinical biochemistry) ಎಂಬ ತಂತ್ರ ಶಾಸ್ತ್ರವೇ 
ಪರಿಷ್ಟತವಾಗಿ ರೂಪಿತವಾಗಿರವುದಲ್ಲದೆ ಅದು ಅತ್ಕವಶ್ಶ, ಅನಿವಾರ್ಯ, 
ಅವಿಭಾಜ್ಯ ಇನ್ನು ಯಾವ ವೈದ್ಮಕದ ಮುನ್ನಡೆಯಲ್ಲಿಯೂ ಎನ್ನಿಸಿ ಬಿಟ್ಟಿದೆ. 
ಇಲ್ಲಿನ ವಿಜ್ಞಾನಿ ಎಲ್ಲವನ್ನೂ ರಸಾಯನಿಕ ಪದಾರ್ಥಗಳು, ಪ್ರತಿಕ್ರಿಯೆಗಳು, 
ಪ್ರಯುಕ್ತಿಗಳು ಎಂಬ ರೀತಿಯಲ್ಲಿ ತಿಳಿದುಕೊಳ್ಳಲೂ, ಅದರಂತೆಯೇ ತನ್ನ 
ಕ್ರಿಯಾ ಕಲಾಪಗಳನ್ನು ನಡೆಸಿಕೊಂಡು ಹೋಗಲೂ ಇಚ್ಚಿಸುತ್ತಾನೆ. 
ಯಾವುದಾದರೊಂದು ಔಷಧ ಗಿಡದ ಈ ಭಾಗ ಇಂಥ ಚಿಕಿತ್ಸೆಯನ್ನು ನಡೆಸಲು 
ಬಳಕೆಯಾಗುತ್ತದೆ ಎಂದು ನೀವು ಅವನಿಗೆ ಹೇಳಿದರೆ ಅವನು ಕೇಳುವ ಪ್ರಶ್ನೆಗಳ 
ಸುರಿಮಳೆ ಹೀಗಿದೆ: ಈ ಗಿಡದ ಈ ಭಾಗದಲ್ಲಿ ಈ ಕೆಲಸ ನಡೆಸಲು ಒದಗಿ 
ಬರುವ ಸಕ್ರಿಯ ತತ್ವ (೩೦/6 principe) ಯಾವುದು ? ಅದರ ರಸಾಯನಿಕ 
ರಚನೆ, ಸಂವಿಧಾನ ಹೇಗೆ ? ಅದು ನಮ್ಮ ಶರೀರದಲ್ಲಿ ಯಾವ ಯಾವ ಕೆಲಸ 
ಮಾಡುತ್ತದೆ ? ಆ ಕೆಲಸದಲ್ಲಿನ ರಸಾಯನಿಕ ಕ್ರಿಯಾಕಲಾಪಗಳೆಲ್ಲ' ಏನೇನು ? 
ಇದು ಇಂಥದೇ ಕೆಲಸವನ್ನು ಮಾಡುತ್ತದೆ ಎಂಬುದನ್ನು ಇತರ ಪ್ರಾಣಿಗಳ ಮೇಲೆ 
ಈ ರಸಾಯನಿಕವನ್ನು ಪ್ರಯೋಗಿಸಿ ಹೇಗೆಲ್ಲ ಪರೀಕ್ಷಿಸಬಹುದು ? ಈ ರಸಾಯನಿಕ 
ಇಂಥ ಕೆಲಸವನ್ನುಮಾಡುತ್ತ ಇರುವುದು ನಿಜವೇ ಆಗಿದ್ದಲ್ಲಿ ಅಂಥ 
ರಸಾಯನಿಕವನ್ನು ಗಿಡದಿಂದ ತೆಗೆದೇ ಸಂಪಾದಿಸಿಕೊಳ್ಳುವುದರ ಬದಲು ತಾನೇ 
ಪ್ರಯೋಗಶಾಲೆಗಳಲ್ಲಿ ಕೃತಕವಾಗಿ ಸಂಯೋಗಿಸಿ ತಯಾರಿಸಬಲ್ಲೆನೆ ? ಹಾಗಿದ್ದಲ್ಲಿ 


159 


ಅದನ್ನು ಅತಿಶೀಪ್ರವಾಗಿ - ಏಕೆಂದರೆ ಗಿಡ ಒದಗಿಸುವುದು ನಿಧಾನವಾಗಿ 
ಹಾಗೂ ಬಲು ಕಡಿಮೆಯ ಮೊತ್ತದಲ್ಲಿ - ಹಾಗೆಯೇ ಅತಿ ಹೇರಳವಾಗಿ ತಾನು 
ತಯಾರಿಸಬಲ್ಲೆನೆ ? ಇದು ಒಮ್ಮೆ ಸಾಧ್ಯವಿಲ್ಲದಿದ್ದಲ್ಲಿ (ಇದು ಎಷ್ಟೋ ಸಲ 
ಸಾಧ್ಯವಿಲ್ಲ, ಅಲ್ಲದೆ ಹೀಗೆ ಗಿಡದಿಂದ ತೆಗೆಯಲ್ಪಡುವ ಉತ್ಪನ್ನ ಹಣಕಾಸಿನ 
ಲೆಕ್ಕದಲ್ಲಿ ತುಂಬದುಬಾರಿ) ಇದನ್ನುಉತ್ಪಾದಿಸುವ ಗಿಡಗಳ ಪರಿಷ್ಕರಣೆಯಿಂದ, 
ಬೇಕೆನಿಸಿದರೆ ಆ ಗಿಡಗಳಲ್ಲಿ ಹೊಸ ಸಂಕರ (೧0066) ಗಳನ್ನು ಏರ್ಪಡಿಸಿ, 
ತಳಿಮಾಡಿ, ಅಥವಾ ಹೊಸ ಹೊಸ ಬಗೆಯ ಕೃಷಿ ವಿಧಾನಗಳಿಂದ, ಆ ಗಿಡದ 
ಈ ಬೆಳೆಯನ್ನು ಹೆಚ್ಚಿಸ ಬಲ್ಲೆನೆ ? ಒಂದು ವೇಳೆ ಅಂಥ ಗಿಡ ತಾನು ಇರುವ 
ಪ್ರದೇಶದಲ್ಲಿ ಲಭ್ಯವಿಲ್ಲದಿದ್ದಲ್ಲಿ ಆ ಗಿಡದ ಬದಲು ಆ ಗಿಡಕ್ಕೆ ಸಂಬಂಧಗೊಂಡ 
ವಿಕಾಸ ಕ್ರಮದಲ್ಲಿ ಅದಕ್ಕೆ ಹತ್ತಿರವಾದ ಬೇರೊಂದು ಗಿಡವನ್ನು ಪತ್ತೆಹಚ್ಚಿ, ಈ 
ಎರಡನೆಯ ಗಿಡವನ್ನು ಮೊದಲದರ ಪ್ರತಿನಿಧಿ ಅಡ'ವಾ ಅದಕ್ಕೂ 
ಉತ್ಕಷ್ಟತರವಾದ ಪ್ರತಿಸ್ತಾಪ (80601೬16) ಎಂದು ಪರಿಗಣಿಸುವ 
ಸಾಧ್ಕಾಸಾಧ್ಯತೆಗಳು ಏನೇನು ? ಇದು ಅವನ ಪ್ರಶ್ನೆಗಳ ಮಳೆಯ ರೂಪು. 


ಆಧುನಿಕ ಚಿಕಿತ್ಸಾಶಾಸ್ತ್ರ ಮುಂದುವರಿಯುತ್ತ ಇರುವಲ್ಲಿ ಈ ಪ್ರಶ್ನೆಗಳು 
ಜೀವಾಳದ ಪ್ರಶ್ನೆಗಳು. 


ವೈದ್ಯವಿಜ್ಞಾನದಲ್ಲಿ ಚಯಾಪಚಯ ಪಥಮಾರ್ಗಗಳ ವಿವರಯುತ ಅರಿವು 
ಹೇಗಲ್ಲ ಸಹಾಯ ಮಾಡಬಲ್ಲುದು ಎಂಬುದನ್ನು ಪರಿಶೀಲಿಸಲು ಎರಡು 
ಅಂಶಗಳ ನಿರೀಕ್ಷಿಣೆ ಮೊದಲ ಹೆಜ್ಜೆ. ಇವುಗಳನ್ನು ನಡೆಸುವ ಅಂಗಾಂಗಳು 
ಹೇಗ ಈ ವಿಷಯದಲ್ಲಿ ಅತಿ ವಿಶಿಷ್ಟ ಅವಶ್ಯಕತೆಗಳನ್ನೂ ಬಾಧ್ಯತೆಗಳನ್ನೂ 
ಹೊಂದಿವೆ ಎಂಬುದರ ಪರಿಶೀಲನೆ, ಮೊದಲನೆಯದು. ಇನ್ನೊಂದು, ಇಡೀ 
ದೇಹದ, ಜೀವಿಯ, ಪರಿಸ್ಥಿತಿಗಳಿಗೆ ಪಥಮಾರ್ಗಗಳು ಹೇಗೆಲ್ಲಹೊಂದಿಕೊಂಡು 
ಹೋಗಬಲ್ಲವು ಎಂಬುದರ ಪರಿಶೀಲನೆ. 

ಇಲ್ಲಿ ನಮಗೆ ಮನುಷ್ಯನ ಚಿಕಿತ್ಸೆ ಮುಖ್ಯವಾಗಿರುವುದರಿಂದ ' ನಾವು 
ಕೇಳಬೇಕಾದ ಕೆಲವು ಬಹುಕುತೂಹಲಕಾರಿಯಾದ ಪ್ರಶ್ನೆಗಳು ಹೀಗಿವೆ : ಅವನೂ 
ಸೇರಿದ ಸಸ್ತನಿ ಪ್ರಾಣಿಗಳಲ್ಲಿ ಅವುಗಳ ಕೆಲವು ಅಂಗಗಳ ವಿಶಿಷ್ಟ ಅವಶ್ಯಕತೆಗಳು 


160 


ಏನೇನು ? ಇದನ್ನು ದೇಹ ಹೇಗೆ ಅವುಗಳಿಗೆ ಒದಗಿಸುತ್ತದೆ ? ಈ ಅಂಗಗಳ 
ಚಯಾಪಚಯ ದಕ್ಷತೆ (೦೩೧೩0) ಗಳು ಈ ಅವಶ್ಯಕತೆಗಳನ್ನು ಪೂರೈಸಲು 
ಹೇಗೆಲ್ಲ ಸಹಕರಿಸುತ್ತವೆ? ಇದನ್ನು ಅರಿಯಲು ಇನ್ನು ಕೆಲವಷ್ಟೇ ಅಂಗಗಳನ್ನು 
ಈ ರೀತಿ ನೋಡೋಣ. ಹೀಗೆ ಆರಿಸಿದ ಅಂಗಗಳು ಇವು : ಮಿದುಳು, 
ಮಾಂಸಖಂಡ, ಕೊಬ್ಬಿನ ಊತಿ (8೩೮1೦೦56 tissue) ಮತ್ತು ಪಿತ್ತ ಜನಕಾಂಗ. 
ಇಲ್ಲಿನ ವಿವರಗಳಿಗೆಲ್ಲ ವೈದ್ಯಶಾಸ್ತ್ರೀಯ ಅರ್ಥಗರ್ಭಿತತೆ ಉಂಟೇ ಉಂಟು. 


1. ಮಿದುಳು: ಮಿದುಳಿನ ಊತಿಗೆ (೧7೩/7 tissue) ಅತಿ ಅದ್ಬುತವಾದ, 
ವಿಲಕ್ಷಣವಾದ ಶ್ವಸನಗತಿ ಉಂಟು. ಅದರ ಉಸಿರಾಟ ಅತಿ ಬೇಗ ಬೇಗನೆ, 
ಹಾಗೂ ಹೇರಳವಾಗಿ ನಡೆಯುತ್ತಲೇ ಇರುತ್ತದೆ. ಹೃದಯದ ಮಾಂಸ ಖಂಡದ 
ಚಲನೆ ಎಂದೂ ನಿಲ್ಲದಂಥದ್ದು, ಮಿದುಳಿನ ಊತಿಯ ಉಸಿರಾಟದ ಗತಿಯೂ 
ಹೀಗೆಯೇ. ಅಂದಮೇಲೆ ಹೃದಯದ ಸಾವು (೧68ಗ 669817) ಎಂದರೆ, ಈ 
ಚಲನೆಯಲ್ಲಿನ ನಿಲುಗಡೆ. ಮಿದುಳಿನ ಸಾವು (bain ೮6807) ಎಂದರೆ, ಈ 
ಉಸಿರಿನಿಂದ ನಿಲುಗಡೆ. ಒಬ್ಬ ವ್ಯಕ್ತಿ, ಉದಾಹರಣೆಗೆ, ದುರ್ಧರ ಅಪಘಾತಗಳಿಗೆ 
ಒಳಗಾದಾಗ ಅಥವಾ ಖಾಯಿಲೆಯಿಂದ ತೀವ್ರ ತಂದ್ರಾವಸ್ಥೆ (೦೦೧7೩ 51೩09) 
ಯಲ್ಲಿ ದೀರ್ಫ್ಥಕಾಲ ಇದ್ದಾಗ ಅವನು ಪೂರ್ಣ ಸತ್ತಿದ್ದಾನೆಯೇ ಇಲ್ಲವೆ 
ಎಂಬುದನ್ನು ಖಂಡಿತ ಪಡಿಸಿಕೊಳ್ಳಲು ಈ ಹೃದಯದ ಸಾವು, ಮಿದುಳಿನ ಸಾವು 
ಎಂಬಂಥ ವಿವಿಕ್ತ ವಿಷಯಗಳು ನಿರ್ಣಾಯಕಗಳಾಗುತ್ತವೆ. 


ಈ ಊತಿಯ ಇಂಥ ಪ್ರಕ್ರಿಯಾ ಅಪರೂಪತೆಯನ್ನು ಒಂದು ಮಾರ್ಮಿಕ 
ದೃಷ್ಟಾಂತದಿಂದ ಮನದಟ್ಟು ಮಾಡಿಕೊಳ್ಳಬಹುದು. ಪೂರ್ಣ ಪ್ರೌಢ (ly 
೩೮೮) ಮನುಷ್ಯನ ದೇಹದಲ್ಲಿ ಅವನ ದೇಹರಾಶಿಯ (body mass) 2% 
ಪ್ರತಿಶತ (೧6೦6೧೩06) ವಷ್ಟೇ ಮಿದುಳಿನದು. ಆದರೆ ಈ ಚಿಕ್ಕ ಅಂಗ ಇಡೀ 
ದೇಹ, ವಿಶ್ರಾಂತ ಸ್ಥಿತಿಯಲ್ಲಿರುವಾಗ ಬಳಸುವ ಆಮ್ಲಜನಕದ 20% ಪ್ರತಿಶತ 
ದಷ್ಟು ಮೊತ್ತವನ್ನು ತಾನೇ ಬಳಸಿಕೊಂಡು ಬಿಡುತ್ತದೆ. ಆದುದರಿಂದಲೇ 
ಮಿದುಳಿನ ಶಸ್ತ್ರಚಿಕಿತ್ಸೆ ನಡೆಸುವಾಗ ಇಂಥ ಆಮ್ಲಜನಕದ ಸರಬರಾಜಿನಲ್ಲಿ 
ಎಂಥ ಅಡೆತಡೆಗಳೂ ಬರಬಾರದು; ಅಂಥದೇನಾದರೂ ನಡೆದಲ್ಲಿ ಆಗುವ 


161 


ಪರಿಣಾಮ ತತ್‌ಕ್ಷಣದ ಮೃತ್ಕು. ಇಷ್ಟಲ್ಲದೆ ಮಿದುಳು ಯಾವ ಯಾವ 
ಮಾನಸಿಕ ಕ್ರಿಯೆಗಳನ್ನು ನಡೆಸುತ್ತದೆ, ಮಾನಸಿಕವಾದ ಅದರ ಕ್ರಿಯಾ ಶೀಲತೆ 
ಏನೇನು ಎಂಬ ಯಾವುದರ ಮೇಲೆಯೂ ನಿಂತಿಲ್ಲ ಇಲ್ಲಿನ ಊತಿಗಳ ಶ್ವಸನಗತಿ; 
ಅವೆಲ್ಲವುಗಳಿಂಪ ಇದು ಸ್ವತಂತ್ರ. ಈ ಗತಿ ಮಿದುಳು ಬದುಕಿ ಬರುವುದಕ್ಕೇ 
ಅವಶ್ಯ. ದೃಷ್ಟಾಂತವೊಂದರಿಂದ ಇದನ್ನು ಮತ್ತೂ ಖಚಿತ ಪಡಿಸುವುದು 
ಬೇಕೆಂದರೆ, ನಿಮ್ಮ ಮಿದುಳಿನ ಉಸಿರಾಟದ ಗತಿ ನೀವು ನೆನ್ನೆ ರಾತ್ರಿ ಗಾಢ 
ನಿದ್ರೆಯಲ್ಲಿ ಮಲಗಿದ್ದಾಗ ಎಷ್ಟು ಇದ್ದಿತ್ತೋ,ಅಷ್ಟೇ ಇರುತ್ತದೆ ನೀವು ಈ 
ಹೊತ್ತಿಗೆಯನ್ನು ಓದಲು ನಿಮ್ಮ ಮನಸ್ಸನ್ನೆಲ್ಲ' ಕೇಂದ್ರೀಕರಿಸಿ, ಸಮಾಹಿತ 
ಚಿತ್ತರಾಗಿ ಓದುತ್ತ ಇರುವಾಗ ಎಂಬುದನ್ನು ಪರಿಗಣಿಸಿ. ಇವುಗಳೆರಡರಲ್ಲಿನ 
ವೃತ್ಕಾಸ ಅತಿ ಅಗಣ್ಮವೇ. 


ಇಷ್ಟೆಲ್ಲ ಉಸಿರಾಟದ ಫಲವಾಗಿ ಮಿದುಳು ಗಳಿಸಿಕೊಳ್ಳುವ ಶಕ್ತಿ ಹೇಗೆ 
ವಿನಿಯೋಗವಾಗುತ್ತದೆ ? ಇದರ ಬಹುತೇಕ ಭಾಗ ಈ ಊತಿಗಳಲ್ಲಿನ ಕೋಶಗಳ 
ದೃತಿಪಟಲ (೧185718 7767107876) ಕ್ಕೆ ಬಲಕೊಡಲು ವ್ಯಯವಾಗುತ್ತದೆ. ಆ 
ಬಲದಿಂದ ಆಗುವುದು ಏನು ? ನರಕೋಶಗಳ (೧೦೮7೦೧5) ಆವೇಗ 
(impulse) ದ ಸಾಗಾಣಿಕೆಗೆ ಅಂದರೆ ಸಂಪ್ರೇಷಣೆಗೆ ಈ ಪಟಲ ತಡೆಯ ಬಲ್ಲ 
ದಕ್ಷತೆ (೧೦೭6೧೩॥0/) ಯನ್ನು ಉಳಿಸಿಕೊಂಡು ಬರುವುದು ಈ ಬಲದ 
ಸದ್ವಿನಿಯೋಗ. ಮಿದುಳಿನ ಊತಿಯ ಪ್ರಮುಖ ಭಾಗ ಅಲ್ಲಿರುವ 
ಕೋಟಿಗಟ್ಟಲೆಯ ಹಾಗೂ ತಮ್ಮ ತಮ್ಮಲ್ಲಿ ಅತಿ ಜಟಿಲವಾದ ಆದರೆ 
ಅತಿವೃವಸ್ಥಿತವಾದ ಸಂಪರ್ಕ ವಿನ್ಯಾಸಗಳನ್ನು ಹೊಂದಿದ ನರಕೋಶಗಳು. 
ಇಲ್ಲಿ ನಡೆಯುವ ಪ್ರಧಾನ ಹಾಗೂ ಲಾಕ್ಷಣಿಕ ಕೆಲಸ ಇಲ್ಲಿ ಏಳುವ ಅಸಂಖ್ಯ 
ಆವೇಗಗಳು. ಆ ಆವೇಗಗಳನ್ನು ಇತರ ನರಕೋಶಗಳಿಗೆ ಅತಿ ಶೀಘ್ರವಾಗಿ 
ತಡೆಯೇನೂ ಇಲ್ಲದಂತೆ ಸಾಗಿಸುವುದು ಅತಿ ಮುಖ್ಯ. ಮಿದುಳಿನ ವೈಭವಕ್ಕೆ 
ಈ ಸಂಪರ್ಕ ಸಂಹತಿಯ ಅತಿ ವಿಚಕ್ಷಣತೆಯೇ ಕಾರಣ. ಇಂಥ ಆವೇಗ 
ಸಂಪ್ರೇಷಣೆಯ ಕಾರ್ಯದಲ್ಲಿ ಇಲ್ಲಿನ ಕೋಶಗಳ ದೃತಿ ಪಟಲದ ಕಾರ್ಯ 
ದಕ್ಷತೆ ಅತ್ಕವಶ್ಶ್ಕ, ಅನಿವಾರ್ಯ. ಶಕ್ತಿಯ ಸದ್ವಿನಿಯೋಗದ ವೈಖರಿ ಈಗ 
ಅರ್ಥವಾಗುವುದು ಸುಲಭ 


162 


ಇದಕ್ಕೆ ಪರಮಾಣು ವ್ಯಾಖ್ಕೆಯೂ ಸಾಧ್ಯ. ದೃತಿ ಪಟಲದ ದಕ್ಷತೆ 
ಉಳಿಸಿಕೊಂಡು ಬರುವುದು (NA+ K+) AT pase, ಎಂಬ ಆಕಿಣ್ವ. ಒಂದು 
ವೇಳೆ ಈ ಆಕಿಣ್ವದ ಉತ್ಪಾದನೆಯನ್ನು ನಿಗ್ರಹ (17101) ಗೊಳಿಸುವ ಉಆಬೇನ್‌ 
(೦೬೩೦೩1೧) ಎನ್ನುವ ಒಂದು ಆಕಿಣ್ವ ನಿಗ್ರಹಿ ಯನ್ನು (enzyme inhibitor) 
ನೀವು ಬಳಸಿದರೆ - ಮಿದುಳಿನ ಊತಿಗಳ ಹಲ್ಲೆಗಳ ಮೇಲೆ, ಆ ಹಲ್ಲೆಗಳ ಶ್ವಸನ 
ಗತಿ 50 ಪ್ರತಿಶತದಷ್ಟುಇಳಿದು ಬಿಡುತ್ತದೆ ಎಂಬುದನ್ನು ಪ್ರತ್ಯಕ್ಸೃವಾಗಿ 
ನೋಡಿಬಿಡಬಹುದು. 


ಸಾಧಾರಣ ಪರಿಸ್ಥಿತಿಗಳಲ್ಲಿ ಗ್ಲೂಕೋಸ್‌ ಸಕ್ಕರೆ ಮಿದುಳಿನ ಏಕ ಮಾತ್ರ 
ಇಂಧನವಾಗಿ ಒದಗಿಬರುತ್ತದೆ. ದೀರ್ಥವಾಗಿ ವಿಲಂಬಿತವಾದ ಉಪವಾಸಗಳ 
ವೇಳೆ ಮಿದುಳು ತನ್ನಲ್ಲಿನ ಕೀಟೋನ್‌ ಕಾಯ (861076) ಗಳನ್ನೇ ಹೀಗೆ 
ಉರವಲಾಗಿ ಬಳಸುತ್ತದೆ, ಕ್ರಮ ಕ್ರಮೇಣ. ಇನ್ನೊಂದು ಇಲ್ಲಿನ ಮುಖ್ಯ 
ಸಂಗತಿ, ಮಿದುಳಿನ ಕೋಶಗಳಲ್ಲಿ ಇತರ ಕೋಶಗಳಲ್ಲಿ ಇರುವಂತೆ ಸಂಗ್ರಹಿತ 
ಸಕ್ಕರೆಯಾದ ಗ್ಲೈಕೊಜೆನ್‌ (01/0096೧) ವಸ್ತು ಇರುವುದು ಇಲ್ಲೇ ಇಲ್ಲ 
ಎನ್ನುವಷ್ಟು ಪರಿಮಾಣದಲ್ಲಿ. ಏಕೆಂದರೆ ನರಕೋಶಗಳು ತಮ್ಮ ಆವೇಗ 
ಸಂಪ್ರೇಷಣೆಯಂಡಿ' ಪ್ರಧಾನ ಕಾರ್ಯಕ್ಕೆಂದು ಅಷ್ಟು ವಿಶಿಷ್ಟವಾಗಿ 
ರಚಿತವಾಗಿರುತ್ತವೆ, ಅನವಶ್ಶವಾದ ಸಕ್ಕರೆಯ ಸಂಗ್ರಹಣದಂಥ ಕೆಲಸಕ್ಕಲ್ಲ. 
ಹೀಗೆಂದರೆ, ಆ ಕೋಶಗಳಿಗೆ ರಕ್ತದಿಂದ ನಿರಂತರವಾದ ಸ್ಲಿರ ರೀತಿಯ 
ಗ್ಲೂಕೋಸಿನ ಸರಬರಾಜು ನಡೆಯುತ್ತಲೇ ಇರಬೇಕು. ಉದಾಹರಣೆಗೆ, 
ಮಿದುಳಿನಲ್ಲಿ ಕೋಶಗಳಿಗೆ ಅವುಗಳಲ್ಲಿರುವ ರಕ್ತ ಗ್ಲೂಕೋಸ್‌ಗಳ ಸಮಾಹರಣ 
(೦೦೧೦6೧7೩೦೧; 31ನೆಯ ಪುಟ ನೋಡಿ), ಸಾಧಾರಣ ಮೌಲ್ಯದಲ್ಲಿ -5Mಗ 
ರಷ್ಟುಕಡಿಮೆಯಾದರೂ ಮಿದುಳಿನಲ್ಲಿ ವೃತ್ಮಸ್ತವಾದ, ಅಂದರೆ, ಸರಿಯಲ್ಲದ 
ರ್ಯ ಅಥವಾ ಅಪಕಲಾಪ (0/91ಟ೧010೧) ಏರ್ಪಡುವುದು ಖಂಡಿತ. 
ಇದಕ್ಕಿಂತ ತುಂಬ ಕಡಿಮೆಗೆ ಇದು ಇಳಿದರೆ - ಉದಾಹರಣೆಗೆ ಇನ್ಸುಲಿನ್‌ನ 
ಕೊಡುಗೆಯಲ್ಲಿತುಂಬ ಹೆಚ್ಚುವರಿಯಾದಲ್ಲಿ, ಉಂಟಾಗುವ ಪರಿಣಾಮ,ದೀರ್ಫ 
ತಂದ್ರಾವಸ್ಥೆ (0೦7೩) (ಇದಕ್ಕೆ ಆಯುರ್ವೆದ ಭಾಷೆಯಲ್ಲಿ ಸಂ-ನ್ಮಾಸ, 


163 


ಎಲ್ಲವನ್ನೂ ಬಿಟ್ಟುಕೊಡುವುದು. ಎಂಬ ಅತಿ ಅರ್ಥಯುಕ್ತ ಪದ 
ಬಳಕೆಯಾಗುತ್ತದೆ. "ದಂಡವತ್‌ ಸಂನ್ಕಾಸ' ಅಂದರೆ ಕಟ್ಟಿಗೆಯ ಕೋಲಿನಂತೆ 
ವಿಸಂಜ್ಞನನಾಗಿ ಬಿದ್ದಿರುವುದು. ಆದರೂ "ಸಂನ್ಕಾಸ' ಪದಕ್ಕೆ ಬೇರೆಯೇ 
ಅರ್ಥ ಹಚ್ಚುಬಳಕೆಯಾದ್ದರಿಂದ ತಂದ್ರ $tಟupಂur ಎನ್ನುವ ಪದವನ್ನೇ 
ಇಲ್ಲಿಬಳಸಿದೆ), ಅಪರಿವರ್ತನೀಯ ಹಾನಿ (irreversible damage), 
ಅಂತಿಮವಾಗಿ ಮರಣ. 


ಹೀಗಾಗಿ ಇಲ್ಲಿ ಖಚಿತವಾಗುತ್ತದೆ ದೇಹ, ಆರೋಗ್ಯ ಸ್ಲಿತಿಯಲ್ಲಿದ್ದಾಗ 
ಪಿತ್ತಜನಕಾಂಗ ಮಾಡಬೇಕಾದ ಅತಿ ಪ್ರಧಾನ ಕಾರ್ಯಗಳಲ್ಲಿ ಒಂದು ರಕ್ತದ 
ಗ್ಲೂಕೋಸ್‌ ಮಟ್ಟವನ್ನು ಕಾಪಾಡಿಕೊಂಡು ಹೋಗುವುದು ಎನ್ನುವುದು. ಇದರಲ್ಲಿ 
ಯಾವುದೇ ಏರುಪೇರುಗಳು ಸಂಭವಿಸಿದರೂ ಆರೋಗ್ಯ ಕೆಡುವುದೇ. ಮಿದುಳಿಗೆ 
ಅದರಿಂದ ನೇರ ಹಾನಿ. 


2. ಮಾಂಸಖಂಡ. ಮಾಂಸಖಂಡದ ಪ್ರಧಾನ ಉರವಲುಗಳು ಗ್ಲೈಕೊಜೆನ್‌ 
ಇಂದ ಬರುವ ಗ್ಲೂಕೋಸ್‌ ಸಕ್ಕರೆ, ಕೊಬ್ಬಿನ ಆಮ್ಲಗಳು ಹಾಗೂ ಕೀಟೋನ್‌ 
ಕಾಯ (61076)ಗಳು. ಮಿದುಳಿನ ಹೋಲಿಕೆಯಲ್ಲಿವಿರುದ್ದವಾದ ರೀತಿಯಲ್ಲಿ, 
ವಿಶ್ರಾಂತಗೊಂಡು, ಆಹಾರದಿಂದ ಸುತೃಪ್ತವಾದ ಮಾಂಸಖಂಡ ಒಂದು 
ಗ್ಲೈಕೊಜಿನ್‌- ಅಂದರೆ ಸಂಗ್ರಹಿತ ಗ್ಲೂಕೋಸ್‌ ಆಹಾರದ ಭಂಡಾರ - 
ಶೇಖರಣೆಯನ್ನು ಮಾಡಿ ಇಡುತ್ತದೆ. ಈ ಭಂಡಾರ, ಆ ಮಾಂಸಖಂಡದ 
ರಾಶಿಯ 1 ರಿಂದ 2 ಪ್ರತಿಶತದಷ್ಟು ಮೊತ್ತದಲ್ಲಿ ಕೂಡಿಡಲ್ಪಡುತ್ತದೆ. ಅಂದರೆ 
ಮಾಂಸಖಂಡ ತನ್ನ ಕೆಲಸಕ್ಕೆಬೇಕಾಗುವ ಆಹಾರ ಅಂದರೆ ಶಕ್ತಿಯ ಪರಿಮಾಣದ 
ಸಾಕಷ್ಟು ಭಾಗವನ್ನು ಯಾವಾಗಲೂ ತನ್ನಲ್ಲಿ ಇಟ್ಟುಕೊಂಡೇ ಇರುತ್ತದೆ. 
ಯಾವುದೇ ಕಾರ್ಯಪ್ರವೃತ್ತಿ ನಡೆದ ಕೂಡಲೆ, ತುರಂತವಾಗಿ ಶಕ್ತಿಯ ಪೂರೈಕೆ 
ಆದ್ದರಿಂದಲೇ ಇಲ್ಲಿ ನಡೆದು ಬರುವುದು ಸಾಧ್ಯ. ಮಿದುಳಿನ ಕೋಶಗಳಿಗೆ 
ತಮ್ಮದೆಂಬ ಆಹಾರ ಭಂಡಾರ ಏನೂ ಇರುವುದಿಲ್ಲ; ಅವಕ್ಕೆ ಆಹಾರ, ಶಕ್ತಿ ಈ 
ಎರಡೂ ಹೊರಗಿನಿಂದ ಮಾತ್ರವೇ ಪೂರೈಕೆಯಾಗಬೇಕು. 


ಆದರೆ, ಮಾಂಸ ಖಂಡ ಈ ನಿಧಿಯನ್ನು ತಾನಷ್ಟೇ ಬಳಸಿಕೊಳ್ಳಬಲ್ಲುದು. 
ಗ್ಲೂಕೋಸ್‌ ಸಕ್ಕರೆಯನ್ನು ಅದು ಬೇರೆಲ್ಲಿಗೂ ಸರಬರಾಜು ಮಾಡುವಂಥ 


164 


ಸ್ಲಿತಿಯಲ್ಲಿ ಇರುವುದಿಲ್ಲ. ಏಕೆಂದರೆ ಈ ಕ್ರಿಯೆಗೆ ಬೇಕಾದ ಗ್ಲೂಕೋಸ್‌ - 6 
ಫಾಸ್ಪಟೇಸ್‌ (glucose-6-phosphatase) ಎಂಬ ಆಕಿಣ್ವ ಅಲ್ಲಿ ಇರುವುದಿಲ್ಲ. 
ಹೀಗಿದ್ದರೂ ಕೂಡ, ಮಾಂಸಖಂಡಗಳು, ದೇಹಕ್ಕೆ ಶಕ್ತಿಯ ಭಾಂಡಾಗಾರ 
(reservoir) ಗಳಾಗಿ ಕೆಲಸ ಮಾಡುತ್ತವೆ. ಉಪವಾಸದ ಸ್ಥಿತಿಗಳಲ್ಲಿ ದೇಹ 
ಇದರ ಪ್ರೋಟೀನುಗಳನ್ನು ವಿಘಟಿಸಿ ಅಮ್ಮೆ ನೊ ಆಮ್ಲಗಳನ್ನಾಗಿ ಪರಿವರ್ತಿಸುತ್ತದೆ. 
ಇವುಗಳಲ್ಲಿ ಹಲವು ಮೊತ್ತದ ಪರಮಾಣುಗಳು ಪೈರೂವೇಟ್‌ ಆಗಿ 
ಪರಿವರ್ತಿತವಾಗಿ, ಅದು ಮತ್ತೆ ಅನಲೀನ್‌ (8೧8॥೧6) ಆಗುತ್ತದೆ. ಇದು ರಕ್ತ 
ಪ್ರವಾಹದ ಮೂಲಕ ಪಿತ್ತಜನಕಾಂಗಕ್ಕೆ ಸಾರಿಗೆಯಾಗಿ ಮತ್ತೆ ಪೈರೂವೇಟ್‌ 
ಆಗಿ ಪರಿವರ್ತಿತಗೊಳ್ಳುತ್ತದೆ. ಈ ಪೈರೂವೇಟ್‌ ಪರಮಾಣುಗಳು ಗ್ಲೂಕೋಸಿನ್‌ 
ಪುರ:ಸರ (precursor) ಗಳು; ಅವು ಬಂದ ಮೇಲೆ ಗ್ಲೂಕೋಸಿನ್‌ ಪ್ರವೇಶವನ್ನು 
ಉದ್ದೋಷಿಸದಂತೆಯೇ ! 


ಗ್ಲೂಕೊನಿಯೋಜೆನೆಸಿಸ್‌ (gluconeogenesis) ಅಥಿ'ವಾ 
ನವಗ್ಲೂಕೋಸ್‌ ನಿರ್ಮಾಣ - ಎಂಬ ಕ್ರಿಯೆಯಲ್ಲಿ , ಗ್ಲೂಕೋಸ್‌ ಕೆಲವು 
ಅಂಗಗಳಲ್ಲಿ ಹೊಸದಾಗಿ ಉಂಟಾಗುತ್ತದೆ. ಮಾಂಸಖಂಡ - ಇದರಲ್ಲಿ 
ಭಾಗವಹಿಸುವುದಿಲ್ಲ. ಆದುದರಿಂದ ಪಿತ್ತಜನಕಾಂಗ, ಮೂತ್ರ ಪಿಂಡಗಳೆಂಬಂಥ 
ಈ ರೀತಿಯ ಗ್ಲೂಕೋ ನವ ಜನಕ (91300೧6099/10) ಅಂಗಗಳಲ್ಲಿರುವ 
ಮಾಂಸಖಂಡಗಳು ಈ ನಿರ್ಮಾಣ ಕ್ರಿಯೆಯಲ್ಲಿ ಪಾತ್ರವಹಿಸುವುದಿಲ್ಲ. 
ಗ್ಲೂಕಗಾನ್‌ (9108600) ಗೆ ಬೇಕಾದ ಸ್ವೀಕರ್ತೃ (16060105) ಗಳು 
ಮಾಂಸಖಂಡಗಳಲ್ಲಿ ಇರುವುದಿಲ್ಲ. ಈ ಗ್ಲೂಕೋಗಾನ್‌ ರಕ್ತದ ಗ್ಲೂಕೋಸ್‌ 
ಮಟ್ಟದ ಏರುವಿಕೆಯನ್ನು ಪ್ರಚೋದಿಸುತ್ತದೆ ಎನ್ನುವುದನ್ನು ಇಲ್ಲಿ ಸ್ಮರಿಸಬೇಕು. 


ಪ್ರಯಾಸ (6161100) ಅತಿ ಹೆಚ್ಚಿದರೆ ಮಾಂಸಖಂಡವು ತನ್ನ ಶ್ವಸನ 
ರೀತಿಯನ್ನೇ ಬದಲಾಯಿಸುತ್ತದೆ ಎನ್ನುವುದು ಒಂದು ಸೋಜಿಗದ 
ವಿಷಯ (ಮಿದುಳು ಹಾಗೆ ಮಾಡುವುದಿಲ್ಲ ಎಂಬುದನ್ನು ಮೇಲೆ ನೋಡಿದ್ದೇವೆ) 
ಆಗ ಅದು ಸಾಧಾರಣ ರೀತಿಯಲ್ಲಿ ಎಲ್ಲ ಅಂಗಗಳೂ ಉಸಿರಾಡುವಂತೆ 
ಮುಂದುವರಿಯುವ ಬದಲು :ದಂಡಾಣು ಜೀವಿಗಳು ನಡೆಸುವ ವಾಯುವಿನ 


165 


ಮುಕ್ತ ಆಮ್ಲಜನಕ ವಿಲ್ಲದಂತೆಯೇ ಶ್ವಸಿಸುವ ಚತುರತೆಯನ್ನುತೋರಿಸುತ್ತದೆ. 
ಕಂಕಾಲ ಮಾಂಸಖಂಡಗಳು ದೇಹದ ಕಂಕಾಲಕ್ಕೆ ಸಂಲಗ್ನವಿರುವ 
ಮಾಂಸಖಂಡಗಳು. ವಿಶ್ರಾಂತ ಸ್ಥಿತಿಯಲ್ಲಿರುವ ವೇಳೆ ಮಾನವ ದೇಹ ಬಳಸುವ 
ಒಟ್ಟು ಆಮ್ಲಜನಕದ 30 ಪ್ರತಿಶ ವನ್ನು ಈ ಮಾಂಸಖಂಡಗಳೇ ಬಳಸುತ್ತವೆ, 
€ಹಕ್ತ್ಕೆ ರೂಪಕೊಟ್ಟು ಅದಕ್ಕೆ ತಗಲುವ ಯಾಂತ್ರಿಕ ಸಂವಿಧಾನಗಳನ್ನು 

ಇಲ್ಲಿ ಲು. ಭಾರವಾದ ಕೆಲಸ ಬಂದವೇಳೆ ಅದಕ್ಕೆ 
ನುಸಾರವಾಗಿ ಮಾಂಸಖಂಡಗಳ ಶ್ವಸನ ನಗತಿ 25ರಷ್ಟು ಪಟ್ಟುಹೆಚ್ಚುವುದೂ 

ನ 


¢ ತ್ನ 


ಸಾಧ್ಯ. ಇಲ್ಲಿನ ಕೆಲಸ ಎಂದರೆ ಮಾಂಸಖಂಡದ ಸಂಕೋಚನ. ಈ ಸಂಕೋಚನ 
(೦೦೧11೩೦0೦೧) ಕ್ರಿಯೆ ಚಾಲಿತವಾಗುವುದು ATP ಯ ಜಲವಿಲೇಯನ 


(hydrolysis) ಕ್ರಿಯೆಯಿಂದ. ಇದು ಆಗಿಬರುವುದು, ಅಂತಿಮಘಟ್ಟದಲ್ಲಿ, 
ಶ್ವಸನ ಕ್ರಿಯೆಯಿಂದ. ಹೆಚ್ಚು ಕೆಲಸದ ಸಮಯಗಳಲ್ಲಿ ಹೀಗ ಶ್ವಸನಗತಿ 


25ರಷ್ಟು ಏರಿ ನಿಂತರೂ ಅದರ ATP ಜಲ ವಿಲೇಯನದ ಗತಿ ಇದಕ್ಕೂ ಹೆಚ್ಚಿನ 
ಪಟ್ಟು ಏರಿಬಿಡುವುದು ಸಾಧ್ಯ. 


ಇಲ್ಲಿ ಕೆಲವು ನಿರ್ದಿಷ್ಟ ರಸಾಯನಿಕ ಕ್ರಿಯೆಗಳನ್ನು ಈಗ ಗಮನಿಸೋಣ. 


ATP ಆರಂಭಿಕವಾಗಿ ಪುನರ್ಜನಿತವಾಗುವುದು ಫಾಸ್ಫೋಕ್ರಿಯಟೀನ್‌ 
(phosphocreatine) ಎಂಬ ಪದಾರ್ಥದ ಪ್ರತಿಕ್ರಿಯೆಯಿಂದ. ರಭಸವಾಗಿ 
ಓಡುತ್ತಿರುವಂಡಥ' ಪ್ರಯಾಸದ ಕೆಲಸ ನಡೆಯುತ್ತಲಿರುವಾಗ ಒಂದು 
ಮಾಂಸಖಂಡದಲ್ಲಿ ಬರೀ 4.5 ರಷ್ಟು ಮಟ್ಟಿಗೆ ಈ ಪದಾರ್ಥದ ಸರಬರಾಜು 
ಇರುತ್ತದೆ. ಆಗ ತನಗೆ ಬೇಕಾದ ಈ ATP ಯ ಉತ್ಪಾದನೆಗೆ ಶೇಖರಿತ 
ಆಹಾರವಾದ ಅಣಣ ಯ ಭ ಒಬ ಬ ನಡೆದು ಬರುವ ಗ್ಲೈಕಾಲಿಸಿಸ್‌ 
ಪ್ರಕ್ರಿಯೆಗೆ ಶರಣು ಹೋಗಬೇಕು, ಮಾಂಸಖಂಡ. ಆಗ ಈ ಆಗಣ ಯ 
ಬಹುತೇಕ ಮೊತ್ತ ಅವಾಯುಭಕ್ಷೀಯವಾಗಿ (8೧60100108) ಅಂದರೆ 
ಹೊರಗಿನ ವಾಯುವಿನ ಮುಕ್ತ ಆಮ್ಲಜನಕವನ್ನು ಬಳಸದೆಯೇ, ದಂಡಾಣು 
ಜೀವಿಗಳಲ್ಲಿ ನಡೆಯುವಂತೆ, ಲ್ಯಾಕ್ಟೇಟ್‌ (18೦1೩[9) ಎಂಬ ಪದಾರ್ಥವಾಗಿ 
ಒಡೆದು ನಿಲ್ಲುತ್ತದೆ. ಇನ್ನು ಇದುರಕ್ತಪ್ರವಾಹದ ಮೂಲಕ ಹೋಗಿ ಸೇರುವುದು 


ಮ. 


166 


ಪಿತ್ತಜನಕಾಂಗಕ್ಕೆ. ಅಲ್ಲಿ ಅದು ಗ್ಲೂಕೋಸ್‌ ಆಗಿ ಪುನಃ ಪರಿವರ್ತಿತ 
ವಾಗುತ್ತದೆ. 


ಹೀಗೆಂದರೆ ತುಂಬ ಕೆಲಸದ ವೇಳೆಗಳಲ್ಲಿ ಮಾಂಸಖಂಡಗಳು ತಮ್ಮ 
ಶ್ವಸನ ಕ್ರಯೆಯ ಭಾರವನ್ನು ಕೂಡ ಪಿತ್ತಜನಕಾಂಗಕ್ಕೇ ವರ್ಗಾಯಿಸಿ 
ಬಿಡುತ್ತವೆ ಎಂದು ಅರ್ಥ. ಇದರಿಂದಾಗಿ ತಾವೇ ಆಮ್ಲಜನಕ ಬಳಸುವ 
ಪ್ರಕ್ರಿಯೆಯನ್ನು ವಿಲಂಬಗೊಳಿಸುತ್ತವೆ ಇವು. ಇದನ್ನು ಮಾಂಸಖಂಡ, 
ತತ್‌ಕಾಲವಾಗಿ ಭರಿಸುವ ಆಮ್ಲಜನಕದ ಸಾಲ ಎಂದೇ (070/660೧ 6601) 
ಕರೆಯತ್ತಾರೆ. 


ನಾವು ತುಂಬ ದಣಿದುಹೋದಾಗ, ದೇಹವೆಲ್ಲ ಸುಸ್ತಾಗಿದ್ದಾಗ 
ಮಾಂಸಖಂಡದಲ್ಲಿಏನಾದರೂ ಪ್ರತಿಕ್ರಿಯೆ ನಡೆಯುತ್ತದೆಯೆ ? ಆವಾಗ 
ಮಾಂಸಖಂಡಗಳೂ ಸುಸ್ತಾಗಿ ಹೋಗುತ್ತವೆ ಎಂಬುದನ್ನು ಯಾರೂ ಬಲ್ಲರು. 
ಈ ಮಾಂಸಖಂಡ ದಣಿವಿನ (ಉಟ 18106) ಶಾಸ್ತ್ರೀಯ ವ್ಯಾಖ್ಕೆ ಹೀಗೆ. 
ಬೇಕಾದ ಒಂದು ದತ್ತ ಮೊತ್ತದಷ್ಟು ಶಕ್ತಿಯನ್ನು ಉಳಿಸಿಕೊಂಡು ಬರಲು ಆಗ 
ಇರುವ ಮಾಂಸ ಖಂಡದ ಅಸಾಮರ್ಥ್ಯತೆ ಇದು. ಇದು ನಡೆಯುವುದು 
20ರನಲ್ಲಿ ಮಹತ್ತಮ (ಗಖ677೬77) ಪ್ರಯಾಸದ ವೇಳೆ ಎಂದು ಅಳೆಯಲಾಗಿದೆ. 
ಈ ದಣಿವು ಏರ್ಪಡುವುದು ಮಾಂಸಖಂಡದಲ್ಲಿ ಏಳುವ ಗ್ಲೈಕೊಜೆನ್‌ ಸರಬರಾಜಿನ 
ನಿಃಶೇಷತೆ (68೧8510೧) ಯಿಂದ ಅಲ್ಲ. ಬದಲು, ಈ ಕ್ರಿಯೆಗೆ ಒಂದು 
ಸಂಕೀರ್ಣ ರಸಾಯನಿಕ ಕ್ರಿಯಾಶ್ರೇಣಿಯ ಆಧಾರವೇ ಇರುತ್ತದೆ. ಆಗ 
ಗ್ಲೈಕಾಲಿಟಿಕ್‌ ಪ್ರೋಟಾನಿನ (0/0/000/00 proton) ಸಂಜನನ ನಡೆದು 
ಮಾಂಸಖಂಡಾಂತರ (intramuscular) ದ PH ಮೌಲ್ಯ (ಇದು ಅಲ್ಲಿನ 
ಜಲಜನಕ ಅಯನಿಗಳ ಸಮಾಹರಣದ ಅಳತೆ ಎನ್ನುವುದು ನೆನಪಿರಲಿ) ತನ್ನ 
ುಂತಸ್ಪಿತಿಯಲ್ಲಿನ ಮೌಲ್ಯವಾದ 7.0 ರಿಂದ 6.4 ರಷ್ಟು ಕೆಳಗೆ ಇಳಿದು 
ಬಿಡಬಹುದು. ಇಲ್ಲಿನ ಆಮ್ಲತೆಯ ಹೆಚ್ಚುವರಿಯೂ ಮಾಂಸಖಂಡದ 
ದಣವನ್ನು ಉಂಟು ಮಾಡುತ್ತದೆ. ಆದರೆ ಏನು ಸಂಯಂತ್ರವಿದೆ ಇದಕ್ಕೆ ಇಲ್ಲಿ 
ಎನ್ನುವುದು ಮಾತ್ರ ಇನ್ನೂ ಸರಿಯಾಗಿ ಅರ್ಥವಾಗಿಲ್ಲ. 


ಕಾರಣ ಏನೇ ಇರಲಿ, ಮಾಂಸಖಂಡದ ದಣಿವಿಗೆ ಒಂದು ಮಹತ್ವದ 
ಅರ್ಥವಿದೆ ಎಂಬುದು ಮುಖ್ಯಸಂಗತಿ. ಈ ರೀತಿಯ ರಸಾಯನಿಕ 


167 


ಪ್ರತಿಕ್ರಿಯೆಗಳಿಂದಾಗಿ ಮಾಂಸಖಂಡಗಳು ತಮ್ಮ ATP ಸರಬರಾಜನ್ನು ನಿಃ 
ಶೇಷ ಗೊಳಿಸಿಬಿಟ್ಟು ಆ ಮೂಲಕ ತಮ್ಮದೇ ಆತ್ಮಹತ್ಯಕ್ಕೆ ಕಾರಣೀಭೂತರಾಗಿ 
ಬಿಡುವುದು ತಪುತ್ತದೆ. ಆದುದರಿಂದ ಈ ದಣಿವೇ ಒಂದು ಹೊಂದಾಣಿಕೆಯ 
ಅಭಿಯೋಜನೀಯ (೩೮೩೧॥(೩॥೦೧೩!) ಪ್ರಯುಕ್ತಿ (69196) ಎನ್ನಲು ಅಡ್ಡಿಯಿಲ್ಲ. 
ನೋಡಿದಿರ, ದಣಿವಿನಂಥ ಸಾಧಾರಣ ಕ್ರಿಯೆಗೂ ನಿಸರ್ಗದಲ್ಲಿ ಬಲು ಅರ್ಥವುಂಟು 
ಎಂಬುದನ್ನು. 

ಮಾಂಸಖಂಡವನ್ನು ಗಮನಿಸಿದೆವಲ್ಲ ಹೀಗೆಯೇ ದೇಹದ ಅದ್ಭುತ, 
ವಿಲಕ್ಷಣ ಮಾಂಸಖಂಡದ ಒಂದು ಅಂಗವಾದ ಹೃದಯದ ಬಗ್ಗೆ ಇಲ್ಲಿ ಒಂದರೆಡು 
ಮಾತು ಹೇಳುವುದು ಸೂಕ್ತ. ಇಲ್ಲಿನ ವೈಚಿತ್ರ್ಯವೆಂದರೆ ಈ ಹೃದಯದ 
ಮಾಂಸಖಂಡಗಳಿಗೆ ವಿಶ್ರಾಂತ ಸ್ಥಿತಿ ಎಂಬುದೇ ಇಲ್ಲ. ಇತರ ಮಾಂಸಖಂಡಗಳ 
ಸಕ್ರಿಯ ಕಾರ್ಯಕಲಾಪಗಳು ಸಾರಭೂತವಾಗಿ ಬಿಟ್ಟುಬಿಟ್ಟು ಬರುವಂಥವು 
ಅಂದರೆ ಅವೆಲ್ಲ ವಿರಾಮಾಂತರಿತ (1೧1617716೧1). ಇಲ್ಲಿನ ಕಲಾಪವಾದರೋ 
ಅನವರತ (೦೦೧೧೬೦೬5), ವಿರಾಮಠಹಿತ. ಈ ಕಾರಣದಿಂದಲಾಗಿಯೇ 
ಅತೀವ ಪ್ರಯಾಸದ ಅತಿರೇಕ ಸಂದರ್ಭಗಳಲ್ಲಿ ಹೂರತಾಗಿ, ಹೃದಯ ಎಂದೂ 
ವಾಯುಭಕ್ಷೀಶ್ವಸನಕ್ರಿಯೆಯನ್ನೇ ಪೂರ್ಣವಾಗಿ ಅವಲಂಬಿಸಿರುತ್ತದೆ. 
ಆದುದರಿಂದ ಇವುಗಳ ಕೋಶಗಳಲ್ಲಿ ಸೂತ್ರಕಣಿಕೆಗಳ ಸಂಖ್ಯೆ ಅತಿ ಅಧಿಕ; 
ಆದರ ಕೋಶದೃತಿಯ ಜಾಗದಲ್ಲಿನ 40 ಪ್ರತಿಶತವನ್ನು ಇವು ಆಕ್ರಮಿಸಿರುತ್ತವೆ. 
ಸೂತ್ರಕಣಿಕೆ ಶ್ವಸನ ಕ್ರಿಯೆಯ ಕೇಂದ್ರಬಿಂದು ಎನ್ನುವುದನ್ನು ಸ್ಮರಿಸಿಕೊಳ್ಳಿ. 
ಇದಕ್ಕೆ ವೃತಿರುಕ್ತವಾಗಿ ಕೆಲವು ವಿಧದ ಕಂಕಾಲ ಮಾಂಸಖಂಡಗಳಲ್ಲಿ ಯಾದರೋ 
ಸೂತ್ರಕಣಿಕೆಗಳೇ ಇರದಿರಬಹುದು. ಇಷ್ಟಲ್ಲದೆ ಹೃದಯ, ನೇರವಾಗಿಯೇ 
ಕೊಬ್ಬಿನ ಆಮ್ಲಗಳು, ಕೀಟೋನ್‌ಕಾಯಗಳು, ಗ್ಲೂಕೋಸ್‌, ಪೈರೂವೇಟ್‌ 
ಮತ್ತು ಲ್ಮಾಕ್ಟೇಟ್‌ಗಳನ್ನು ಚಯಾಪಚಯಗೊಳಿಸ (೧918001596) ಬಲ್ಲುದು. 
ವಿಶ್ರಾಂತ ಸ್ಥಿತಿಯಲ್ಲಿ ಹೃದಯಕ್ಕೆ ಹೆಚ್ಚುಪ್ರಿಯವಾದ ಇಂಧನ, ಕೊಬ್ಬಿನ 
ಆಮ್ಲಗಳು. ಆದರೆ ಕೆಲಸದ ಭಾರ ತುಂಬ ಬಿದ್ದಾಗ, ಹೃದಯ ತನ್ನ 
ಗ್ಲೊಕೋಸ್‌ ಬಳಕೆಯ ಗತಿಯನ್ನು ಬಹುವಾಗಿ ಹೆಚ್ಚಿಸಿಕೊಳ್ಳುತ್ತದೆ. ಈ 
ಗ್ಲೂಕೋಸ್‌ ಅದರಲ್ಲಿಯೇ ಇರುತ್ತಿರುವ ಸೀಮಿತ ಭಂಡಾರದಿಂದ ಬಂದದ್ದು. 


168 


3. ವಸಾಮಯ ಊತಿ (8610056 tissue 8610066 ವಸಾ; ವಸ್‌- 
ಹೊಳೆ; ಕೊಬ್ಬಿನ ಲಾಕ್ಷಣಿಕತೆಯಲ್ಲಿ ಅದು ಹೊಳೆಯುತ್ತಿರುವಂಥ ಪದಾರ್ಥ 
ಎನ್ನುವುದು ಮುಖ್ಯ; ಅದನ್ನು ಅನುಸರಿಸಿ, ಹೀಗೆ ಇದು ವಸಾಮಯ ಊತಿ; 
ಕೋಶಗಳು ವಸಾಕೋಶ (86100106) ಗಳು, ಅಲ್ಲಿ ಇರುವುದು ಕೊಬ್ಬು). 
ಕೊಬ್ಬು ಇರುವ ವಸಾಕೋಶಗಳು ದೇಹದ ಎಲ್ಲಕಡೆಯೂ ಹರಡಿರುತ್ತವೆ, 
ವ್ಮಾಪಕವಾಗಿಯೇ. ಆದರೂ ಅವು ಅತಿ ಪ್ರಮುಖವಾಗಿ ಇರುವುದು ಚರ್ಮಸ್ತ ರದ 
ಕೆಳಗೆ, ಉದರದ ಕುಹರ (೩೦೮೦೧7೫1೧೩! cavity) ದಲ್ಲಿ, ಕಂಕಾಲ 
ಮಾಂಸಖಂಡಗಳಲ್ಲಿ, ರಕ್ತನಾಳಗಳ ಸುತ್ತ, ಸ್ಮನ ಗ್ರಂಥಿ (Mmamamary gland) 
ಹಾಗೂ ನಿತಂಬ ಪ್ರದೇಶದಲ್ಲಿ. ಸಾಧಾರಣ 70 ಕಿಲೋ ತೂಗುವ ಮನುಷ್ಯನಲ್ಲಿ 
15 ಕಿಲೋ ಕೊಬ್ಬು ಇರುತ್ತದೆ. ಇದರ ಅರ್ಥ 141,000 ಡೀಟ್‌ರ್ಸ್‌ 
ಕ್ಯಾಲೋರಿ (0161076 ೦೩/೦795) ಗಳಷ್ಟು ಪರಿಮಾಣದ ಶಕ್ತಿ ಇಲ್ಲಿ 
ಸಂಗ್ರಹಗೊಂಡಿದೆ ಎಂದು. ಈ ಮೊತ್ತ ಜೀವವನ್ನು 3 ತಿಂಗಳು ಉಳಿಸಿಕೊಂಡು 
ಬರಲು ಸಾಕು. ಹೀಗೆಂದರೆ ವಸಾಮಯ ಉಊತಿ ಬರೀ ತಟಸ್ಥ, ನಿಷ್ಕ್ರಿಯ, 
ಅಪ್ರವರ್ತಕ (೧೩55009)ವಾದ ಕೊಬ್ಬಿನ ಒಂದು ಭಂಡಾರವಷ್ಟೇ 
ಎಂದುಬಿಡುವುದು ಸರಿಯಲ್ಲ. ಚಯಾಪಚಯದ ಸಮತಾ ಸ್ಥಿತಿ 
(hಂme೦stasis) ಯನ್ನು ಕಾಪಾಡಿಕೊಂಡು ಬರುವಲ್ಲಿ ಅದರ ಸ್ನಾನ, 
ಪಿತ್ತಜನಕಾಂಗಕ್ಕೆ ಎರಡನೆಯದು ಅಷ್ಟೆ. ಇದು ಹೇಗೆ ? | 

ತನಗೆ ಬೇಕಾದ ಕೊಬ್ಬಿನ ಆಮ್ಲಗಳನ್ನು ವಸಾಮಯ ಕೋಶ ಬಹುಮಟ್ಟಿಗೆ 
ತೆಗೆದುಕೊಳ್ಳುವುದು ಪಿತ್ತಜನಕಾಂಗದಿಂದ ಇಲ್ಲವೆ ನಾವು ತಿನ್ನುವ ಆಹಾರದಿಂದ. 
ಇದನ್ನು ನಡೆಸಿಕೊಡುವುದು ಹಲವಾರು ಜೈವರಾಸಾಯನಿಕ, ಕ್ರಿಯೆಗಳು. 
ಟ್ರಯಾಸಿಲ್‌ ಗ್ಲಿಸರಾಲ್‌ ((180/10/06100) ಎನ್ನುವ ಪದಾರ್ಥ ಇಲ್ಲಿ ಒಂದು 
ಪ್ರಮುಖ ಪಾತ್ರವಹಿಸುತ್ತದೆ. ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದ 
ವಿಷಯ ಇಲ್ಲೆಲ್ಲ ಇರುವ ಒಂದು ನಿಯಂತ್ರಣತೆಯನ್ನು. ಇದು ಹೀಗೆ: 
ವಸಾಮಯಕೋಶಗಳು ಯಾವ ದರ ಅಥವಾ ಗತಿ (1819) ಯಲ್ಲಿ ಗ್ಲೂಕೋಸನ್ನು 
ತೆಗೆದುಕೊಳ್ಳುತ್ತವೆ ಎಂಬುದು ನಿಯಂತೃತವಾಗಿರುವುದು ಗ್ಲೂಕೋಸಿನ ಪ್ರಾಪ್ಮತಾ 
(Availability) ಮೊತ್ತ ಹಾಗೂ ಇನ್ಸುಲಿನ್‌ನ ಮೇಲೆ. ಇದೇ ಅಂಶ, ಟ್ರಯಾಸಿಲ್‌ 


169 


ಗ್ಲಿಸೆರಾಲ್‌ (ಇದು ಮೂಲತಃ ಸಂಗ್ರಹಗೊಂಡು ನಿಲ್ಲುವಂಥ ವಸ್ತು ) ಎಷ್ಟು 
ಮಟ್ಟಿಗೆ ನಿರ್ಮಾಣವಾಗಿ ಬರುತ್ತದೆ ಹಾಗೂ ಅದು ಎಷ್ಟರಷ್ಟು ಸಚಲೀಕೃತ 
(mobilised). ಗೊಳ್ಳಬೇಕು, ತನ್ನ ಸಂಗ್ರಹ ಸ್ಥಿತಿಯಿಂದ, ಎಂಬುದನ್ನೂ 
ನಿರ್ಧರಿಸುತ್ತದೆ. 


ದಪ್ಪನಾದ ವ್ಯಕ್ತಿಯಲ್ಲಿ ಕೊಬ್ಬುಹೇರಳವಿರುತ್ತದೆ ಎಂಬುದನ್ನು ಎಲ್ಲರೂ 
ಬಲ್ಲರು; ಕೊಬ್ಬು ಇರುವುದರಿಂದಲೇ ಅವನು ದಪ್ಪ. ಅತಿ ತಿನಿಸುಗನ ಅತಿಸ್ಟೂಲತೆ 
ಈ ಅರ್ಥಗಳನ್ನು ಹಿನ್ನೆಲೆಯಲ್ಲಿಟ್ಟು ನೋಡಿದರೆ "ಅತಿ ಅಶನತೆ' ಎನ್ನುವುದಕ್ಕಿಂತ 
ಅತಿಸ್ಲೂಲತೆ ' (obesity-obesus, completely, esum, to eat, ಎನ್ನುವುದು 
ಸರಿ. ಪೀವರತೆ ಎಂಬ ಇನ್ನೊಂದು ಪದವೂ ಇಲ್ಲಿ ಸೂಕ್ತ) ಅಥವಾ ಬೇರೆ ಯಾವ 
ಕಾರಣದಿಂದಲಾದರೂ ದೇಹದಲ್ಲಿ ಸಂಭವಿಸುವ ಅತಿಸ್ಲೂಲತೆ ದೇಹ ಸ್ವಾಸ್ಟ್ರೃಕ್ಕೆ 
ಎಷ್ಟು ಸಂಕಟಕರ, ಕ್ಷೇಶಕರ, ಅಪಾಯಕರ ಎಂಬುದನ್ನೂ ಈಚೆಗೆ ಎಲ್ಲರೂ 
ಬಲ್ಲರು. ತಾವು ಇರಬೇಕಾದ ಸಾಧಾರಣ ತೂಕಕ್ಕಿಂತ 20 ಪ್ರತಿಶತ 
ಹೆಚ್ಚಿರುವಂಥವರು ಸ್ಟೂಲಕಾಯರು. ಇಂಥವರಲ್ಲಿ ಬಹುತೇಕ ಮಂದಿ ತಮ್ಮ 
ಕೊಬ್ಬನ್ನು ಕಳೆದುಕೊಳ್ಳುವಂತೆ, ತಮ್ಮ ತೂಕವನ್ನುಕಳೆದುಕೊಳ್ಳುವಂತೆ, 
ಮಾಡುವುದು ಎಷ್ಟುಕಷ್ಟದ ಕೆಲಸ ಎಂಬುದನ್ನು ಅರಿತಿರುತ್ತಾರೆ. ಒಂದು ವೇಳೆ 
ಆದನ್ನು ಅವರು ಕಳೆದುಕೊಂಡರೂ ಆ "ಹಗುರ' ಸ್ಥಿತಿಯನ್ನು 
ಮುಂದುವರಿಸಿಕೊಂಡು ಹೋಗುವುದೂ ಅವರಿಗೆ ನ ಇಲ್ಲಿ 


ನಾವು ಗಮನಿಸಬೇಕಾದ ಅಂಶ ಹೀಗಿದೆ. ಸಾಧಾರಣವಾಗಿ ಬಹುತೇಕ 
ಮನುಷ ರೂ, ಹಾಗೆಯೇ ಪ್ರಾಣಿಗಳೂ ಆಹಾರಕ್ಕೆ ಮುಕ್ತ ಪ್ರವೇಶ, ಪ್ರಾಪೃತೆಗಳು 


Wು 
ಇದ್ದಾಗಲೂ ಸೂ ಲಕಾಯರಾಗಿ, ಬೇಕೆಂದಂತೆ ತಿಂದು, ಬಳೆ ನಿಲ್ಲುವುದಿಲ್ಲ. 
ಒಂದು ಸ್ಥಿರ, ಸ್ಟಾ ೂಕವನ್ನು ಅವರೆಲ್ಲ ಕಾಪಾಡಿಕೊಂಡು ಬರಬಲ್ಲರು. 
ಒಂದು "ಸೀಮಿತ ಬಿಂದು' (66! ೧010 ವಿನ ತೂಕ ಎನ್ನುತ್ತಾರೆ ಇದಕ್ಕೆ .ಈ 
ಬಿಂದು ತೂಕ, ದೇಹದಲ್ಲಿ ಹೇಗೆ ನಿಯಂತ್ರಗೊಳ್ಳುತ್ತದೆ, ಆ ನಿಯಂತ್ರಣದಲ್ಲಿ 
ತಪುನಡೆಯುವ ವೇಳೆ ಆ ಅತಿಸ್ತೂಲಕಾಯ, ಹೇಗೆ ತನ್ನಸ್ಥೂ ಸ್ವ ಕಾರಣನಾಗಿ 
ನಿಲ್ಲುತ್ತಾನೆ ಎಂಬುವುಗಳೂ ಈಗ ತಾನೇ ಅರ್ಥವಾಗ ತೊಡಗಿವೆ. 


170 


ಈ ಹಿಂದೆ ಅತಿಸ್ನೂಲಕಾಯರಾಗಿದ್ದು ತಮ್ಮ ಸಾಧಾರಣ ಸ್ಥಿತಿಯನ್ನು 
ಸೇರಿಕೊಳ್ಳುವಲ್ಲಿ 100 ಕಿಲೋನಷ್ಟು ತೂಕವನ್ನಾದರೂ ಕಳೆದುಕೊಂಡಂಥ 
ವ್ಯಕ್ತಿಗಳು ತೋರುವ ಲಕ್ಷಣಗಳು ಹೀಗಿರುತ್ತವೆ : ನಿರಾಹಾರ (starvation) 
ದಲ್ಲಿ ಏಳುವ ಚಯಾಪಚಯ ಲಕ್ಷಣಗಳೆಲ್ಲ ಇಲ್ಲಿ ಇರುತ್ತವೆ. ತಿನಿಸಿನ 
ಒಂದು ಗೀಳೇ (0೦05656100) ಅವರಿಗೆ ಹಿಡಿದಿರುತ್ತದೆ. ಅವರ ಹೃದಯ ಗತಿ, 
ಮಂದ. ಶೈತೃತೆ (೦೦16) ಯನ್ನು ಅವರು ಸಹಿಸಲಾರರು. ತಮ್ಮದೇ ಎತ್ತರ, 
ತೂಕದ ಸಾಧಾರಣ ವ್ಯಕ್ತಿಗಳಿಗೆ ಬೇಕಾಗುವ ಕ್ಯಾಲೋರಿ (08[೦ಗ6 ಉಷ್ಣತಾ 
ಪರಿಣಾಮ, ಇಲ್ಲಿ ಆಹಾರದ ಶಕ್ತಿ ಉತ್ಪಾದಕತೆಯ ಒಂದು ಮೌಲ್ಯ)ಗಳಲೆಕ್ಕದಲ್ಲಿ 
ಇವರಿಗೆ ಅದರ 25 ಪ್ರತಿಶತ ಕಡಿಮೆ ಪರಿಮಾಣ ಸಾಕು. 


ಸಾಧಾರಣ ಹಾಗೂ ಸ್ನ್ತೂಲ ಕಾಯರಿಬ್ಬರಲ್ಲಿಯೂ 
ಟ್ರಯಾಸಿಲ್‌ಗ್ಲಿಸೆರಾಲ್‌ನ ಜಲವಿಲೇಯನದಿಂದ ವಿಮೋಚಿತವಾದ ಕೊಬ್ಬಿನ 
ಆಮ್ಲಗಳ ಸುಮಾರು ಐವತ್ತು ಪ್ರತಿಶತದಷ್ಟು ಭಾಗ ವಸಾಮಯ ಕೋಶಗಳನ್ನು 
ಬಿಡುವ ಮುಂಚೆಯೇ ತಿರುಗಿ ಎಸ್ಟರ್‌ (66161) ಎನ್ನುವ ರಸಾಯನಿಕವಾಗಿ 
ಪರಿವರ್ತಿತಗೊಳ್ಳುತ್ತದೆ. ಈ ಹಿಂದಿನ ಸ್ಥೂಲಕಾಯದಲ್ಲಿ, ಈ ಪುನ 


ಮ 


ಎಸ್ವರೀಕರಣ (reesterication) ಗತಿ ಬರೀ 35ರಿಂದ 40 ಪ್ರತಿಶತದಷ್ಟು. ಈ 


ಆಂ 


೬ 
ದ್‌ ದ್‌ Ce kN ಉಮಾ ತ್ರ J ಜಾ 
ಮಟ್ಟ, ಸಾಧಾರಣ ವ್ಯಕ್ತಿಗಳಲ್ಲಿ ಹಲವಾರು ದಿನಗಳ ಉಪವಾಸದ ನಂತರ 
ಇ) ಲಾ ಇಸಾ ಎ J pe ON | ಖಿ ನ ಹ | 
ಕಂಡುಬರುವುದಕ್ಕ ಸಮಾನ. ಇಲ್ಲಿಯ ಇನ್ನೂಂದು ಗಮನೀಯ ಅಂಶ, 


ಸಾಧಾರಣ ಹಾಗೂ ಸ್ಟ್ಪೂಲಕಾಯರಿಬ್ಬರಲ್ಲಿಯೂ ಇರುವ ವಸಾಕೋಶಗಳ 
ಗಾತ್ರ ಸರಿಸುಮಾರು ಒಂದೇ, ಅವುಗಳ ಸಂಖ ಮಾತ್ರ ಸ್ಪೂಲಕಾಯರಲ್ಲಿ 
ಹೇರಳ ಎನ್ನುವುದು. ಸ್ಲೂಲಕಾಯರ ವಸಾಕೋಶಗಳ ಪುರಃಸರ (precursor) 


1 
ಕೋಶಗಳನ್ನು ಊತಿಕೃಷಿ ಮಾಡಿ ನೋಡಬಹುದು. ಆಗ ಅವು ಬೇಗ ಬೇಗನೆ. 


ಗಿ 


ಒಡೆದು ಬಹು ಪ್ರಸೂತ (prolific - ೧೦15, offspring; faure, to make 
ಸಂತಾನಕರಿ; ಆದರೂ ಇಲ್ಲಿನ ಪ್ರಧಾನ ಅರ್ಥ ಸಂತಾನದ ಬಹುಲತೆ ಯಾದ್ದರಿಂದ 


ಬಹು ಪ್ರಸೂತ, ಸೂಕ್ತತರ)ವಾಗಿ ಬಿಡುತ್ತವೆ. ಸಾಧಾರಣ ಅಥವಾ ಸುಮಾರು 
ಸ್ನೂಲಕಾಯರಾದ ವ್ಯಕ್ತಿಗಳಿಂದ ತೆಗೆದ ಪುರಃಸರ ಕೋಶಗಳನ್ನೂ ಹೀಗೆ ಕೃಷಿ 


171 


ಮಾಡಿದಾಗ ಕಂಡುಬರುವ ಲೆಕ್ಕದಲ್ಲಿ ಈ ಬಹುಪ್ರಸೂತಿತನ ಅತಿ ಅಧಿಕವೇ. 
ಇಲ್ಲಿ ವಸಾಕೋಶಗಳು ವಿಭಜನೆಗೊಳ್ಳುವುದಿಲ್ಲ. ಅವುಗಳ ಪುರಃ 
ಸರಕೋಶಗಳಷ್ಟೇ ವಿಭಜನ ಹೊಂದುವುದು ಎಂಬುದನ್ನು ನೆನಪಿನಲ್ಲಿಡಬೇಕು. 
ಅಲ್ಲದೆ ವಸಾಕೋಶಗಳನ್ನು ಒಮ್ಮೆ ಪಡೆದಾದ ಮೇಲೆ ಅವುಗಳಿಗೆ 
ವಿನಾಶವೆಂಬುದು ಇಲ್ಲ. 


ಹೀಗೆಂದರೆ ತಮ್ಮಗಾತ್ರದಲ್ಲಿ ಎಷ್ಟೇ ಸುನಮ್ಮ (1161019) ವಿರುತ್ತಿದ್ದರೂ 
ಕೊಬ್ಬಿನ ಕೋಶಗಳು ಒಂದು ನಿರ್ದಿಷ್ಟವಾದ ಒಳಪರಿಮಿತಿ (inner volume... 
volume - volumen, volvere to roll ಈ ಅರ್ಥದ ನಿಟ್ಟಿನಲ್ಲಿ 
"ಪರಿಆವೃತ್ತಿ' ಎನ್ನುವುದು ಇಲ್ಲಿ ಸರಿಯಾಗುತ್ತದೆ; ಆದರೂ ಪರಿಮಿತಿ - ಒಟ್ಟು 
ಅಳತೆ ಎಂಬ ಪದ ಸೂಕ್ತಪದವೆನಿಸುತ್ತದೆ) ಯನ್ನು ಉಳಿಸಿಕೊಂಡು ಬರುತ್ತವೆ. 
ಹೀಗೆ ಮಾಡುವಾಗ ಚಯಾಪಚಯದ ಮೇಲೆ ತಮ್ಮ ಪ್ರಭಾವವನ್ನುಬೀರಿ, ಆ 
ಮೂಲಕ ತಿನ್ನಬೇಕು ಎನ್ನುವ ಅಭಿಲಾಷೆಯನ್ನು ಅಂದರೆ ಬುಭುಕ್ಷತೆ (Appetite) 
ಯನ್ನು ಈ ಕೊಬ್ಬಿನ ಕೋಶಗಳೇ ಹತೋಟಿಗೆ ತಂದು ಕೊಂಡು ಬರುತ್ತವೆ. 


ುರದೃಷ್ಟ ವಶದಿಂದ ಕೊಬ್ಬಿನ ನಿಯಂತ್ರಣವನ್ನು ಕುರಿತ ಈ ಒಳನೋಟ, 
ಇದುವರೆಗೂ ಇದನ್ನು ಬಳಸಿ ವ್ಯಕ್ತಿಗಳಲ್ಲಿ ಇರಬಹುದಾದ ಪೀವರತಾ ಪ್ರವಣತೆ 
(obesity tendency) ಯನ್ನು ದೇಹದ ಸೀಮಿತ ಬಿಂದವಿನ ತೂಕಕ್ಕೆ ಇಳಿಸಿ 
ಬಿಡುವ ಉಪಾಯವನ್ನು ಮಾತ್ರ ಇನ್ನೂ ತೋರಿಸಿಲ್ಲ ಅತಿಸ್ಲೂಲರ 
ತಾಪತ್ರಯಗಳಿಗ ವೈಜ್ಞಾನಿಕ ಪರಿಹಾರ ಇದುವರೆವಿಗೂ ಸಿದ್ದಿಸಿಲ್ಲ. 


4. ಪಿತ್ತಜನಕಾಂಗ. ದೇಹ ಕ್ರಿಯೆಗಳಲ್ಲಿ ಪಿತ್ತಜನಕಾಂಗ ವಹಿಸುವ 
ಪಾತ್ರದ ಹಿರಿಮೆಯನ್ನು ಎಷ್ಟುಪ್ರಶಂಸಿಸಿದರೂ ಕಡಿಮೆಯೇ. ಚಯಾಪಚಯದ 
ಶುದ್ದೀಕರಣದಲ್ಲಿ ಇದಕ್ಕಿರುವುದು ಕೇಂದ್ರಸ್ಥಾನ. ಮಿದುಳು, ಮಾಂಸಖಂಡಗಳು 
ಎಂದು ಮುಂತಾದ ಎಲ್ಲ ಅಂಗಗಳ ಊತಿಗಳಲ್ಲಿ ಒಳಕ್ಕೆಬರಲೆಂದು ರಕ್ತದಲ್ಲಿ 
ಪೋಷಿನೀ (೧೮!ಗ67!) ದ್ರವೃಗಳು (77860೩15) ಇರಬೇಕಾದ ಯಥೋಚಿತ 
(proper) ಮಟ್ಟವನ್ನು ಉಳಿಸಿಕೊಂಡು ಬರುವ ಕೆಲಸ ಇದರದ್ದು. ಈ ಕಾರ್ಯ 
ನಡೆಸಲು ಪಿತ್ತಜನಕಾಂಗ ಅತಿ ವಿಲಕ್ಷಣವಾಗಿ ಉಪಸ್ಥಿತವಿರುತ್ತದೆ. 


172 


ತಮ್ಮದೇಅಂಗರಚನೆಯ ವೈಶಿಷ್ಟ್ಯದಿಂದಾಗಿ ಕರುಳುಗಳು ಹೀರಿಕೊಳ್ಳುವ ಎಲ್ಲ 
ಪೋಷಿನೀ ವಸ್ತುಗಳು (ಕೊಬ್ಬಿನ ಆಮ್ಲಗಳನ್ನುಬಿಟ್ಟು) ಕೊನೆಗೆ ಸೇರುವುದು 
ಪೋರ್ಟಲ್‌ (೧೦ಗ೩| 08೩೧/೧6, ವಾಹೀ) ಎಂಬ ಶುದ್ಧ ರಕ್ತನಾಳವನ್ನು. 
ಇದು ಕೊನೆಗೆ ತನ್ನ ರಕ್ತ ಸುರಿಸುವುದು ಈ ಪಿತ್ತಜನಕಾಂಗದಲ್ಲಿ. ಈ ಅಂಗದ 
ಇನ್ನೂ ಒಂದು ಪ್ರಧಾನ ಕಾರ್ಯ, ರಕ್ತ -ಗ್ಲೂಕೋಸ್‌ಗಳ ನಡುವಣ ಒಂದು 
ಆಘಾತ ತಡೆ ಅಥವಾ ಆಘಾತರೋಧ (buffer - buff - buffe, a blow) ವಾಗಿ 
ವರ್ತಿಸುವುದು. ಇದು ಹೇಗೆ ? ರಕ್ತದಲ್ಲಿನ ಗ್ಲೂಕಾಗಾನ್‌ (6108000), 
ಎಪಿನೆಫ್ರಿನ್‌ (601೧6006), ಇನ್ಸುಲಿನ್‌ (insulin) ಮತ್ತು ಗ್ಲೂಕೋಸಿನದೇ 
ಮಟ್ಟವನ್ನು ನೋಡಿಕೊಂಡು: ಅವುಗಳನ್ನು ತೆಗೆದುಕೊಳ್ಳುವ ಇಲ್ಲವೆ ಅಲ್ಲಿಗೇ 
ಬಿಡುವ ಕೆಲಸವನ್ನು ಇದು ನಿರ್ವಹಿಸುತ್ತದೆ. ಸಕ್ಕರೆ, ಹಿಟ್ಟುಗಳ ಪ್ರಧಾನ 
ಊಟವೊಂದನ್ನುಮಾಡಿದಮೇಲೆ -6॥mM ಸಾಂದ್ರತೆಗೂ ಮೀರಿ ನಿಲ್ಲುತ್ತದೆ 
ರಕ್ತದಲ್ಲಿನ ಗ್ಲೂಕೋಸ್‌ ಮಟ್ಟ. ಆಗ ಈ ಅಂಗ ಅದನ್ನು 965 ಗೆ 
ಪರಿವರ್ತಿಸುವುದರಮೂಲಕ ತೆಗೆದುಕೊಂಡು ಬಿಡುತ್ತದೆ. ಈ ಹಂತವೂ ಆಕಿಣ್ವ 
ಮಾಧ್ಯಮಿಕವೇ, ಇಲ್ಲಿನ ಆಕಿಣ್ವ ಗ್ಲೂಕೋಕ್ಕೆನೇಸ್‌ (01೬೦೦೪1೧೩56). ಈ 
ಅಂಗದ ಕೋಶಗಳು ಮಾಂಸಖಂಡ ಹಾಗೂ ವಸಾಮಯ ಕೋಶಗಳಂತೆ ಅಲ್ಲದೆ, 
ಗ್ಲೂಕೋಸಿಗೆ ಪಾರಗಮ್ಮ (೧67೧6817) ವಾಗಿರುವುದರಿಂದ ಅವುಗಳು ಎಷ್ಟು 
ಗ್ಲೊಕೋಸ್‌ ತೆಗೆದುಕೊಳ್ಳುತ್ತವೆ ಎನ್ನುವುದಕ್ಕೆ ಇನ್ಸುಲೇನೂ ತಡೆಬರುವುದಿಲ್ಲ, 
ನೇರವಾಗಿ. ಗ್ಲೂಕೋಕೈನೇಸಿನ ಸಾಂದ್ರತೆಗಿಂತ ರಕ್ತದ ಗ್ಲೂಕೋಸ್‌ ಸಾಂದ್ರತೆ 
ಸಾಧಾರಣವಾಗಿ ಕಡಿಮೆಯಾಗಿರುವುದರಿಂದ, ಪಿತ್ತಜನಕಾಂಗದಲ್ಲಿನ 
ಗ್ಲೂಕೋಸ್‌ ಫಾಸ್ಫೊರಿಲೀಕರಣ, ರಕ್ತದ ಗ್ಲೂಕೋಸ್‌ ಸಾಂದ್ರತೆಗೆ ಸರಿಸುಮಾರು 
ಅದೇ ಪ್ರಮಾಣದಲ್ಲಿ ಇರುತ್ತದೆ. ಕರುಳು ಹೀರಿಕೊಳ್ಳುವ ಇತರ ಸಕ್ಕರೆಗಳು, 
ಬಹುತೇಕವಾಗಿ ಫ್ರಕ್ಟೋಸ್‌, ಗ್ಯಾಲಿಕ್ಟೋಸ್‌ ಮತ್ತು ಮ್ಯಾನೋಸ್‌ಗಳೂ 
ಪಿತ್ತಜನಕಾಂಗದಲ್ಲಿಯೇ ಆಗ ಯಾಗಿ ಪರಿವರ್ತಿತವಾಗುತ್ತದೆ. ರಾತ್ರಿಯ 
ಉಪವಾಸದ ಮರು ಬೆಳಿಗ್ಗೆ ರಕ್ತದ ಗ್ಲೂಕೋಸ್‌ ಮಟ್ಟ - 4ಗಾಗ ಗೆ ಇಳಿದು 
ಬಿಡುತ್ತದೆ. ಇದಕ್ಕೂ ಕೆಳಗೆ ಇಳಿಯದಂತೆ ಪಿತ್ತಜನಕಾಂಗ ನೋಡಿಕೊಳ್ಳುತ್ತದೆ 
ಗ್ಲೂಕೋಸ್‌ ಅನ್ನು ಮತ್ತೆ ರಕ್ತದಲ್ಲಿ ಬಿಡುವುದರ ಮೂಲಕ. 


173 


ಈಗ ಹೇಳಿದ್ದು ಪಿತ್ತಜನಕಾಂಗದ ಒಂದು ಮುಖ್ಯ ಕಾರ್ಯಕ್ಷೇತ್ರ. 
ಆದರೆ ಇನ್ನೂ ಹಲವಾರು ವಿಶೇಷ ಜೈವರಸಾಯನ ಕ್ರಿಯೆಗಳೂ ಇಲ್ಲಿಯೇ 
ನಡೆಯುತ್ತವೆ.. ಇವುಗಳಲ್ಲಿಕೆಲವು ಹೀಗಿವೆ : ರಕ್ತದ ಪ್ಲಾಸ್ಮ ಪ್ರೋಟೀನುಗಳ 
ಸಂಶ್ಲೇಷಣೆ, ಪಾರ್ಫಿರೀನ್‌ (pಂpಗyrin) ನ ವಿಘಟನೆ; ನ್ಯುಕ್ಲಿಯಿಕ್‌ ಆಮ್ಲ 
ಪ್ರತ್ಕಾಮ್ಲಗಳ ವಿಘಟನೆ, ಕಬ್ಬಿಣದ ಶೇಖರಣೆ; ದೇಹದೊಳಗೆ ಬರುವ 
ಜೈವಿಕೀಯೆವಾಗಿ ಸಕ್ರಿಯ (8೦0೦೧) ವಾಗಿರುವ ಔಷಧಗಳು, ವಿಷಗಳು, 
ಹಾರ್ಮೋನುಗಳಂಥ ಪರಕೀಯವಸ್ತುಗಳನ್ನು ಹಲವಾರು ರಸಾಯನಿಕ ಕ್ರಿಯೆಗಳ 
ಮೂಲಕ ನಿರ್ವಿಷೀಕರಿಸುವುದು ಅಥವಾ ನಿರ್ವಿಪೀಕರಣ (detoxification) 
ಎಂದು ಮುಂತಾಗಿ. ಒಟ್ಟಿನಲ್ಲಿ ಈ ಪಿತ್ತ ಜನಕಾಂಗವನ್ನು ದೇಹದ ಪ್ರಮುಖ 


ರಾಸಾಯನಿಕ ಕೈಗಾರಿಕೋದ್ಯಮ ಎಂದರೆ ತಪ್ಪೇನೂ ಆಗಲಾರದು. 
ಚಯಾಪಚಯದ ಅಭಿಯೋಜನೀಯತೆ 


ದೇಹದ ಗತಿಶೀಲ (0/೧೩71೦) ಸಂಸ್ಥಿತಿಗಳಿಗೆ ಇಡೀ ಚಯಾಪಚಯವೇ 
ಎಂದೂ ಹೊಂದಿಕೊಂಡು ನಡೆಯುತ್ತ ಇರಬೇಕು. ದೇಹ ಈ 
ಅವಶ್ಯ್ಮಕತೆಯನ್ನುಹೇಗೆ ಸಾಧಿಸುತ್ತದೆ ಎಂಬುದನ್ನು ಈಗ ನೋಡೋಣ, ಎರಡು 
ದೃಷ್ಟಾಂತಗಳಿಂದ. ಇವು ಉಪವಾಸ ಪರಿಸ್ಥಿತಿ ಮತ್ತು ಮಧುಮೇಹದ ವ್ಯಾಧಿ. 
ಮಿದುಳು ಹಾಗೂ ಕೆಲಸ ಮಾಡುತ್ತಲಿರುವ ಮಾಂಸಖಂಡ ಇವೆರಡೂ 
ಆಸೆಪಃ ವುದು ಗ್ಲೂಕೋಸ್‌ ಸಕ್ಕರೆಯನ್ನು. ಆದರೂ ದೇಹ, ಒಂದು ದಿನಕ್ಕೆ 
ಬೇಕಾಗುವಷ್ಟು ಮೊತ್ತಕ್ಕಿಂತಲೂ ಕಡಿಮೆಯಾಗಿ ಕಾರ್ಬೊಹೈಡ್ರೇಟ್‌ ಆಹಾರವನ್ನು 
ಶೇಖರಿಸಿಡುತ್ತದೆ. ಹೀಗಾಗಿ, ಒಂದು ದಿನದ ಉಪವಾಸವೇ ಗ್ಲೂಕೊಗಾನ್‌ಗಳ 
ಹೆಚ್ಚುವರಿದ ನಿ:ಸೃತಿ (660600೧) ಹಾಗೂ ಇನ್ಸುಲಿನ್‌ನ ಇಳಿವರಿಯ ನಿಃ 
ಸೃತಿಗಳಿಂದಾಗಿ, ವಸಾಮಯ ಕೋಶಗಳಿಂದ ಕೊಬ್ಬಿನ ಆಮ್ಲಗಳನ್ನು 
ಬಳಸಿಕೊಳ್ಳುವ ಬಲಾತ್ಕಾರಕ್ಕೆ ದೇಹವನ್ನು ಈಡುಮಾಡುತ್ತದೆ. ಈ ಇಳಿದ 
ಇನ್ಸುಲಿನ್‌ನ ಮಟ್ಟ, ಮಾಂಸಖಂಡವು ಗ್ಲೂಕೋಸನ್ನು ತೆಗೆದುಕೊಳ್ಳುವ 
ಮಟ್ಟವನ್ನು ಆರುದ್ದಗೊಳಿಸುತ್ತದೆ. ಹೀಗೆ ನಡೆದಾಗ ತಮ್ಮ ಶಕ್ತಿಯ. 
ಉತ್ಪಾದನೆಗೆಂದು ಮಾಂಸಖಂಡ, ಕೊಬ್ಬಿನ ಆಮ್ಲಗಳನ್ನು ಬಳಸಿಕೊಳ್ಳುವ 


174 


ಮಟ್ಟವನ್ನು ಆರುದ್ಧಗೊಳಿಸುತ್ತದೆ. ಆಗ ತಮ್ಮ ಶಕ್ತಿಯ ಉತ್ಪಾದನೆಗೆ 
ಮಾಂಸಖಂಡ ಕೊಬ್ಬಿನ ಪ್ರತ್ಕಾಮ್ಲಗಳ ಚಯಾಪಚಯವನ್ನುಆರಂಭಿಸಿಬಿಡುತ್ತವೆ 
ಇನ್ನು. ಮಿದುಳಾದರೋ ಈ ಪರಿಸ್ಥಿತಿಯಲ್ಲಿಯೂ ಬೇಡುವುದು ಗ್ಲೂಕೋಸ್‌ 
ಮಾತ್ರವನ್ನೇ. ತತ್‌ಕ್ಷಣವೇ ಚಯಾಪಚಯವಾಗಬಲ್ಲ ಸಕ್ಕರೆಯ ಹೊರತು 
ಮಿದುಳಿಗೆ ಬೇರೆ ಏನೂ ಬೇಡ. ಆದುದರಿಂದಲೇ ಮಿದುಳಿನಲ್ಲಿನ ನಿರಂತರ 
ರಕ್ತಪರಿಚಲನೆಯಲ್ಲಿ ಎಂಥ ವಿಧದ ಅಡ್ಡಿಬಂದರೂ ಅದರ ಪ್ರತ್ಯಕ್ಷ ಪರಿಣಾಮ, 
ಸೂಕ್ತ ಅಭಿವೃಕ್ತಿ, ಕೂಡಲೇ ನಡೆದುಬಿಡುತ್ತವೆ. | 


ಶಕ್ರಃ 

ಹಲವು ದಿನಗಳ ಉಪವಾಸ, ಪಿತ್ತಜನಕಾಂಗದ ಕಾರ್ಯಗಳಿಗೆ ವಿಘ್ನ 
ತರುತ್ತದೆ. ಆಗ ಆ ಅಂಗ ಅಸಿಟಿಲ್‌ ೦೦Aಿ ಯನ್ನು ಕೀಟೋನ್‌ (ketone) 
ಗಳಾಗಿ ಪರಿವರ್ತಿಸಿ, ಅವನ್ನು ರಕ್ತದೊಳಗೆ ಬಿಡುಗಡೆ ಮಾಡುತ್ತದೆ. ಈ ವೇಳೆಗೆ 
ಮಿದುಳು ಹೊಂದಿಕೊಂಡಿರುತ್ತದೆ ನಿಧಾನವಾಗಿ ಈ ಕೀಟೋನ್‌ ಕಾಯಗಳನ್ನೇ 
ಯಥೋಚಿತ ಆಕಿಣ್ವಗಳ ಮೂಲಕ ಬಳಸಿಕೊಳ್ಳಲು. ಮೂರೇ ದಿನಗಳ 
ಉಪಯೋಗದ ನಂತರ ಮಿದುಳಿಗೆ ಬೇಕಾಗುವ ಶಕ್ತಿಯ ಮೂರರಲ್ಲಿ ಒಂದು 
ಭಾಗ ಮಾತ್ರ ಈ ಕಿಟೋನ್‌ ಕಾಯಗಳಿಂದ ತೃಪ್ತ .40 ದಿನಗಳ ಉಪವಾಸದಿಂದ 
70 ಪ್ರತಿಶತಶಕ್ತಿಯ ಪರಿಮಾಣ ಮಾತ್ರ ಪೂರೈಕೆಯಾಗುತ್ತದೆ. ವಿಲಂಬಿತ 
ಉಪವಾಸದ ವೇಳೆ ಮಾಂಸಖಂಡ ಕರಗಿ ಬರುವುದು ಹೀಗೆ. ಆದರೆ ವ್ಯಕ್ತಿಯ 
ಉಪವಾಸದ ವೇಳೆಯ ಉಳಿವು, ಅವನಲ್ಲಿ ಕೊಬ್ಬು ಎಷ್ಟಿತ್ತು ಎನ್ನುವುದರ 
ಮೇಲೆ ನಿಂತಿದೆ, ಮಾಂಸಖಂಡ ಎಷ್ಟಿತ್ತು ಎನ್ನುವುದರ ಮೇಲೆ ಅಲ್ಲ. ಇದಕ್ಕೆ 
ನೇರ ದೃಷ್ಟಾಂತ, ಆತಿಸ್ತೂಲಕಾಯ ವ್ಯಕ್ತಿ ಒಂದು ವರುಷ ತನಕ ಉಪವಾಸ 
ಮಾಡಬಲ್ಲ,ತಿನ್ನದೆಯೇ ಇರಬಲ್ಲ, ತನ್ನ ಕೊಬ್ಬನ್ನೇ ಕರಗಿಸುತ್ತ. ಚಿಕಿತ್ಸಾ 
ಕ್ರಮದ ಮೇಲ್ವಿಚಾರಣೆ (ಟಗder clinical monitoring) ಯಲ್ಲಿ ತೂಕ 
ಕಳದುಕೊಳ್ಳಲೆಳಸಿದ ಇಂಥ ಮಹಾಕಾಯರು ಒಮ್ಮೊಮ್ಮೆ ಇಂಥದ್ದನ್ನು 
ಮಾಡಿಯೇ ತೋರಿಸಿದ್ದಾರೆ ಪ್ರತ್ಮಕ್ಷವಾಗಿ.. 


ಇನ್ಸುಲಿನ್‌ ಒಂದು ಬಹುಮಾನಕಗಳಿಂದ ಆದ ಪಾಲಿಪೆಪ್ಟೈಡ್‌ 
(polypeptide) ಶೃಂಖಲೆ. ಈ ಹಾರ್ಮೋನು ಮುಖತಃ ಕಾರ್ಯ ನಡೆಸುವುದು 


175 


ಮಾಂಸಖಂಡ, ಪಿತ್ತಜನಕಾಂಗ ಮತ್ತು ವಸಾಮಯ ಊತಿಯ ಕೋಶಗಳಲ್ಲಿ. 
ಅವುಗಳಲ್ಲೆಲ್ಲ ಇದರ ಪ್ರಚೋದನೆಯಿಂದ ಗ್ಲೈಕೊಜೆನ್‌, ಕೊಬ್ಬುಗಳು ಹಾಗೂ 
ಪ್ರೋಟೀನುಗಳ ಸಂಶ್ಲೇಷಣೆ ನಡೆಯುತ್ತದೆ; ವಾಸ್ತವದಲ್ಲಿ ಚಯಾಪಚಯದ 
ಇಂದ ನಗಳಾದ ಈ ಪದಾರ್ದ್‌ಗಳ ವಿಭಂಜನೆಯೂ ಹಾಗೆಯೇ 
ಆರುದ್ದಗೊಳ್ಳುತ್ತದೆ. ಜೊತೆಗೆ ಮಿದುಳು ಹಾಗೂ ಪಿತ್ತಜನಕಾಂಗಗಳೆರಡನ್ನು 
ಬಿಟ್ಟು, ಬಹುತೇಕ ಇನ್ನೆಲ್ಲ ಭಾಗಗಳ ಕೋಶಗಳಲ್ಲಿ ಗ್ಲೂಕೋಸಿನ 
ಆದಾನೆ(ಗtake)ವನ್ನು ಪ್ರಚೋದಿಸುತ್ತದೆ ಈ ಹಾರ್ಮೋನು. ಗ್ಲೂಕಾಗೋನ್‌ 
ಇದಕ್ಕೆ ಬಹುಪಾಲು ವೃತಿರಿಕ್ತವಾಗಿ ವರ್ತಿಸುತ್ತದೆ. ಆದ್ದರಿಂದಲೇ ಅದರೊಡನೆ 
ಸೇರಿ ಇನ್ಸುಲಿನು ರಕ್ತದಲ್ಲಿನ ಯಥೋಚಿತ ಮಟ್ಟವನ್ನು ಕಾಪಾಡಿಕೊಂಡುಬರಲು 
ಒದಗಿ ಬರುವುದು. 


ಈಚೆಗೆ ಬಹುಸಾಮಾನ್ಕವಾದ ಮಧುಮೇಹ ರೋಗದಲ್ಲಿಯಾದರೋ 
ಈ ಇನ್ಸುಲಿನಿನ ನಿಃಸೃತಿ ಸಾಕಷ್ಟು ಪರಿಮಾಣದಲ್ಲಿ ನಡೆಯುತ್ತಿರುವುದಿಲ್ಲ. 
ಇಲ್ಲವೆ ತಮ್ಮ ಲಕ್ಷವಾದ ಅಂಗಗಳನ್ನು ಅದು ಪರಿಣಾಮಕಾರಿಯಾಗಿ 
ಪ್ರಚೋದಿಸುತ್ತ ಇರುವುದಿಲ್ಲ. ಇದರಿಂದಾಗಿ ಅಂಥ ರೋಗಿಗಳ ರಕ್ತದಲ್ಲಿ 
ಗ್ಲೂಕೋಸಿನ ಮಟ್ಟ ಅತಿರೇಕಕ್ಕೆ ಏರುವುದರಿಂದ, ಮೂತ್ರದ ಮೂಲಕ ಅದು 
ತುಳಿಕಿ ಹೊರಸುರಿಯ ತೊಡಗುತ್ತದೆ. ಇದರಿಂದಲೆ ಅವರ ಮೇಹನ (ಮೂತ್ರ), 
ಮಧು ಅಂದರೆ ಸಕ್ಕರೆಯುಕ್ತ. ಇಷ್ಟೊಂದು ಸಕ್ಕರೆ ಅವುಗಳ ಸುತ್ತಮುತ್ತ 
ಇದ್ದರೂ ಕೋಶಗಳಿಗೆ ಇಲ್ಲಿ ಉಪವಾಸವೇ. ಏಕೆಂದರೆ ಇನ್ಸುಲಿನ್‌ 
ಪ್ರಚೋದಿತವಾದ ಗ್ಲೂಕೋಸಿನ ಪ್ರವೇಶ ವಿಭಗ್ನಗೊಂಡಿರುತ್ತದೆ ಇಲ್ಲಿ. 

ಎರಡು ವಿಧದ ಮಧುಮೇಹಗಳುಂಟು, ಇನ್ಸುಲಿನ್‌ ಅವಲಂಬಿತ, 
ಇನ್ಸುಲಿನ್‌ ಅನವಲಂಬಿತ,ಎಂದು. 

ಇನ್ಸುಲಿನ್‌ ಅವಲಂಬಿತ ಪ್ರಕಾರದಲ್ಲಿ, ಇನ್ಸುಲಿನ್‌ನ ಪೂರ್ಣ ಅಥವಾ 
ಬಹುತೇಕ ಅಭಾವವಿರುತ್ತದೆ. ಏಕೆಂದರೆ ಇದನ್ನು ನಿಃಸೃತಿಗೊಳಿಸುವ 
ಮೇದೋಜೀರಕ ಗ್ರಂಥಿಯಲ್ಲಿ ಅಂಥ ನಿಃಸೃತಿಗೆ ಕಾರಣವಾದ ಬೀಟಾ (0೦615) 
ಕೋಶಗಳು ಇರುವುದಿಲ್ಲ ಅಥವಾ ಇದ್ದರೂ ಅವು ದೋಷಯುಕ್ತ. ಮಧುಮೇಹ 


176 


ವ್ಯಾಧಿಗೆ ಜಾನ್ಶಿಕವಾಗಿ ಸುಗ್ರಾಹ್ಯ (genetically susceptible) ರಾದ 
ವ್ಯಕ್ತಿಗಳಲ್ಲಿ ಉಂಟಾಗುವುದು ಇದು,. ಅವರ ಈ ಬೀಟಾ ಕೋಶಗಳನ್ನು ಹೀಗೆ 
ಆರಿಸಿ ವಿನಾಶಗೊಳಿಸುವ ಕ್ರಿಯೆಯಿಂದಾಗಿ., ಇವರಿಗೆ ನಿತ್ಯವೂ ಇನ್ಸುಲಿನ್‌ 
ಇಂಜೆಕ್ಷನ್‌ ಅವಶ್ಯ, ಬದುಕಿ ಉಳಿಯಲೇ. ಅಲ್ಲದೆ ಅವರು ಅತಿ ಖಚಿತವಾದ 
ಪಥ್ಕಾಹಾರವನ್ನು ಹಾಗೂ ಯಥೋಚಿತ ವ್ಯಾಯಾಮ ಪ್ರಣಾಲಿ(schedule) 
ಯನ್ನೂ ಅನುಸರಿಸಲೇಬೇಕು. ಅವರ ಆಯುಃ ಪರಿಮಾಣವೇ ಒಂದರಲ್ಲಿ 
ಮೂರರಷ್ಟು ಕಡಿಮೆಯಾಗುತ್ತದೆ, ಅವರಲ್ಲಿ ಆರಂಭಿಸಿರುವ ಕ್ಷೀಣಮಾನ 
ಖಾಯಿಲೆ (666676180೪6) ಗಳಿಂದ. ಮೂತ್ರಪಿಂಡಗಳ ಸದೋಷಕ್ರಿಯೆ 
(malfunction,), ನರ ವಿಭಗ್ನತೆ (೧ೀrve impairment), ಹೃದಯ ಹಾಗೂ 
ರಕ್ತನಾಳಗಳ ಖಾಯಿಲೆಗಳು, ಕುರುಡುತನ - ಇವು ಇಂಥ ಕ್ಷೀಣಮಾನ 
ರೋಗಗಳು. ಇವೆಲ್ಲ ಬಹುಶಃ ಅವರಲ್ಲಿ ಏಳುವುದು ಇನ್ಸುಲಿನ್‌ ಇಂಜೆಕ್ಷನ್‌ನಿಂದ 
ಆಗಿ ಬರುವ ಅನಿರ್ದಿಷ್ಟ ಚಯಾಪಚಯ ನಿಯಂತ್ರಣದಿಂದಾಗಿ ಈ ರೋಗ 
ಬರುವುದು ಚಿಕ್ಕ ವಯಸ್ಸಿನಲ್ಲಿ ಹಾಗೂ ಅನೇಕ ವೇಳೆ ಹಟಾತ್ರಾಗಿ. 


ತ್ರ 


ಇನ್ಸುಲಿನ್‌ ಅವಲಂಬಿತರು ಸಾಧಾರಣವಾಗಿ ಸ್ಥೂಲಕಾಯರು. ಹಾಗೂ 
ಅವರಿಗೆ ಈ ರೋಗ ಬರುವುದು ವಂಶಾನುಗತಿಯಿಂದ. ಅವರಲ್ಲಿ ಸಾಧಾರಣ 
ಅಥವಾ ಸಾಕಷ್ಟೇ ಹೆಚ್ಚುವರಿದ ಇನ್ಸುಲಿನ್‌ ಮಟ್ಟಿವುಂಟು. ಅವರ 
ರೋಗಲಕ್ಷಣಗಳು ಏಳುವುದು ಇನ್ಸುಲೀನನ್ನು ಬಳಸುವ ಸ್ವೀಕರ್ತೃಗಳ 
ವಿಚ್ಛಿತ್ತಿಯಿಂದ. ಸಾಧಾರಣವಾಗಿ ಈ ಹಾರ್ಮೋರಿಗೆ ಅನುಕ್ರಿಯೆ ನಡೆಸುತ್ತಿದ್ದ 
ಈ ಸ್ವೀಕರ್ತೃಗಳು ಅವರಲ್ಲಿ ಈ ಕೆಲಸ ಮಾಡುತ್ತ ಇರುವುದಿಲ್ಲ. ಆದ್ದರಿಂದ, 


ಅವುಗಳ ಕಅಸಕ್ಕೆ ಈಗ ವಿಚ್ಚಿ ೦ದಿದೆ. ಈ ಸ್ವೀಕರ್ತೃ ಕೋಶಗಳ ದೃತಿ 


9 


ಶ್ರಿ 
ಬ 
ಪಟಲಕ್ಕೆ ಬಂಧಿತವಾದ ಒಂದು ಗ್ಲೈಕೋಪ್ರೋಟೀನು ಅಧಿಕವಾಗಿ ತಿನ್ನುವುದರಿಂದ 


ಆಗುವ ಇನ್ಸುಲಿನಿನ ಅತಿ ಉತ್ಪತ್ತಿ, ಈ ಸ್ವೀಕರ್ತೃಗಳ ಸಂಶ್ಲೇಷಣೆಯನ್ನು 
ಅವರಲ್ಲಿ ಬಹುಶಃ ನಿಲ್ಲಿಸಿರುತ್ತದೆ. ಇಂಥ ರೋಗದ ಹತೋಟಿ, ಬಹುತೇಕ 
ಆಹಾರ ನಿಯಂತ್ರಣದಿಂದಲೇ ಸಾಧ್ಯವಾಗಿ ಬರುವುದಕ್ಕೆ ಇದು ಕಾರಣ. ಈ 
ರೋಗ ಬರುವುದು ನಿಧಾನವಾಗಿ, 40 ವರುಷ ಆದ ಮೇಲೆ, ಅನೇಕ ವೇಳೆ 
ಸ್ಲೂಲಕಾಯರಲ್ಲಿ ಹಾಗೂ ಅನುವಂಶಿತವಾಗಿ. 


ಎದಿ 
ಬು 


177 


6. ವಂಶಾನುಗತಿ - ಜಾನ್ಯಕೀ ನಿವೇದನೆ 


`ಜೀವಿಯ ಅತಿ ಅದ್ಬುತ ವಿಲಕ್ಷಣತೆಯ ಆಶ್ಚರ್ಯಕರ ದ್ಕೋತಕ ಅದರ 
ಪ್ರಜನನ ಕ್ರಿಯೆ. ಹುಟ್ಟಿದ ಶಿಶು ತಂದೆ ತಾಯಿಯರನ್ನು ಏಕೆ , ಹೇಗೆಲ್ಲ 
ಹೋಲುತ್ತದೆ ಎನ್ನುವ ಪ್ರಶ್ನೆ ಬಹುಕಾಲದ ಸಮಸ್ಯೆಯೇ. ಪ್ರಶ್ನೆ ಹಳೆಯದಿದ್ದರೂ 
ಇದರ ಬಗ್ಗೆಯೇ ವಂಶಾನುಗತಿಯ ಶಾಸ್ತ್ರವೊಂದು ಏರ್ಪಟ್ಟಿದ್ದು ಇತ್ತೀಚೆಗೆ. 
ಅದನ್ನು ಜಾನ್ಮಕೀ (retics-from genesis, binh; ಜನ್ಮ ಸಂಬಂಧ, 
ಜನ್‌-ಜಾನ್ಕಕೀ- ಸಾಂಖ್ಯಕೀ "6180609" - ಇದ್ದಂತೆ) ಎಂದು ಕರೆಯುತ್ತಾರೆ. 
ಇಲ್ಲಿನ ಮುಖ ಸಂಗತಿ ಇದು: ಶಿಶು, ತನ್ನ ತಂದೆ ತಾಯಂದಿರನ್ನು 
ಹೋಲಿನಿಲ್ಲುವುದು, ಅದರ ಭ್ರೂಣದಲ್ಲಿ ಈ ಪೈತೃಕ ಮಾಹಿತಿ (6೩೬೩) ಗಳು, 
ವಾರ್ತೆ ಅಥವಾ ಆವೇದನೆ (1710173810೧) ಗಳು ಸಂಗ್ರಹಗೊಂಡಿರುತ್ತವೆ, ಈ 
ಅವೇದನೆಗಳಿಗೆ ಅನುಸಾರವಾಗಿ ಶಿಶುವಿನ ಬೆಳೆವಣಿಗೆ ಆಗುತ್ತದೆ ಎನ್ನುವುದರಿಂದ. 
ಈ ಅವೇದನೆಗಳ ವಾಹಕ, 0& ಪರಮಾಣುಗಳು ಎಂಬುದನ್ನು ಬಹುಶಃ 
ಈಗ ಎಲ್ಲರೂ ಬಲ್ಲರು. ಆದರೆ ವಿಜ್ಞಾನದ ಈ ಶೋಧ ಇತ್ತೀಚಿನದು. 
ಇದಕ್ಕೂ ಮೊದಲು, ಅನುವಂಶಿಕತೆಯ ಕೆಲವು ನಿಯಮಾವಳಿಗಳೇನೋ 
ನಿರೂಪಿತವಾಗಿದ್ದವು. ಜೈವ ಸಂಸ್ಥೆಯಲ್ಲಿ DNA ಪರಮಾಣು ಏನು 
ಪಾತ್ರವಹಿಸುತ್ತದೆ ಎನ್ನುವ ಜ್ಞಾನ ಮಾತ್ರ, ಇದೇ 85 ವರುಷಗಳ ಮೇಲೆ, 
ಅವ್ವೇಷಿತವಾಗಿ ಬಂದದ್ದು 


ಯು ಎ 


ಇಲ್ಲಿನ ಕೆಲವು ಪದಗಳ ಬಗ್ಗೆ ಕನ್ನಡದ ಸದ್ಯದ ವಿಜ್ಞಾನ ಸಾಹಿತ್ಯದಲ್ಲಿ 
ಸ್ವಲ್ಪ ಸಂಭ್ರಾಂತಿ (೦೦೧1೬6೦೧) ಇದೆ. ಅದನ್ನು ಪರಿಹರಿಸಿ ನಂತರ 


ಮುಂದುವರಿಯುವುದು ಉಚಿತ. (Communication, information; 


178 


conduct, conduction, contact ಇವು ಆ ಪದಗಳು; communication 
ಗೆ ಸದ್ಯಕ್ಕೆ ಬಳಕೆಯಿರುವ "ಸಂವಹನ' ಸರಿಯಲ್ಲ. ಸಂ*ವಹನ (ಎಂದರೆ 
ಸಾಗಿಸುವುದು) ಆದ್ದರಿಂದ ಅದು ಂಗರಟtಂಗ. ಇಲ್ಲಿ “ವಿದ್‌. - ತಿಳಿ, 
ತಿಳಿಸು"" ಧಾತುವಿನ ಪ್ರಯೋಗ ಅವಶ್ಯ. ಆದ್ದರಿಂದ ಇದು ನಿವೇದನೆ; ಇದೇ 
ಪದಕ್ಕೆ ""ಅರ್ಪಣೆ'' ಎನ್ನುವ ಭಾವವೂ ಉಂಟು. ಆದರೂ "ಅರ್ಪಣೆ'ಯನ್ನು 
(6661081107) ಗೆ ಇಟ್ಟುಕೊಳ್ಳುವುದು ಹೆಚ್ಚು ಸರಿ ಎನಿಸುತ್ತದೆ. Information 
ನಲ್ಲಿಯೂ "ವಿದ್‌' ಧಾತು ಅವಶ್ಶ- ಆದ್ದರಿಂದ ಅದು, ಆವೇದನೆ. 
ಸುಪರಿಚಿತವಾದ "ವಾರ್ತೆ' ಪದವೂ ಸೂಚಿಸುವುದು 11101178000 ಅನ್ನು. 
ಆದರೂ ಆವೇದನೆ ಸರಿ - ಅದರಿಂದ ಹಲವು ನಿಷ್ಟನ್ನಗಳು - ಆವೇದಿತ 
(informed) ಆವೇದನೀಯ (informational, well-informed ಸುಷ್ಟು 
ಆವೇದಿತ ಅಥವಾ ಸುವೇದಿತ, ಸುವೇತ್ತ, ಎಂದು ಮುಂತಾಗಿ, ಸಾಧ್ಯ, 
ಆದುದರಿಂದ. "ವಾರ್ತೆ' ಪದದಿಂದ ಇಂಥ ನಿಷ್ಟನ್ನ, ಸುಕರವಲ್ಲ . ಬೇಕೆನಿಸಿದಾಗ 
ಮಾತ್ರ - ಉದಾ : information analysis ಎಂಬಲ್ಲಿ ವಾರ್ತಾ ವಿಶ್ಲೇಷಣೆ 
- ಇದನ್ನು ಬಳಸಲು ಏನೂ ಅಡ್ಡಿಯಿಲ್ಲ. Communication ಆದರೋ 
ವೇದನೆಯ ನಂತರ, ಅದರ ಫಲವಾಗಿ ನಡೆವ ಕ್ರಿಯೆ. Sensation - 
ನಗೆ 


ನ್ನುವುದು ಸಂವೇದನೆ. Communication ಗೆ "ಸಂಪರ್ಕ'ವೂ ಸರಿಯಲ್ಲ, 


ಸ್ಯ ಟ್ಟು 

ಸಂಪರ್ಕದಲ್ಲಿ ನಡೆಯುವುದು ಬರೀ ಭೌತ ಸಂಸ್ಪರ್ಶ ಅಂದರೆ 000180! 

ುಎರ್ತಾ ವಿತರಣವಲ್ಲ.ಹೀಗಾಗಿ "ಸಂಪರ್ಕ, ಸಂಸ್ಪರ್ಶ' ಈ ಎರಡೂ ೦0೧1೩೦! 
ಸರಿ. ೦೦೧೬೩೧1೧೩೦೧ ಗಾದರೋ ಸಂದೂಷಣ ಎಂಬ ಹೊಸಪದ 


ಅವಶ್ಯವೆನಿಸುತ್ತದೆ. 


೪ @ 


2 


3 


| 


2. 


ಈ ಪದಗಳ ಇಂಥ ದೀರ್ಥ ಚರ್ಚೆ ಇಲ್ಲಿ ಏಕೆಂದರೆ ಇವೆಲ್ಲವೂ ಆಧುನಿಕ 
ವಿಜ್ಞಾನದ ಸದ್ಮಃಾಲದ ಬಹು ಬಳಕೆಯ ಹಾಗೂ ಮೂಲಭೂತವಾದ 
ಲ್ಪನೆಗಳು. ಆದ್ದರಿಂದ ಚಿಂತನೆಯ ಖಚಿತತೆಗೆ ಇವುಗಳ ಅರ್ಥಸೀಮೆಯ 
ಅರಿವು ಅವಶ್ಯ. ಇವುಗಳ ಒಟ್ಟು ಯಾದಿ ಹೀಗೆ : ನಿವೇದನೆ, communication; 
ಆವೇದನೆ, 1೧10177೩10೧ ವಾರ್ತೆ; conduction ಸಂವಹನ; sensation 
ಸಂವೇದನೆ; ೦೦೧1೩೦ ಸಂಪರ್ಕ, ಸಂಸ್ಪರ್ಶ; 0೦೧1೩೧1೧೩೧ ಸಂದೂಪಕ; 


ಎ4 


179 


contamination ಸಂದೂಷಣ; ೦೦೧1೩೦1೧) ಸಂದೂಷಿ; ರೂ ಮಾಹಿತಿ, 
ದತ್ತಾಂಶ. 


ನಮ್ಮ ಸದ್ಯದ ಆಸಕ್ತಿ, ಈ ಜಾನಕೀ ಆವೇದನೆ, ಸುದ್ದಿ, ಮಾಹಿತಿ, 
ಶಿಶುವಿಗೆ ಹೇಗೆ ಸಂಪ್ರೇಷಿತವಾಗುತ್ತದೆ, ನಿವೇದಿತವಾಗುತ್ತದೆ ಹಾಗೂ ಅದರ 
ಬೆಳೆವಣಿಗೆಯ ವಿವಿಧ ಘಟ್ಟದಲ್ಲಿ ಹೇಗೆಲ್ಲ ಅಭಿವ್ಯಕ್ತವಾಗುತ್ತದೆ ಎನ್ನುವುದರಲ್ಲಿ. 
ಈಗಲೂ ಇಲ್ಲಿ ಏನೆಲ್ಲ ನಡೆಯುತ್ತದೆ ಎನ್ನುವುದರ ಸಂಪೂರ್ಣ ಅರಿವು ನಮಗೆ 
ಆಗಿದೆ ಎನ್ನಲು ಬರುವುದಿಲ್ಲ. ಸಾಕಷ್ಟು ವಿಷಯ ಸಂಗ್ರಹವೇನೋ ಆಗಿ 
೦ದಿದೆ. ಆದರೂ ಅರಿವಿರದ ಭಂಡಾರವೂ ಹೇರಳವೇ. ನಮ್ಮ ಉದ್ದೇಶ 
ಲ್ಲಿಯೂ ಬರೀ ನಿಯಮಾವಳಿಗಳ ಸ್ನಾಪನೆಯಲ್ಲ, ಬದಲು ಈ ವಿಷಯಗಳನ್ನು 
ಪರಮಾಣು ಹಂತದಲ್ಲಿ ನೋಡುವುದು. ಆದುದರಿಂದ ಈ ಕ್ಷೇತ್ರದ ನಾಮಧೇಯ 
ಪರಮಾಣು ಜಾನೃಕೀ (molecular genetics). ಇಂಥವೆಲ್ಲ ಕಾರಣಗಳಿಂದ 
ಈ ನೂತನ ಶಾಖೆ ಅತಿ ಹೇರಳವಾಗಿ, ಅತಿ ವಿವರಯುತವಾಗಿ ಬಹು ಓಜಸ್ಸಿನಿಂದ 
ಬೆಳೆಯುತ್ತಲಿರುವ ಒಂದು ಜ್ಞಾನಶಾಖೆಎನ್ನಲು ಅಡ್ಡಿಯಿಲ್ಲ. ಈ ವರ್ಧನಾಗತಿ 
ಎಷ್ಟು ಪ್ರಭಾವಶಾಲಿ ಎಂದರೆ ಜೈವರಾಸಾಯನ ಶಾಸ್ತ್ರ ಎಂದರೇಯೇ ಪರಮಾಣು 
ನೈಕಿ ಏನೋ ಎಂದು ಅನ್ನಿಸಿಬಿಡುತ್ತದೆ ಇಲ್ಲಿ ಕೆಲಸ ನಡೆಸುತ್ತಿರುವ ಹಲವು 
ವಿಜ್ಞಾನಿಗಳಿಗೆ. ಆದರೂ ಜೈವ ರಸಾಯನ ಶಾಸ್ತ್ರ ಇದಕ್ಕೂ ದೊಡ್ಡದು, ಇದನ್ನೂ 
ಒಳಕೊಂಡ ಜ್ಞಾನ ಕ್ಷೇತ್ರವದು ಎನ್ನುವುದನ್ನು ಮರೆಯಬಾರದು. 


wi’ 


3 2 


) 


ಚ 
cL 


ಸಾಂಪ್ರದಾಯಿಕ (11೩61107೩1) ವಂಶಾನುಗತಿ ಶಾಸ್ತ್ರ 


ಪರಮಾಣು ಜಾನಕೀ ಕ್ಷೇತ್ರವನ್ನು ಅರಿಯುವುದಕ್ಕೆ ಸಾಂಪ್ರದಾಯಿಕ 
೦ಶಾನುಗತಿಯ ವಿಧಿವಿಧಾನಗಳಿಂದ ಆರಂಭಿಸುವುದು ಸೂಕ್ತ. ವಿಜ್ಞಾನದ 
ಅವಧಾರಣೆ (೦೦೧೦60! ಗಳು ಹೇಗೆ ಏಳುತ್ತವೆ ಎಂಬ ಮೂಲಾತ್ಮಕ ಪ್ರಶ್ನೆಗೂ 
ಇದು ಬೆಳಕು ನೀಡುತ್ತದೆ. ಈ ವಿಜ್ಞಾನದ ಕ್ಷೇತ್ರದಲ್ಲಿ ಯಾವೆಲ್ಲ ಭಾವನೆಗಳು 
ಹೇಗೆ ಬಂದವು ಎಂಬುದನ್ನು ನಾವು ಆಗ ತಿಳಿಯ ಬಲ್ಲೆವು.ಅಂಥ ಚಾರಿತ್ರಿಕ 
ಹಿನ್ನೆಲೆಯೇ ಖಚಿತವೂ, ಸುದೃಢವೂ ಆದ ಜ್ಞಾನಾರ್ಜನೆಗೆ ಸರಿಯಾದ ದಾರಿ. 
DNA ಪರಮಾಣುವೇ ಜಾನ್ಮಿಕ ನಿವೇದನೆಯನ್ನು ಹೊತ್ತಿರುವಂಥದ್ದು ಎಂಬುದು 


180 


ನಮಗೆ ಹೇಗೆ ಗೊತ್ತಾಯಿತು ಎನ್ನುವುದನ್ನೂ ಇದರಿಂದ ನಾವು ತಿಳಿಯಬಲ್ಲೆವು. 
ಉದಾಹರಣೆಗೆ, "ಜನ್ಮಿ' ಅಥವಾ ವಂಶಾನುಗತಿಯನ್ನು ನಿರ್ಧರಿಸುವ ಒಂದು 
ಏಕಮಾನ, ಬರೀ ಅವಧಾರಣಾತ್ಮಕ (00೧060108/) ನಿಲವು ಆಗಿತ್ತು, 
ಮೊದಮೊದಲು. ಈಗ ಅದು ಬರೀ ಕಲ್ಪನೆಯಲ್ಲ, ಅವಧಾರಣೆಯಲ್ಲ. 
ಬದಲು ಅದು ಭೌತಿಕವಾಗಿ ಒಂದು ' DNA ಪರಮಾಣುವೆಂದು ದೃಢಪಟ್ಟು, 
ಈ ಪರಮಾಣುವಿನ ರಚನೆ ಅರಿವಾಗಿ, ಆದರ ಮೇಲೆ ಅಭಿಯಂತ್ರಣ 
(6೧01796170) ಗಳು ಕೂಡ ಈಗ ಸಾಧ್ಯವಾಗ ತೊಡಗಿದೆ. ಆದುದರಿಂದಲೇ 
ಪರಮಾಣು ಜಾನ್ಮಕೀ ವಿಜ್ಞಾನ ಕ್ಷೇತ್ರ, ಆಧುನಿಕ ಚಿಂತನಾ ಕ್ಷೇತ್ರದಲ್ಲಿಯೇ 
ಅತಿ ರೋಚಕ, ಹಾಗೂ ಅತಿ ಪ್ರಭಾವಶಾಲಿ. 


ಹತ್ತೊಂಬತ್ತನೆ ಶತಮಾನದ ಮಧ್ಯದಲ್ಲಿ ಎಲ್ಲ ಜೀವಿಗಳೂ 
ಆರಂಭಗೊಳ್ಳುವುದು. ಒಂದೊಂದೇ ಕೋಶಗಳಿಂದ ಎಂಬುದು ಸ್ಥಿರೀಕೃತವಾಗಿ 
ಆಧುನಿಕ ಜೀವಶಾಸ್ತ್ರದ ಈ ಹಂತ ಒಂದು ದೃಢವಾದ ನೆಲೆ ಕಂಡಿತು. 1860ರಲ್ಲಿ 
ನಿಜನ್ಮಷ್ಟಿತ ಕೋಶಗಳಲ್ಲಿ ದಾರದಂಥ ಕಾಯಗಳಿವೆ, ಅವುಗಳನ್ನು ಕೆಲವು 
ವಿಶಿಷ್ಟ ಪ್ರತ್ಕಾಮ್ಲದ (0೩510) ರಂಗಿನ ದ್ರವ,್ಮ (ರ೪estut) ಗಳಿಂದ ಬಣ್ಣಕೊಟ್ಟು 
ಸೂಕ್ಷ್ಮದರ್ಶಕದಲ್ಲಿ ನೋಡಿ ಬಿಡಬಹುದು ಎನ್ನುವುದೂ ಸ್ಥಿರವಾಯಿತು. 
ಇವನ್ನು ಆದುದರಿಂದಲೇ ವರ್ಣತನು (chromosome: chromos, colour 
ವರ್ಣ, 50178, bುಂಲy, ತನು) ಗಳು ಎನ್ನುತ್ತಾರೆ. ಸಾಧಾರಣವಾಗಿ ಒಂದು 
ಕೋಶದಲ್ಲಿ ಒಂದೊಂದು ವರ್ಣತನುವಿನ ಎರಡು ಪ್ರತಿಲಿಪಿಗಳು ಇರುತ್ತವೆ. 
ಅಂದರೆ ಇಲ್ಲಿ ಇರುವುದು ವರ್ಣತನುಗಳ ಒಟ್ಟು ಒಂದು ಅದ್ವಿತೀಯ ತಂಡ 
(unique 560, ಮತ್ತು ಆ ವರ್ಣ ತನುಗಳ ಪ್ರತಿಲಿಪಿಗಳದ್ದು ಇನ್ನೊಂದು ತಂಡ 
- ಎಂಬಂತೆ ಎರಡು ತಂಡಗಳು. ಅದ್ವಿತೀಯವಾದ ಒಂದು ತಂಡ, (560 ಕ್ರೈ 
ಏಕಾಭ (haploid-haplos, half; oid, like, ಏಕ ಆಭ- ಅಂತಹ) ತಂಡ 
ಎನ್ನುತ್ತಾರೆ. ಅಲ್ಲಿನ ವರ್ಣತನುಗಳ ಸಂಖ್ಯೆ ಏಕಾಭ ಸಂಖೆ, (haploid 
೧೬71001). ಇಂಥ ತಂಡಗಳು ಒಂದು ಕೋಶದಲ್ಲಿ ಎರಡಿದ್ದಲ್ಲಿ ಅದು ದ್ವಯಾಭ 
(diploid - diplo, two) ತಂಡ, ಅದರಲ್ಲಿನ ವರ್ಣತನುಗಳ ಸಂಖ್ಯೆ ದ್ವಯಾಭ 
ಸಂಖ್ಯೆ (6101016 ಗ್ಗUIಿMber). ಲೈಂಗಿಕ ಪ್ರಜನನ (sexual reproduction) 
ಇರುವ ಎಲ್ಲಜೀವಿಗಳಲ್ಲಿಯೂ ಅವುಗಳ ತಂದೆ ನೀಡುವ ರೇತೃ (sperm, 


181 


5666, semen; ರೇತ್‌ಸ್‌, $6776೧; ರೇತೃ ರೀ) ಕೋಶದಲ್ಲಿಇಂಥ 
ಒಂದು ಏಕಾಭ ಸಂಖ್ಯೆಯ ವರ್ಣ ತನುಗಳಿರುತ್ತವೆ, ತಾಯಿ ನೀಡುವ ಅಂಡ 
(೦೪೬೧) ಕೋಶದಲ್ಲಿ ಮತ್ತೊಂದು ಏಕಾಭಸಂಖ್ಯ್ಮೆಯ ವರ್ಣತನುಗಳಿರುತ್ತವೆ. 
ಇವೆರಡೂ ಸೇರಿ ಯೋಜಿತಿ (20016 - zygon, yoke; ಇಲ್ಲಿನ ಸಮಧಾತು 
"""ಯುಜ್‌'', ಸೇರಿಸು - ಕನ್ನಡದ "ನೊಗ' ಜ್ಞಾಪಿಸಿಕೊಳ್ಳಿ; ಆ ಧಾತುವಿನಿಂದ 
ಯುಜಿತಿ, ಉಚ್ಚಾರಣೆಯ ಸೌಕರ್ಯಕ್ಕೆ ಯೋಜಿತಿ) ಎಂಬ ಒಂದೇ 
ಕೋಶವಾಗುತ್ತದೆ. ಹೀಗಾಗಿ ಈ ಯೋಜಿತಿಯಲ್ಲಿಇರುವುದು ತಂದೆಯಿಂದ 
ಬಂದ ಒಂದು ಏಕಾಭ, ತಾಯಿಯಿಂದ ಬಂದದ್ದು ಇನ್ನೊಂದು ಏಕಾಭ ಎಂಬಂತೆ 
ಒಟ್ಟು ದ್ವಯಾಭ ಸಂಖ್ಯೆ. ಇದು ವಿಭಜನೆಯಾಗುತ್ತ ಆಗುತ್ತ ಭ್ರೂಣವಾಗಿ, 
ಅದು ಇಂಥದೇ ಅನೇಕಾನೇಕ ವಿಭಜನೆಯ ಕೊನೆಯಲ್ಲಿ, ಆನಂತರ ಪ್ರೌಢ 
ಜೀವಿಯ ದೇಹವಾಗಿ, ಸಿದ್ಧವಾಗುತ್ತದೆ. ಈ ದೇಹದ ಸಹಸ್ರಾರು 
ಕೋಶಗಳಲ್ಲಿಯೂ ಇರುವುದು ಯೋಜಿತಿ ಕೋಶದಲ್ಲಿನಂತೆ ದ್ವಯಾಭ 


ಸಂಖ್ಯೆಯೇ. 


ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶ ವಿವಿಧ ಜಾತಿಗಳ ಏಕಾಭ 
ಸಂಖ್ಯೆ ಬೇರೆ ಬೇರೆ, ಎನ್ನುವುದು. ಹೀಗಾಗಿ ಅವುಗಳ ದೇಹದ ದ್ವಯಾಭ 


ಪ್ರತಿಕೋಶದಲ್ಲಿರುವುದು 23 ಏಕಾಭ ವರ್ಣತನುಗಳ ಎರಡು ತಂಡ. ಬಹುಶಃ 
ಸಾವಿರಾರು ಜೀವಿಜಾತಿಗಳ ವರ್ಣತನು ಸಂಖ್ಯೆ ಈಗ ನಿಶ್ಚಿತವಾಗಿದೆ. ಇದೇ 
ರೀತಿ. ನಾಯಿಯ ದ್ವಯಾಭ ಸಂಖ್ಯೆ 78, ಇಲಿಯದು 42, ಟರ್ಕಿಕೋಳಿಯದು 
82, ಕಪ್ಪೆಯದು 26, ಬಟಾಣಿ ಗಿಡದ್ದು 14, ಆಲೂಗಡ್ಡೆಯದು 48, 


ಯೀಸ್‌,ನದು 34 ಎಂಬಂತೆ. 


ಛೆ 


ಸಂಖ್ಯೆಯೂ ಬೇರೆ ಬೇರೆಯೇ. ಮಾನವನಲ್ಲಿ ಈ ಸಂಖ್ಯೆ 46 ಅಂದರೆ ಅವನ 


3 


ಈಗ ನಾವು ಜೀವಿಯಲ್ಲಿ ಮೂರು ಬಗಯ ಕೋಶಗಳನ್ನು 
ನೋಡಿದೆವು. ರೇತೃಕೋಶ, ಅಂಡಕೋಶ, ಯೋಜಿತಿ ಕೋಶಗಳು 
ಇವು... ದೇಹದ ಸಹಸ್ರಾರು ಕೋಶಗಳು ಈ ಯೋಜಿತಿ ಕೋಶದ 
ವಿಭಜನೆಯಿಂದ ಆಗಿಬಂದಂಥವು; ಎಂಬುದನ್ನೂ ಹೇಳಿದೆವು.. ಶರೀರವನ್ನು 
ವಾಸ್ತವವಾಗಿ ರಚಿಸುವ ಈ ಎಲ್ಲ ಕೋಶಗಳನ್ನು ತನುಕೋಶ 
(somatic cell-soma, body ತನು) ಎನ್ನುತ್ತಾರೆ. ಈ ಯೋಜಿತಿಯೂ, 


182 


ತನುಕೋಶಗಳೂ ವಿಭಜನೆ ಹೊಂದುವ ರೀತಿಯನ್ನು ಸೂತ್ರೀಕರಣ (mitosis 
-mito, thread, thread formation) ಎನ್ನುತ್ತಾರೆ. ಏಕೆಂದರೆ ಆ ವಿಭಜನೆಯ 
ವೇಳೆಯಲ್ಲಿಯೇ ವರ್ಣತನುಗಳು ಸ್ಪಷ್ಟವಾಗಿ ದಾರ ಅಥವಾ ಸೂತ್ರಗಳಂತೆ 
ಸೂಕ್ಷ್ಮದರ್ಶಕದಲ್ಲಿ ತೋರಿಬರಬಲ್ಲವು. ತನುಕೋಶ ವಿಭಜನೆ (somatic 
cell division), ಎಂದಿಗೂ ಈ ಸೂತ್ರೀಕರಣದ ರೀತಿಯದೇ. ತನು ಕೋಶ 
ವಿಭಜನೆಯಾಗದಿರುವಾಗ, ಅಂದರೆ ಆ ಕೋಶ, ತನ್ನ ದೈನಂದಿನ ಕಾರ್ಯದಲ್ಲಿ 
ತೊಡಗಿದ್ದಾಗ ಈ ವರ್ಣತನುಗಳು ಹೀಗೆ ಕಂಡುಬರುವುದಿಲ್ಲ. ವಿಭಜನೆ 
ಯಾಗುತ್ತ ಇರದ ಈ ತನುಕೋಶವನ್ನು ವಿಶ್ರಾಂತಕೋಶ (resting cell) 
ಎನ್ನುವುದು ವಾಡಿಕೆ; ಆದರೆ ನಿಜವಾದ ಜೀವವ್ಕಾಪಾರಗಳು ಭರದಿಂದ 
ಕೋಶದಲ್ಲಿ ನಡೆಯುತ್ತಿರುವುದು ಈ "ವಿಶ್ರಾಂತ ಸ್ಥಿತಿ'ಯಲ್ಲಿಯೇ. ಜೀವಿಯ 
ತನು (50ಗ8) ಈ ರೀತಿ ಬೆಳೆದು ಬಂದು, ಪ್ರೌಢ ಸ್ಥಿತಿ ಬಂದ ವೇಳೆಯಲ್ಲಿ ಅದು 
ತನ್ನ ಲೈಂಗಿಕ ಪ್ರಜನನಕ್ಕೆ ತೊಡಗುತ್ತದೆ. ಆಗ ಅದು ನೀಡುವ ರೇತೃ ಮತ್ತು 
ಅಂಡ ಕೋಶಗಳ ವರ್ಣ ತನು ಸಂಖ್ಯೆ ಮಾತ್ರ ಏಕಾಭಗಳು ಎಂಬುದನ್ನು ಮೇಲೆ 
ನೋಡಿದೆವು. ಇದು ಮಾತ್ರ ಹೇಗೆ ಸಾಧ್ಯವಾಯಿತು ? ರೇತೃ ಮತ್ತು ಅಂಡ 
ಕೋಶಗಳು ಉತ್ಪನ್ನವಾಗುವಾಗ ಕೋಶ ವಿಭಜನೆ ಯಾವಾಗಲೂ 
ನಡೆಯುತ್ತಿದ್ದಂಥ ಸೂತ್ರೀಕರಣ ಪದ್ಧತಿಯನ್ನು ಅನುಸರಿಸುವುದಿಲ್ಲ. ಆಗ 
ಕೋಶದ ದ್ವಯಾಭ ಸಂಖ್ಯೆ ಸರಿಯಾಗಿ ಅರ್ಧ ಅರ್ಧವಾಗಿ ವಿಂಗಡಿತವಾಗುತ್ತದೆ, 
ಹ್ರಾಸವಾಗುತ್ತದೆ. ಆದುದರಿಂದ ಇಲ್ಲಿನ ವಿಭಜನೆ, ಹ್ರಾಸೀಕರಣ (meiosis 
- meiosis, diminution ಹ್ರಾಸ; ಉಚ್ಚಾರಣೆಯ ಸುಕರತೆಗೆ ಹ್ರಾಸೀಕರಣ) 
ಎಂದು ಕರೆಯಲ್ಪಡುತ್ತದೆ. ವಿಭಜನೆಯ ಈ ಎರಡು ಬಗೆಯಿಂದಾಗಿ 
ತನುಕೋಶಗಳಲ್ಲಿ ದ್ವಯಾಭ ಸಂಖ್ಯೆ (diploid ೧೬೧7) ಅಥವಾ 2! 
ಸಂಖ್ಯೆ, ರೇತೃ ಮತ್ತು ಅಂಡಕೋಶಗಳಲ್ಲಿ ಏಕಾಭ ಸಂಖ್ಯೆ (haploid number) 
ಜಥವಾN ಸಂಖ್ಯೆ ಎಂದು ಆಗಿಬರುವುದು ಸಾಧ್ಯ. ಹ್ರಾಸೀಕರಣ ನೀಡುವುದು 
ರೇತೃ, ಅಂಡ ಎನ್ನುವ ಅಂಕುರ ಕೋಶ (erm cell) ಗಳನ್ನು. 


` ಅಂದರೆ ಈ ಹ್ರಾಸೀಕರಣ ಹೇಗೆ ಸಾಧ್ಯವಾಗುತ್ತದೆ ಎನ್ನುವುದನ್ನು 
ತಿಳಿಯುವುದು ಅತಿ ಮುಖ್ಯ ಎಂದಂತಾಯಿತು. ಈ ವಿಭಜನೆ, ವಾಸ್ತವವಾಗಿ 
ಓೋಶದ ಒಂದಲ್ಲ ಎರಡು ವಿಭಜನೆಗಳ ಒಂದು ಅನುಕ್ರಮ. ಮೊದಲನೆಯ 


183 


ಆಹರ ಈ ಎರಡೂ ವರ್ಣ ತನುಕಗಳು ಇದರಿಂದ ಭೌತಿಕವಾಗಿ ಪೂರ್ಣವಾಗಿ 
ಬೇರೆ ಬೇರೆಯಾಗಿ ಬಿಡುವುದಿಲ್ಲ, ಬದಲು ಒಂದು ಕೇಂದ್ರಭಾಗಕ (೦6೧೦೧7೮6, 
060110 ಕೇಂದ್ರ ; mere, ೩ small paಗೆ ಭಾಗಕ)ದಲ್ಲಿ ವಿಭಜನೆಯಾಗದೇ 
ನಿಂತಿರುತ್ತವೆ ಅವು ಕೊಂಚ ಕಾಲ. ದ್ವಯಾಭ ಕೋಶದಲ್ಲಿನ ವರ್ಣತನುಗಳು 
ಎರಡು ತಂಡದ್ದು, ಒಂದು ರೇತೃವಿನದು, ಇನ್ನೂಂದು ಅಂಡದ್ದು ಎನ್ನುವುದು 
ನಿಮಗೆ ನೆನಪಿನಲ್ಲಿರಬೇಕು. ಏಕಾಭವರ್ಣತನು ಸಂಖ್ಯೆಯಲ್ಲಿನ ಒಂದೊಂದು 
ವರ್ಣತನು ಒಂದೂದು ಬಗೆಯದು. ಅದುದರಿಂದ ಯೋಜಿತಿಯಲ್ಲಿ ಇವೆರಡೂ 
ಸೇರಿಕೊಂಡಾಗ ಒಂದು ಬಗೆಯ ವರ್ಣತನುವಿಗ ಇದು ರೇತೃವಿನಿಂದ ಬಂದದ್ದು 
ಸಮನಾದ ಇನ್ನೊಂದು ವರ್ಣತನು - ಇದು ಅಂಡದಿಂದಬಂದದ್ದು, ಎಂಬಂತೆ 
ಎರಡು ಸಮರೂಪದ ವರ್ಣತನುಗಳು ಇರುತ್ತವೆ. ಇವನ್ನು ಸಮಕಥಧಿತ 
(homologous 00೧7೨, similar, logos, word, ಕಥನ) ವರ್ಣತನುಗಳು 


pe ಬ 
ದನ್ಲುತಾರೆ, 
ಟೆ ೨ 


ಕಾ ಎನಿ ಇ > ಅವು ಎ ಕ ಅ ದಾಖ 
ಹ್ರಾಸೀಕರಣದ ಮೊದಲ ವಿಭಜನೆಯ ವೇಳೆ, ಈ ಸಮಕಥಿತ 

ಬ್‌ ತಬ ತ್ರ ೨ ಪಾಪ ತಿ ೧ ತೆ ಮಾ 
ವರ್ಣತನುಗಳು ಜೋಡಿಗೊಂಡು, ವಿಭಜನೆಯಾಗುತ್ತಿರುವ ಕೋಶದ ಸಮಭಾಜಕ 


ವ 


(6೦೬೩೭೦1೩! ತಲ pane) ದಲ್ಲಿ ಚೊಕ್ಕವಾಗಿ ನಿಂತಿರುತ್ತವೆ 


6. 1ಪ್ರಾಸೀಕರಣದ ವರ್ಣತನು ವಿನ್ನಾಸ, ಉಭಯಪೀನ. (0100೧೪61) ತರಿ (spindle) ಯ ನಾರು 


(1016)ಗಳ ಮಧ್ದತಲದಲ್ಲಿರುವುದು ವರ್ಣತನು ಜೋಡಿಗಳು. 


184 


ಮುಖ್ಯ ಘಟನೆ ನಡೆಯುತ್ತದೆ. ಒ SENS Min ವರ್ಣತನುಕ ಕೆಲವು 
ಖಚಿತ ಬಿಂದುಗಳಲ್ಲಿ ದ ಆ ಭಾಗಗಳನ್ನು ಅದೇ ರೀತಿ ಭಂ 


ಹೊಂದಿದ ತನ್ನ ಸಮಕಥಿಕ ವರ್ಣತನುಕದ ಭ ವಾಗಗಳೊಂದಿಗೆ ಭೌತಿಕವಾಗಿ 
ವಿನಿಮಯ ಮಾಡಿಕೊಳ್ಳುತ್ತದೆ. ಹೀಗೆ ಭಾಗ ಭಾಗಗಳು ಅಡ್ಡಹಾಯ್ದಿರುವ 

೦ (೦1೦56170061 ಅಡ್ಡ ಹಾಯ್ದ, ಅಧಿಕ್ರಾಂತ) ಸ್ಲಿತಿ. ರೇತೃ 
ಹಾಗೂ ಅಂಡಕೋಶಗಳು ಸಂಜನಿತವಾಗುವ ವೇಳೆ ಸಂಭವಿಸುವ ; ಅಧಿಕ್ರಾಂತತ 


(cross-over or crossing over phenomenon) ವಂಶಾನುಗತಿಯಲ್ಲಿ 


ಬ 
ಅತಿ ಮುಖ್ಯವಾದ ಘ ಈ ಇದರಿಂದಾಗಿಯೇ ... ಜನ್ಮಿಗಳಲ್ಲಿ 
ಪ್ರತಿ ರೇತೃ ಹಾಗೂ ಅಂಡ ಜನಿಸುವ ವೇಳೆ ಕಲಬೆರಕೆ ಏರ್ಪಟ್ಟು ಬರುವುದು. 
ಅನುವಂಶಿಕತೆ ನಡೆಯುವಾಗ ಜನ್ಮಿಗಳ ಹರಡುವಿಕೆಯಲ್ಲಿ ಏರ್ಪಡುವ ಅನಂತ 
ವೈವಿಧ್ಯಗಳಿಗೆ ಈ ಅಧಿಕ್ರಾಂತತೆ ಮುಖ್ಯ ಹಾಗೂ ಸಂತತ ಕಾರಣ.(ಚಿತ್ರ6.2) 


*ಂಲ 





8) 


(ಇ) 





6.2.ವರ್ಣತನುಗಳ ಅಧಿಕ್ರಮಣ 

(೬) ಅಧಿಕ್ರಮಣಕ್ಕೆ ಸಿದ್ಧವಾಗಿ ಚೋಡಿಗೊಂಡಿರುವ ವರ್ಣತನುಗಳ ಒಂದು ಯುಗ್ಧ. ಒಂದು 
ಚಾ ಬಸಿ ವರ್ಜತನಕ ಇನ್ನೂಂದು ಜೋಡಿಯ ತನಗೆ ಅನುರೂಪವಾದ ವರ್ಣತನುಕದ 
ಎದುರು ನಿಂತಿದ. ಈ ಇವುಗಳಲ್ಲಿ ಮುರಿವ ಗೀಟುಗಳನ್ನನುಸರಿಸಿ ಅವು ಒಡೆದು, ಹಾಗೆ ಒಡೆದ 


185 


ಖಂಡಗಳನ್ನು ಪರಸ್ಪರ ಬದಲಿಸಿಕೊಳ್ಳುತ್ತವೆ. ಆಗ ನಡೆಯುವುದು ಅಧಿಕ್ರಮಣ. ಚೋಡಿಯ ಒಂದು 
ವರ್ಣತನುಕ ಬದಲಿಸದೆಯೇ ಹಾಗೆಯೇ ಉಳಿದುಕೊಂಡು ನಡೆಯುತ್ತದೆ ಎನ್ನುವುದನ್ನೂ ಗಮನಿಸಿ. 
ಭಂಗಹೊಂದಿ ವಿನಿಮಯಗೊಳ್ಳುವ ವರ್ಣತನುಕ ವಂಶಾನುಗತಿಯಲ್ಲಿ ವೈವಿಧ್ಯತರುವಂಥದ್ದು, ಇನ್ನೊಂದು 
ಸಮಾನತೆ ಉಳಿಸಿಕೊಳ್ಳುವಂಥದ್ದು 

(ಇ) ಅಧಿಕ್ರಮಣ ಆದ ಮೇಲೆ ಭಂಗಗೊಂಡ ವರ್ಣತನುಕಗಳ ಖಂಡಗಳು ಅದಲು ಬದಲಾಗಿ 
ಸ್ಹಾನಾಂತರವಾಗಿರುವುದನ್ನು ನೋಡಿ. 


ಭಾಗ ಭಾಗಗಳ ಈ ರೀತಿಯ ವಿನಿಮಯ ನಡೆದ ಮೇಲೆ ವರ್ಣತನುಗಳ 
ತಂಡ ಬೇರೆ ಬೇರೆಯಾಗಿ ರೇತೃವಿಗೆ ಒಂದು ಏಕಾಭ ತಂಡ, ಅಂಡಕ್ಕೆ ಒಂದು 
ಏಕಾಭ ತಂಡ ಎಂಬಂತೆ ಸಮನಾಗಿ ಹಂಚಿಹೋಗುತ್ತವೆ. ಇದು ನಡೆಯುವುದು 
ಹ್ರಾಸೀಕರಣದ ಎರಡನೆ ಕೋಶ ವಿಭಜನೆಯ ವೇಳೆ. ಆರಂಭದ ಅಂಕುರ 
ಮಾತೃಕೋಶ (6061೧7 mother cell), ಹೀಗೆ ಕೊನೆಗೆ ನೀಡುವುದು ನಾಲ್ಕು 
ಏಕಾಭ ಕೋಶಗಳನ್ನು. ಲೈಂಗಿಕ ಸಂಯೋಜನಾ ಸಾಮರ್ಥ್ಯವನ್ನು ಅನಂತರ 
ಹೊಂದುವ ಈ ಕೋಶಗಳನ್ನು ಗಾಮಿನಿ (gamete-gameen, to mate, to 
sexually unite; ಧಾತು, ಗಮ್‌; ಗಾಮಿನಿ : "ಪರಸ್ತ್ರೀಗಮನ' ಎಂಬ 
ಸುಪರಿಚಿತ ಪದವನ್ನು ಇಲ್ಲಿ ಜ್ಞಾಪಿಸಿಕೊಳ್ಳಿ) ಗಳು ಎನ್ನುತ್ತಾರೆ. ಒಂದು 
ಪುಂಗಾಮಿನಿ (೩! 0೩೧71619) ಇನ್ನೊಂದು ಸ್ತ್ರೀಗಾಮಿನಿ (1671816 gamete; 
ಇಲ್ಲಿ ಸ್ತ್ರೀಗೆ: ಹೋಗುವಂಥದ್ದು ಎನ್ನುವ ಅರ್ಥದ ಬದಲು, ಸ್ತ್ರೀಯಿಂದ ಪುಂಗೆ 
ಹೋಗುವಂಥದ್ದು ಎಂದು ಇಟ್ಟುಕೊಳ್ಳಬೇಕು) ಅಥವಾ ಗಂಡುಗಾಮಿನಿ, 
ಹೆಣ್ಣುಗಾಮಿನಿ. ಈ ಗಂಡು, ರೇತೃ, ಹೆಣ್ಣು, ಅಂಡ ಎಂಬುದನ್ನು 
ುತ್ತೆಹೇಳಬೇಕಿಲ್ಲ. ಇವೆರಡರ ್ಜ್ನ ಸಂಖ್ಯೆಯ ತಂಡಗಳನ್ನು ಸ್ವೀಕರಿಸಿ 
ಯೋಜಿತಿ 28 ಆಗಿ ನಿಲ್ಲುತ್ತದೆ. | 


ಪ್ರಜನನ ಕ್ರಿಯೆಯ ಈ ಕೋಶಶಾಸ್ತ್ರೀಯ (0)/0106/08/) ಕಥನ ಸ್ಥಿರ 
ಪಟ್ಟಿದ್ದು 20ನೆ ಶತಮಾನದ ಮಧ್ಯಭಾಗದ ವೇಳೆ. ಇದಕ್ಕೆ ಮುಂಚೆಯೇ 
ಅಂದರೆ 1866ರಲ್ಲಿ ಗ್ರೆಗರ್‌ ಮೆಂಡಲನು (Gregor Mendel) ವಂಶಾನುಗತಿಯ 
ಆಧಾರಿಕ ನಿಯಮಗಳನ್ನು ಪ್ರಸ್ತುತ ಪಡಿಸಿದ್ದ. ತೋಟದ ಬಟಾಣಿಗಿಡ (ಇದರ 
ಶಾಸ್ತ್ರೀಯನಾಮ ಪೈಸಮ್‌ ಸಟೈೆವಮ್‌, Pisum sativum) ದಲ್ಲಿ ಹಲವಾರು 
ತಳಿಗಳು ಅಥವಾ ಪ್ರವಿಧ (6೫7) ಗಳು ಉಂಟು. ಇವು ಕೆಲವು ಸುಸ್ಪಷ್ಟ (well 
661/766)) ಲಕ್ಷಣಗಳ ಜೋಡಿಗಳೆಂದು (ಬೀಜದ ಆಕಾರ - ಗುಂಡು ಅಥವಾ 


186 


ಸುರಕಿನದು; ಬೀಜದ ಬಣ್ಣ - ಹಳದಿ, ಹಸಿರು; ಹೂವಿನ ಬಣ್ಣ ನಸುಗೆಂಪು, 
ಬಿಳಿ;ಗಿಡದ ಎತ್ತರ -ಉದ್ದ , ಗಿಡ್ಡ - ಎಂದು ಮುಂತಾಗಿ) ಪ್ರಭಿನ್ನವಾಗಿರುತ್ತವೆ. 
ಈ ತಳಿಗಳೆಲ್ಲ ಯಥಾರ್ಥ ಪ್ರಸವಿ (true breeding) ಗಳು (true breeders). 
ಅಂದರೆ ಅವು ತಮ್ಮ ಮಾತಾಪಿತೃ ಅಥವಾ ಜನ್ಮದರಿಗೆ ( ಈ ಪದ, ಸೂಕ್ತತರ, 
ಏಕೆಂದರೆ ಹ್ರಸ್ಮತರ) ತದಾತ್ಮ (16670081 ಸಂತಾನ (00601೧0) 
ನೀಡುವಂಥವು. ಮೆಂಡಲನು ಕಂಡುಹಿಡಿದದ್ದು ಒಂದೇ ಒಂದು ಲಕ್ಷಣದಲ್ಲಿ 
ಭಿನ್ನವಿರುವ ಇಂಥ ಎರಡು ಜನ್ಮದರಲ್ಲಿ ತಳೀಕರಣ (01666170) ಅಥವಾ 
ಅಂತರ ಪ್ರಸವನ -(1716101660170) ಮಾಡಿದರೆ - ಇದನ್ನು ಅಂತರಕ್ರಾಮಣ 
(inter crossing) ಎಂದೂ ಹೇಳಬಹುದು - ಅಗುವ ಸಂತಾನ (ಇದನ್ನು 
ಮೊದಲನೆಯ ಪುತ್ರೀಯ al - filius, a son, - ಪೀಳಿಗೆ generation 
ಎನ್ನುತ್ತಾರೆ. ಇದು ೧1) ದಲ್ಲಿ ಎಲ್ಲ ವ್ಯಕ್ತಿಗಳೂ ಜನ್ಮದರಲ್ಲಿನ ಒಂದೇ ಒಂದು 
ಲಕ್ಷಣವನ್ನು ತೋರುತ್ತವೆ; ಎರಡನ್ನೂ ತೋರುವುದಿಲ್ಲ - ಎಂಬುದನ್ನು. 
ಉದಾಹರಣೆಗೆ,ಗುಂಡು - ಸುರುಕು ಇದ್ದರೆ ಗುಂಡೇ ೯1 ನಲ್ಲಿ 
ಅಭಿವೃಕ್ತವಾಗುವುದು (17೩೧166160), ಆ ಪೀಳಿಗೆಯ ಎಲ್ಲ ಸದಸ್ಕರಲ್ಲಿಯೂ. 
ಹೀಗೆ ಅಭಿವೃಕ್ತವಾಗುವ ಲಕ್ಷಣವನ್ನು ಅಭಿಭಾವಿ (4011೧೩) ಎಂದೂ, 
ಹಾಗೆ ತೋರಿ ಬರದೆ ಅಡಗಿಕೊಂಡಿರುವ ಲಕ್ಷಣವನ್ನು ಆಧೋಭಾವಿ 
(17906560/6) ಎಂದೂ ಹೇಳುತ್ತಾರೆ. ಈ ಎರಡರಲ್ಲಿ ಯಾವುದಾದರೊಂದು 
ಮಾತ್ರ ಹೀಗೆ ಕಂಡು ಬರುವುದು ಸಾಧ್ಯವಿರುವುದರಿಂದ (ಇಲ್ಲಿ ಬರುವುದೇನೋ 
ಗುಂಡು, ಸರಿ) ಇವೆರಡೂ ಪರಸ್ಪರ ವೈಕಲ್ಪಿಕ (Alternative) ಗಳು. 

ಇನ್ನು ೧1 ಪೀಳಿಗೆಯ ವ್ಯಕ್ತಿಗಳ ನಡುವೆಯೇ ಅಂತರ ಪ್ರಸವನ 
ನಡೆಸಿದರೆ ಏನಾದೀತು ? ಆಗ ಬರುವ £2 ಪೀಳಿಗೆಯಲ್ಲಿನಲ್ಲಿ ಮೂರು 
ಚತುರ್ಥ (ಆಆ೩ಗ61 ಅಂದರೆ ನಾಲ್ಕರಲ್ಲಿ ಒಂದು ಭಾಗ)ಗಳು ಅಭಿಭಾವೀ 
(ಮೆಟ್ಟಿನಿಂತ) ಲಕ್ಷಣವನ್ನೂ, ಒಂದು ಚತುರ್ಥ, ಅಧೋಭಾವೀ (ಅಡಗಿನಿಂತ) 
ಲಕ್ಷಣವನ್ನೂ ತೋರುತ್ತವೆ. ಅಂದರೆ ಒಂದಿದ್ದರೆ ಇನ್ನೊಂದು ಇಲ್ಲ, 
ಗುಂಡಾಗಿದ್ದರೆ ಸುರುಕಿರುವುದು ಅಸಾಧ್ಯ ಎಂದಂತೆ. ಇಲ್ಲಿ, ಅಧೋಭಾವೀ 
ಗಿಡಗಳು ಯಥಾರ್ಥ ಪ್ರಸೂತಿ (!೪60/666179) ಗಳು; ಅಂದರೆ ಈ ಗಿಡಗಳ 


187 


ವೃಕ್ತಿಗಳಲ್ಲಿಯೇ ಸ್ವ-ಅಂತರ ಕ್ರಮಣ (se! ೦7೦55170) ನಡೆಸಿದರೆ ಆಗುವ 


೯3 ಪೀಳಿಗೆಯ ಎಲ್ಲ ಸದಸ್ಮರೂ ಅಧೋಭಾವೀ ಲಕ್ಷಣವನ್ನೇ ತೋರುವಂಥವು. 
ಆದರೆ ೯2 ನ ಅಭಿಭಾವಿಗಳು ಹೀಗೆ ನೀಡುವ ಸಂತಾನ ಎರಡು ವಿಧ; 
ಅವುಗಳಲ್ಲಿ ಮೂರನೆ ಒಂದು ಭಾಗ ಯಥಾರ್ಥ ಪ್ರಸೂತಿಗಳು ಮಿಕ್ಕವುಗಳ 
ಸಂತಾನ 3 : 1 ಅಂದರೆ 3 ಅಭಿಭಾವಿ, 1, ಅಧೋಭಾವಿ, ಎಂಬ ಅನುಪಾತದಲ್ಲಿ 


ಬರುವಂಥವು. 


ತನ್ನ ಈ ಪ್ರಯೋಗಾತ್ಮಕ ವೀಕ್ಷಣೆ (೦೭567/800೧) ಗಳಿಗೆ ಮೆಂಡಲನು 
ಮಂಡಿಸಿದ ಪ್ರತಿಪಾದನೆ (hypothesis; ಇಲ್ಲಿ hypo - under ಎಂದು 
ಇಂ 


ಅದಕ್ಕೆ, ಅಧ: ಪಾದನೆ ಎನ್ನುವುದು ಸರಿಯಲ್ಲ; ಅಲ್ಲದೆ "ಪ್ರತಿಪಾದನೆ' 
"ಪ್ರಚಲಿತ ಪದವೂ ಹೌದು ) ಹೀಗೆ : ಅಂತರಭಿನ್ನ (೦೦೧11೩5070) ಲಕ್ಷಣಗಳ 


ವಿವಿಧ (೪೩riಂus)) ಚೋಡಿಗಳ ಪ್ರತಿಯೊಂದೂ ಆಗಿಬರುವುದು ಒಂದು 
ಕಾರಕಾಂಶ (8೦101) ದಿಂದ; ಈ ಕಾರಕಾಂಶಕ್ಕೆ ವೈಕಲ್ಪಿಕವಾಗಿ (Alternative) 
ಬೇರೊಂದು ರೂಪು ಉಂಟು; ಉದಾಹರಣೆಗೆ ಗುಂಡನೆಯದಕ್ಕೆ, ಸುರುಕು; 
ಬಿಳಿಗೆ- ಹಳದಿ ಎಂದು ಮುಂತಾಗಿ). ಅಂದರೆ, ಇಲ್ಲಿರುವುದು ಅನ್ಕೋನ್ಕವಾಗಿ 


ವಿಕಲ್ಲಗಳಾಗಿ ಎರಡು ಕಾರಕಾಂಶಗಳು. ಹೀಗಾಗಿ ಇವೆರಡನ್ನೂ 
ಪರಸ್ಪರ ಆನ್ಕೋನ (Allele allelon, of one another) ತ ಇಲ್ಲಿರುವುದು 


ಎರಡು ಅನೂ ನಿಲ ರೂಪೀ ಕಾರಕಾಂಶ (81610೧10100 (49) ಗಳು 
ಎಂದು ಹೇಳಬಹುದು. ಈ ಇದೇ ಕಾರಕಾಂಶವನ್ನು ಈಗ ಜನ್ಮಿ (09೧6) 
ಎನ್ನುತ್ತಾರೆ, ಮೆಂಡಲನ ಸಿದ್ದಾಂತ ರೂಪೀ ನಿರ್ಧರಣೆಗೆ ಆಧಾರವಾದ 
ಕಂಡು ಹಿಡಿದಿರುವ ಈಗಿನ ಜಾನ್ಕಕಿಜ್ಞರು 
ದ ಮೇಲೆ, ಪ್ರತಿಗಿಡಕ್ಕೂ ಅದರ ನಿರ್ದಿಷ್ಟ (p೩ಗೆicular) 
ಲಕ ವೊಂದನ್ನು ನಿಯಂತ್ರಿಸಲು ಜನ್ಮಿಗಳ ಒಂದು ಚೋಡಿ ಇರುತ್ತ ದೆ, ಇದರಲ್ಲಿ 
೦ದೊಂದೂ ಅದಕ್ಕೆ ನ ಅದರ ಒಂದು ಜನ್ಮದದಿಂದ, ತಂದೆ ಅಥವಾ 
ಶಾ ; ಬೀಜದ ಆಕೃತಿಯ ಅನ್ಕೋನ್ಶಿಲಗಳಿಗೆ, ಅದು 
ಗುಂಡು ಬೀಜವಿದ್ದಲ್ಲಿ ಣಿ ಎಂಬ ಸಂಕೇತ, ಸುರುಕಿನದು ಇದ್ದಲ್ಲಿ ಎಂ 
ಸಂಕೇತ ವಾಡಿಕೆಯಾಗಿದೆ. ಪತ ಗ ಅಭಿಭಾವಿ, ! ಅಧೋಭಾವಿ. ಹೀಗೆ 


PS 

ಐ 
ಇ 
3 
ಕ್ಷ 
ದ್‌ 
oY 
ಕ್ಷ 
[end 

ಹ 
(ಗ 


1 88 


ಗುಂಡು - ಸುರುಕಿನ ಬೀಜಗಳನ್ನುಳ್ಳ ಯಥಾರ್ಥ ಪ್ರಸೂತೀ ಗಿಡಗಳು (true 
breeder plants) RR ಮತ್ತು ಗ ಎಂಬ ಚಾನ್ಯಪ್ರಕಾರ (genotype) 
ಅಥವಾ ಜಾನ್ಮಿಕ ಸಂವಿಧಾನ (06760000710051107) ಗಳನ್ನು ಅನುಕ್ರಮವಾಗಿ 
ಹೊಂದಿರುತ್ತವೆ. ಎರಡನ್ನೂ ಬೀಜದ ಆಕೃತಿಯ ವಿಷಯದಲ್ಲಿ ಸಮಯುಜಿತ 
(೧೦೧7೦20೦೬೨) ಎನ್ನುತ್ತಾರೆ. ಔr ವಿಧದ ಜಾನ್ಮಪ್ರಕಾರಕ್ಕೆ ವಿಷಮಯುಜಿತ 
(heterozygous) ಎನ್ನುತ್ತಾರೆ. ಈ ವಿಷಮಯುಜಿತದಲ್ಲಿಬೀಜದ ಆಕೃತಿ 
ಗುಂಡು; ಅಂದರೆ ಗುಂಡುತನ ಇಲ್ಲಿ ವ್ಯಕ್ತ ಪ್ರಕಾರ (phenotype) - ! ಇಲ್ಲಿ 
ಅಧೋಭಾವೀ ಅಂದರೆ, ಅದು ಬರೀ ಜಾನ್ಮಪ್ರಕಾರ (66700/06)ಎಂಬುದನ್ನು 
ನೆನಪಿನಲ್ಲಿಡಿ. ಇಲ್ಲಿನ ಮುಖ್ಯ ಸಂಗತಿ ಎರಡು ಅನ್ಕೊನ್ಕಿಲಗಳು ಯಾವ 
ರೀತಿಯಲ್ಲಿಯೂ ತಮ್ಮ ತಮ್ಮಲ್ಲಿ ಮಿಲಿತವಾಗುವುದಿಲ್ಲ, ಮಿಶ್ರಿತವೂ 
ಆಗುವುದಿಲ್ಲ, ಬದಲು ಸ್ವತಂತ್ರವಾಗಿ ತಾವು ಇರುವ ಗಾಮಿನಿ (0೩೧೨೦1೦5) 
ಗಳ ಮೂಲಕ ಸಂತಾನಕ್ಕೆ ತಮ್ಮದೇ ರೀತಿಯಲ್ಲಿ ಸಂಪ್ರೇಷಿತವಾಗುತ್ತವೆ 
ಎಂಬುದು. 
ವಿಭಿನ್ನ ಲಕ್ಷಣಗಳೂ ಹೀಗೆಯೇ ಸ್ವತಂತ್ರವಾಗಿ ವಂಶಾಗತ (inherited) 
ವಾಗುತ್ತವೆ. ಉದಾಹರಣೆಗೆ ಗುಂಡು, ಹಳದಿ ಬೀಜ (ಇದರ ಜನ್ಮಿ ಸಂವಿಧಾನ 
ಅಥವಾ ಜಾನೃಪ್ರಕಾರ ಗರ್ಭ) ದ ಬಟಾಣಿ ಗಿಡಗಳನ್ನು ಸುರುಕು, ಹಸಿರು 
ಬೀಜದ (yy) ಗಿಡಗಳೊಡನೆ ಅಧಿಕ್ರಮಣ ನಡೆಸಿದರೆ ಆಗುವ ₹1 ಪೀಳಿಗೆಯ 
ಜಾನ್ಮಪ್ರಕಾರ ಔyಗy ತೋರುವುದು ಗುಂಡು, ಹಳದಿ ಬೀಜಗಳನ್ನು. ಏಕೆಂದರೆ 
ುಂಡುತನ, ಹಳದೀತನ ಇವೆರಡೂ ಅಭಿಭಾವಿಗಳು. ೯1 ವ್ಯಕ್ತಪ್ರಕಾರಗಳು 
ನೀಡುವುದು ಮಾತ್ರ 9 ಗುಂಡು - ಹಳದಿ, 3 ಗುಂಡು - ಹಸಿರು, 3 ಸುರುಕು- 
- ಹಳದಿ, 1 ಸುರುಕು - ಹಸಿರು ಎಂಬ ಅನುಪಾತದಲ್ಲಿ. ಅಂದರೆ ಜನ್ಮಿಗಳು 
ಆಅದಧಿ'`ವಾ ವಮಂಡಲನ ಕಾರಕಾಂಶಗಳು ಬೇರೆ ಬೇರೆಯಾಗಿಯೇ 
ವಂಶಾಗತವಾಗುವುದು ಒಟ್ಟೊಟ್ಟಿಗೆ ಅಲ್ಲ ಎನ್ನುವುದು ನಿಶ್ಚಯವಾದಂತೆಯೇ. 
ಇದನ್ನು ಮೆಂಡಲ್‌, "ಸ್ವತಂತ್ರ ಹಂಚಿಕೆಯ ನಿಯಮ ' (law of independent 
assonlIment) ಎಂದೇ ಕರೆದ. 


೬ 


ಪ ದ 
ಅವು ಬೇರೆ ಬೇರೆ ವ IE NS A ನಿ - 
ವು ಬೀರೆ ವರ್ಣತನುಗಳಲ್ಲಿ ಇರುತ್ತಿರುವಾಗ ಮಾತ್ರ ಎಂದು. ಒಂದೇ 


ಣಿ 


ಆದರೆ ಈಗ ಸ್ಥಿರವಾಗಿದೆ ಜನ್ಮಿಗಳು ಹೀಗೆ ಸಂಪೂರ್ಣ ಸ್ವತಂ 
ನು 


189 


ವರ್ಣತನುವಿನಲ್ಲಿನ ಜನ್ಮಿಗಳು ಅನೇಕ ವೇಳೆ ಒಟ್ಟೊಟ್ಟಿಗೇ ವಂಶಾಗತವಾಗುತ್ತವೆ, 
ಎನ್ನುವುದೂ ಈಗ ಕಂಡುಬಂದಿದೆ. ಇದಕ್ಕೆ ಭಂಗ ಬರುವುದು ಅಧಿಕ್ರಮಣದ 
ವೇಳೆ ವರ್ಣತನುಕಗಳ ನಡುವೆ ಆಗುವ ವಿನಿಮಯಗಳಿಂದಾಗಿ ಎಂಬುದನ್ನು 
ನೀವು ಈಗ ಸ್ಮರಿಸಿಕೊಳ್ಳುವುದು ಸೂಕ್ತ. ಅನ್ಕೋನ್ಕಿಲಗಳಲ್ಲಿ ಒಂದು ಅಭಿಭಾವಿ, 
ಇನ್ನೊಂದು ಅದೋಭಾವಿಯಾಗಿರುವುದು ಸಾಮಾನ್ಯ, ಆದರೆ ಸಾರ್ವತ್ರಿಕವೇನೂ 
ಅಲ್ಲ. ಉದಾಹರಣೆಗೆ ಶುದ್ದ ಬಿಳೀ ಹೂವಿನ ಸಂಜೆಮಲ್ಲಿಗೆ ಗಿಡವನ್ನು ಶುದ್ದ 
ಕೆಂಪು ಹೂವಿನ ಪ್ರವಿಧದೊಂದಿಗೆ ಆಧಿಕ್ರಮಣ ನಡೆಸಿದರೆ ೯2 ಪೀಳಿಗೆಯಲ್ಲಿ 
5೦ಪು, ನಸುಗೆಂಪು , ಬಿಳಿ ಎಂಬ ಮೂರು ಪ್ರವಿಧಗಳು 1:2:1 ಎಂಬ 
ಅನುಪಾತದಲ್ಲಿ ಏಳುತ್ತವೆ. ಇಂಥ ಅನ್ಕೋನ್ಕಿಲಗಳನ್ನು ಸಹ ಅಧಿಭಾವಿ (00- 
60771೧7೩೧1 ಎನ್ನುತ್ತಾರೆ. ಇಂಥ ವೇಳೆ, ಜಾನ್ಮಿಕ ಸಂವಿಧಾನದಲ್ಲಿ 
ವ್ಯಕ್ತಪ್ರಕಾರವೂ, ಜಾನ್ಮಪ್ರಕಾರವನ್ನೇ ತೋರಿಸುತ್ತದೆ ಎನ್ನುವುದನ್ನು ಗಮನಿಸಿ. 


ಜನ್ಮಿಯೊಂದಕ್ಕೆ ಒಂದಕ್ಕಿಂತಹೆಚ್ಚು ಅಂದರೆ ಬಹುಧಾ ಅನ್ಕೋನ್ಮಿಲ 
(multiple allele) ಗಳರುವುದೂ ಸಾಧ್ಯ ಇದರ ಸುಪರಿಚಿತ ದೃಷ್ಟಾಂತ 
ಮಾನವನಲ್ಲಿನ AಿB೦ ರಕ್ತ ವರ್ಗ ಸಂಹತಿ. 


ವಿಜ್ಞಾನ ಚರಿತ್ರೆಯಲ್ಲಿ ಕೆಲವು ವೇಳೆ ಸಂಭವಿಸುವಂತೆ, ಮೆಂಡಲನ ಈ 
ಮಹತ್ವದ ಸಂಶೋದನೆಯನ್ನು ಆಗಿನ ವಿಜ್ಞಾನ 
ಅಲ್ಲಗಳೆದಿತ್ತು. ತನ್ನ ಮಾಹಿತಿಯನ್ನು ವಿಶ್ಲೇಷಿಸಲು ಅವನು ಸಂಭಾವ್ಯ್ಮತಾ 

ಕಾ 


ಸಿದ್ಧಾಂತ (0೦0೩0॥10/ 17600/) ವನ್ನು ಅವಲಂಬಿಸಿದ್ದ, ಇದು ಆ ಕಾಲದ 


ಒ 


ಜೀವ ವಿಜ್ಞಾನಿಗಳಿಗೆ ಪರಕೀಯ ವಸ್ತುವಿಷಯವಿದ್ದಿತ್ತು ಎಂಬುದು ಇಲ್ಲಿನ 
ಅವಚ್ಚೆಗೆ ಭಾಗಶಃ ಕಾರಣವಷ್ಟೆ. ಮುಖ್ಯಕಾರಣವಿದ್ದದ್ದು ಅವನು ತನ್ನ 
ಕಾಲದಿಂದ ಬಹುದೂರ ಮುಂದೆ ನಡೆದಿದ್ದ ಎಂಬುದು. ಅವನ 


ಸಮಕಾಲೀನವಾಗಿದ್ದ ಅಂಗರಚನಾ ಶಾಸ್ತ್ರ ಅಥವಾ ಅನುಭೇದನ (anatomy 
- ana, up; tome, a cutting) ; the science that came out of cutting) 
ಇಂಬ ನ್‌ 


ಹಾಗೂ ದೇಹಕ್ರಿಯಾ ಜ್ಞಾನ (ಗysiolಂgy) ಅವನ ಸಿದ್ದಾಂತವನ್ನು 
ಅರಿತುಕೊಳ್ಳಲು ಯಾವ ಆಧಾರವನ್ನೂ ನೀಡಿರಲಿಲ್ಲ. ಉದಾಹರಣೆಗೆ ಕೋಶ 


190 


ವಿಭಜನೆ, ಅಲ್ಲಿನ ಸೂತ್ರೀಕರಣ, ಹ್ರಾಸೀಕರಣ ಇವಾವುವೂ ಆಗ್ಲೆ ಸಂಶೋಧಿತವೇ 
ಆಗಿರಲಿಲ್ಲ. 1900 ರಲ್ಲಿ ಅವನದೇ ಈ ಸಿದ್ದಾಂತಗಳನ್ನು ಮತ್ತೆ ವಿಜ್ಞಾನಿಗಳು 
ಸಂಶೋಧಿಸಿದ ಮೇಲೆ ಅವನ ತತ್ತ್ವಗಳು ಸಸ್ಕ ಹಾಗೂ ಪ್ರಾಣಿಗಳೆಲ್ಲದರ 
ವಂಶಾಗತಿಯನ್ನು ಸ್ವಲ್ಪಗಣಿತ ಬದ್ಧರೀತಿ ವಿವರಿಸಿದವು ಎಂಬುದು ತಿಳಿದು 
ಬಂದಿತು. ವರ್ಣತನುಗಳೂ ಜನ್ಮಿಗಳೂ ಹೀಗೆ ಸಮಾನಾಂತರ ರೀತಿಯಲ್ಲಿ 
ವರ್ತಿಸುತ್ತವೆ ಎಂಬುದು ತಿಳಿದು ಬಂದ ಮೇಲೆ 1903ರಲ್ಲಿ ವಾಲ್ಟರ್‌ ಸಟನ್ನನು 
(Walter Sutton) ವಂಶಾನುಗತಿಯ ವರ್ಣತನು ಸಿದ್ದಾಂತ (chromosomal 
theory of inheritance) ವನ್ನು ಮಂಡಿಸಿ ಜನ್ಮಿಗಳು ವರ್ಣತನುಗಳ 
ಭಾಗಗಳು ಎಂದು ಪ್ರತಿಪಾದಿಸಿದ. 


ವರ್ಣತನುವಿನಲ್ಲಿ ಹೀಗೆ ಪ್ರಾಯೋಗಿಕವಾಗಿ ಸ್ನಾನಾಪನ್ನಗಳಿಸಿಕೊಂಡ 
ಪ್ರಥಮ ಲಕ್ಷಣ ಲೈಂಗಿಕತೆ (x, sxual॥y). ಬಹುತೇಕ ನಿಜನ್ಮಷ್ಠಿತಗಳಲ್ಲಿ 
ವರ್ಣ ತನುವಿನ ಎರಡು ಪ್ರತಿಲಿಪಿಗಳು (00 ಹೆಣ್ಣಿನ ಪ್ರತಿ ಕೋಶದಲ್ಲಿಯೂ 
ಇರುತ್ತವೆ. ಗಂಡಿನ ಕೋಶದಲ್ಲಿಯಾದರೋ * ನ ಒಂದು ಪ್ರತಿಲಿಪಿ ಮಾತ್ರ 
ಇರುತ್ತದೆ ಹಾಗೂ ಇದಕ್ಕಿಂತ ರೂಪದಲ್ಲಿ ಭಿನ್ನವಾದ / ವರ್ಣತನು ಇರುತ್ತದೆ. 
ಅಂದರೆ ಇಲ್ಲಿ ಅಂಡ ಒಂದೇ ಒಂದು * ವರ್ಣತನುವನ್ನು 
ಮಾತ್ರಹೊಂದಿರಬಹುದು, ಆದರೆ ರೇತೃವಿಗೆ * ಅಥವಾ ೫ ಇವುಗಳಲ್ಲಿ 
ಯಾವುದಾದರೂ ಒಂದು ಮಾತ್ರ ವರ್ಣತನು ಇರಬಲ್ಲುದು. * ಹೊಂದಿದ 
ರೇತೃವಿನಿಂದ ಗರ್ಭಾದಾನ (19ಗ15800) ನಡೆದರೆ ಆಗುವುದು ಹೆಣ್ಣುಯೋಜಿತಿ 
(216019) ಅಂದರೆ ಹೆಣ್ಣು ಶಿಶು, / ಹೊಂದಿದ ರೇತೃವಿನಿಂದ ಆದರೆ, 
ಬರುವುದು ಗಂಡುಯೋಜಿತಿ, ಗಂಡು ಶಿಶು. ಬಹುತೇಕ ಜೈವ ಜಾತಿಗಳಲ್ಲಿ 
ಕಂಡುಬರುವ ಗಂಡು ಹೆಣ್ಣುಗಳ 1:1 ಅನುಪಾತವನ್ನು ಇದು ವಿವರಿಸುತ್ತದೆ. 
ಈ / ವರ್ಣತನುಗಳನ್ನು ಲೈಂಗಿಕ ವರ್ಣತನು (sex chromosome) ಗಳು 
ಮಿಕ್ಕವೆಲ್ಲ ಸ್ವವರ್ಣತನು (Auto chromosome, autor, self) ಗಳು 
ಎನ್ನುತ್ತಾರೆ. ಲಿಂಗ ನಿರ್ಧಾರಣೆ ಹೀಗೆ ವರ್ಣತನುಗಳ ವಿಂಗಡಣೆಯಿಂದ 


ಆಗುವಂಥದ್ದು ಎಂಬುದು ಈಗ ಸುನಿಶ್ಚಿತ ಅಂಶ. 


191 


ಆಧುನಿಕ ಜಾನ್ಯಕೀ ವಿಜ್ಞಾನದ ಆರಂಭದ ನಡೆಗಳು 


ಮಾರ್ಗನ್ನನು (Morgan) ಡ್ರಾಸೂಫೈಲ ಮೆಲನೊಗ್ಕಾಸ್ಟರ್‌ 
(Drossophila melanogaster) ಎಂಬ ಸಣ್ಣ ದೇಹದ, ಅತಿ ಕ್ಷಿಪ್ರ 
ಜೀವನಗತಿಯ ಹಣ್ಣಿನ ಮೇಲೆ ಹಾರಾಡುವ ನೊಣಗಳನ್ನು ಜಾನ್ಮಕೀ 
ಸಂಶೋಧನೆಗೆ ಪ್ರಯೋಗ ಜೀವಿ ಎಂದು ಆರಿಸಿಕೊಂಡಮೇಲೆಯೇ ಈ ಕ್ಷೇತ್ರದ 
ಅನ್ವೇಷಣೆಗಳು ತ್ವರಿತಗೊಂಡವು. ಪಕ್ವವಾದ ಹಣ್ಣುಗಳ ಸುತ್ತ ಜಿಗಿದಾಡುತ್ತಿರುವ 
ಈ ನೊಣ, ಅತಿಪ್ರಸವಿ ಬೇರೆ. ಪ್ರಯೋಗ ಶಾಲೆಗಳಲ್ಲಿ ಇದನ್ನು ಬೆಳೆಸಿ, ಪ್ರತಿ 
14ದಿನಗಳಿಗೆಒಮ್ಮೆಯಂತೆ ಹೊಸ ಹೊಸ ಪೀಳಿಗೆಗಳನ್ನು ಪಡೆದುಕೊಳ್ಳಬಹುದು. 
ಅಂದರೆ ಮೆಂಡಲನು ಆರಿಸಿದ ದೀರ್ಥಜೀವಿಯಾದ ಬಟಾಣಿಗಿಡದ 
ಹೋಲಿಕೆಯಲ್ಲಿ ಅಂತರ ಪ್ರಸೂತಿ ಮಾಡಿ ಹೊಸ ಪ್ರವಿಧ ಬರುತ್ತದೆಯೋ ಏನು 

ವುದನ್ನು ಈ ನೊಣದಲ್ಲಿ ಬಾ 25 ಮಟ್ಟಿನಷ್ಟು ತ್ವರಿತಗತಿಯಲ್ಲಿ 
ರರಿಶೀಲಿಸಿಬಿಡಬಹುದು. ಹೀಗಾಗಿ ಜಾನ್ಮಕೀಯವಾಗಿ ನಮಗೆ ಅತ್ಮಂತ 
ವಿಶದವಾಗಿ ಗೊತ್ತಿರುವುದು ಈ ನೊಣದ ಬಗ್ಗೆಯೇ: ಎಷ್ಟು ವಿಶದ ಎಂದರೆ 
್ರಸೊಫೆ ಫೈಲೀಯ ಶಾಸ್ತ್ರ (Drossopಗಿilology)) ಎಂಬ ಜ್ಞಾನ ಕ್ಷೇತ್ರವೇ 
ಏರ್ಪಟ್ಟಿದೆ, ಇಲ್ಲಿನ ವಿವರ ವಿ ವರಗಳನ್ನೆಲ್ಲಹೆ ಹೆಚ್ಚು ಹೆಚ್ಚು ಅಧ್ಯಯನ ಮಾಡಲು. 


[ae] 


ಓ( 


| 


ಲ 


ಕ್ಕೆ ಇದರ ವನ್ಮಪ್ರಕಾರ (wid 0/06) ದಲ್ಲಿನ ಕೆಂಪು ಕಣ್ಣಿ ನ ಬದಲು ಬಿಳೆಯ 


ಣಿ ಣ 


ಕಣ್ಣುಗಳು ಇರುತ್ತವೆ. ಬಿಳಿ ಕಣ್ಣಿನ ಜನ್ಮಿ (0 x ವರ್ಣತನುಗಳ 


ಈ ಕೀಟದ ಮೊದಲು ವಿದಿತವಾದ ಪಲ್ಲಟಿತ ಪ್ರವಿಧ (mutant strain) 
ಹ 


)/ ವರ್ಣತನುವಿನಲ್ಲಿ ಈ ಜನ್ಮಿ 0 000 ಇಲ್ಲ ಎಂದಂತಾಯಿತು. ಬಿಳಿ 
ಕಣ್ಣಿನ ಜನ್ಮಿ (ಗ), ಹೀಗೆ ಲಿಂಗಲಗ್ನ (sexlinked). ಈ ಪ್ರಯೋಗ ತೋರಿದ 
ಮತ್ತೊಂದು ಪ್ರಧಾನತರ ಸಂಗತಿ, ಹಲವು ಬಾರಿ,ವಿವಿಧ ರೀತಿಯ ಅಂತರ 
ಪ್ರಸೂತಿಗಳನ್ನು ಹೀಗೆಲ್ಲ ಏರ್ಪಡಿಸಿ ವರ್ಣತನುವಿನ ಮೇಲೆ ಯಾವೆಲ್ಲ 


192 


ದೇಹಲಕ್ಷಣಗಳ ಜನ್ಮಿಗಳು ಇವೆ ಅಲ್ಲದೆ ಅಲ್ಲಿ ಅವು ಹೇಗೆಲ್ಲ ಎಲ್ಲೆಲ್ಲ ಇಃ 

- ಉದಾಹರಣೆಗೆ ಪರಸ್ಪರ ದೂರದಲ್ಲಿಯೋ ಅಥವಾ ಅತಿನಿಕಟದಲ್ಲಿಯೋ 
ಎಂದು ಮುಂತಾಗಿ - ಎಂಬುದನ್ನು ಪತ್ತೆ ಹಚ್ಚು ಸ ಸಾಧ್ಯ ಎಂಬುದನ್ನು. 
ಅಂದರೆ ಇಡೀ ಜನ್ಮಿಗಳ ವಿತರಣ ನಕ್ಚೆಯೊಂದನ್ನು (mp) ನಾವು 
ತಯಾರಿಸಬಲ್ಲೆವು, ಈ ವಿಧಾನದಿಂದ. ಒಂದೇ ತ SE ಮೇಲೆ ಇರುವ 
ಜನ್ಮಿಗಳು ಸ್ವತಂತ್ರವಾಗಿ ಹಂಚಿಹೋಗಲಾರವು, ಅಂದರೆ ಅವುಮೂಲಾತ್ಮಕವಾಗಿ 
ಸಂಲಗ್ನ (inked). ಆದರೂ, ಈ ಸಂಲಗ್ನಜನ್ಮಿಗಳ ಯಾವುದೇ ಜೋಡಿ ಪುನ 

ಸಂಯೋಗ (1790070176) ಹೊಂದಬಹುದು. ಅಂದರೆ, ಅವು ತಮ 


ಸಾಪೇಕ್ಷ Re ಸ್ಥಾ ಸ್ವಾ ನ್ನ ಸಮಕಥಿತ ವರ್ಣತನುಗಳ ಮೇಲೆ ಇರುವ 
ಕೆ ಗಳೂಂದಿಗೆ 
ವಿನಿಮಂ ಮಾಡಿ ಕೊಳ್ಳ ಬಲ್ಲವು. ಇದರ ಕೋಶಶಾಸ್ತ್ರೀಯ (011010617೩1 
ಸಮರ್ಥನೆ, ಹ್ರಾಸೀಕರಣದ ಆರಂಭದ ವೇಳೆ ದ್ವಿಧೀಕೃತ ವರ್ಣತನುಗಳು 
ಪರಸ್ಪರ ಜೋಡಿಗೊಂಡು ನಿಂತಾಗ ಆಗುತ್ತದೆ ಎಂಬುದು ಅಮೇಲೆ ತಿಳಿದು 
ಬಂತು. ಸಮಕಥಿತ ವರ್ಣತನುಗಳು ಅಧಿಕ್ರಮಣ (crossing over) 
ತೋರುತ್ತವೆ ಅಗ (ಚಿತ್ರ 6.2) , ಹಾಗೆಯೇ ಅವು ತಮ್ಮ ತಮ್ಮಲ್ಲಿ 

ಅಧಿಕ್ರಮಣ ಬಿಂದು (೦1೦55061001!) ಗಳಲ್ಲಿ ಸಮರೂಪದ ಖಂಡಗಳನ್ನು 


pp 


೨ 


el 


GL 
₹1 
[ಲೆ 
(` 
CL 

No) 

ಬ್‌ 

1 

೭04 

ಇ 

fe 
ು 
ಈ 
5 
© 
ಅ. 

> 
KE 
ಲಿ 
೧ 
ವೆ 
೧ 
ಇ 
Re) 
೧ 
5: 


€೬೦ 
ಗ್‌ 


ಡೆ 
ಗರ ಜಾ ತಾ ದ 4 ಎ ವ ತಾಲ, ee + 
ವಿನಿಮಯ ಮಾಡಿಕೊಳ್ಳುತ್ತವೆ ಎಂಬುದನ್ನು ಸ್ಮರಿಸಿರಿ. (ಚಿತ್ರ 6.2) 
- ೯ pe NE ಲೌ ಜಾ) ಲ ಜುಗ ದಾಲ ಪಾನು ಹ ಕ ಬ ಂ ಅ ಕು 
ಈ ಅಧಿಕ್ರಮಣ ಬಿಂದುವಿನ ಸ್ಥಾನ, ವಾಸ್ತವವಾಗಿ ಘಟನ ಘಚಿನೆಗೂ 
ಟ್‌ ಆಣ್‌, 
೨ 

ಸರಿಸುಮಾರು ಬ 


ಲಿಸುವಂಥದ್ದೇ, ಹಾಗೂ ಯಾದೃಚ್ಛಿಕವಾಗಿ (Arbitrarily). 
_ 
ಈ. 


ಹ 
ಟು 
J ಅದಿ ಇಲಿ pS ಎಂಗ, ಪ ಭಲ್ನ ಜಾಗ NN pS — ಘ ಹ pa 
ರರ ಗಾಲಿ Yat | KA AN ಕಹಾ ಅ 
ಈ ವೀಕ್ಷ ಹಂದಿ ವಳು ಮುಖ ಆನಕ ಹೀಗಿದೆ ಹಸಗ ಬ್ಲ ಗೆಳ" 
ಬ 
೩ಂ 


ಒಂದು ಜೋಡಿಗೆ ಇರುವ ಸ ಆಭೀಕ್ಷೃ ಜು ಅರ ಹತ್ರ 
ಫದೇ ಪದೇ ಬರುವಿಕೆ, 17606೧0; ""ಆವರ್ತನ'' ಎಂಬ ಪದವೂ ತಪ್ಪೇನಿಲ್ಲ 
ವರ್ಣತನುಗಳ ಮೇಲೆ ಉದೃಕ್ಕೂ ಇರುವ ಅವುಗಳ ಭೌತಿಕ ವಿಭಕತಶೆಗ 
ನೇರವಾಗಿ ಸಜದಿಸಿದೆ. ಮಾರ್ಗನ್‌ ಹಾ ನ ಸ್ಫುರ್ಟೆವಂಟರು (Stuಗevant) 


ಚ 


ನನವ ಲಂ ಠಿ ಈ ದ ಎ - J ಫಿ ಎ AK 
5 ಸಂಗತಿಯನ್ನು ಬಳಸಿ ಡ್ರಾಸೋಫ್ಮಲದ ವರ್ಣತನುಗಳ ಮೇಲೆ ಜನಿ ಗಳು 
ಟು ಆ 
ಇಲಾ ಲ pS [a ಹ ಮ ಗಿ ನಾಡಾ ಆ ಅದಾದ ಇಂ pS ಖಾ 2) ಇಲೆ ಆ, ಈ 
ಹೇಗೆಲ್ಲ ಉಪಸ್ಥಿತವಿರುತ್ತವೆ ಎಂಬುದನ್ನು ಪತ್ತೆ ಹಚ್ಚಿದರು. ಈ 
| ಅದ 


ಕೀಟದಲ್ಲಿರುವುದು ನಾಲ್ಕು ಅದ್ವಿತೀಯ ವರ್ಣತನುಗಳು ಅಷ್ಟೆ, ಆದುದರಿಂದ 
ಈ ರೀತಿಯ ಎಣಿಕೆ ಇಲ್ಲಿ ಸ್ವಲ್ಪ ಸುಲಭ ಎಂಬುದೂ ಸರಿಯೆ. ಇಂಥ 
ಅಧ್ಯಯನದಿಂದ ಈಗ ನಮಗೆ ತಿಳಿದು ಬಂದಿದೆ, ವರ್ಣತನುಗಳು ರೇಖಾಸದೃಶ 
(1೧687), ಶಾಖಾರಹಿತ (ಅಂದರೆ ಕವಲೊಡೆಯದ ) ರಚಿತಿಗಳು ಎಂಬುದು. 
ಇದರ ಜೊತೆಗೇ ತಿಳಿದು ಬಂದದ್ದು ಹೀಗೆ ಬರೆಯಲಾಗುವ ಜನ್ಮಿ ನಕ್ಸೆಗಳು 
ವರ್ಣತನುಗಳಲ್ಲಿನ DNA ಯ ಅನುರೂಪ (001650076170) ಪ್ರತ್ಕಾಮ್ಲ 
ಅನುಕ್ರಮಗಳೊಡನೆ ಸಮಗೊಂಡಿರುತ್ತದೆ ಎಂಬುದು. ನೋಡಿದಿರ ಇವಾವುವನ್ನೂ 
ಅರಿಯದಿದ್ದ ಮೆಂಡಲನ ಪ್ರತಿ ಪಾದನೆಗಳು ಆನಂತರದ ವೀಕ್ಷಣೆಗಳಿಂದ ಹೇಗೆ 
ರಗೂಂಡವು, ಸುಸ್ಲಿರಗೊಂಡವು ಆ ಮುಂದಿನ ವಿಜ್ಞಾನ ಪ್ರಗತಿಯಿಂದ 
ಎಂಬುದನ್ನು ! ಪ್ರತಿಭಾಯುಕ್ತ ವಿಚಾರಧಾರೆಗಳ ಮಹತ್ವ ಇಂಥದ್ದು. 


ಣೆ 


ಫಂ 


[ 


೪) 


i 
ಮುಂದಿನ ಹಂತವನ್ನು ಅರಿಯುವುದಕ್ಕೆ ಸ್ವಲ್ಪ ಕಾಲಾವಧಿ ಬೇಕಾಯಿತು. 
ಜನ್ಮಿಗಳಿಗೂ ಆಕಿಣ್ವಗಳಿಗೂ ಒಂದು ವಿಶಿಷ್ಟ ಸಂಬಂಧವಿದೆ ಎಂಬುದನ್ನು 
ಮೊದಲು ಹೇಳಿದವನು ಗೆರಾಡ್‌ (68/06)... ಆಲ್ಕ್ಮಪ್‌ಟೊನೂರಿಯಾ 
(818೧1೦೧೬7೩) ಎಂಬ ರೋಗದ ವ್ಯಕ್ತಿಯ ಮೂತ್ರ ಗಾಳಿಗೆ ತೆರೆದಿಟ್ಟ 
ಕೂಡಲೇ ಭಯಾನಕವನಿಸುವಂತೆ ಕಪ್ಪಾಗಿಬಿಡುತ್ತದೆ. ಹೋಮೊಜನ್ವಿಸ್ಟೇಟ್‌ 
(homogentisate) ಎಂಬ ಪದಾರ್ಥವನ್ನೂ ಅವನು ವಿಸರ್ಜಿಸುತ್ತಾನೆ 
ಮೂತ್ರದ ಜೊತೆಗೆ, ಅದು ಆಅಮ್ಲಜನಕದೊಂದಿಗೆ ಸಂಯೋಗ 
ಹೂಂದುವುದರಿಂದ ಏಳುತ್ತದೆ ಈ ಭಯಾನಕ ಕರಾಳತೆ. ಇದು ಒಂದು ಅನುಗ್ರ 
(benign, not malign ಅನ್‌, ಉಗ್ರ)ವಾದ ಚಯಾಪಚಯೆದ ಅವೃವಸ್ಟೆ. 
ಇದರ ಒಂದೇ ಒಂದು ಹಾನಿಕರ ಪರಿಣಾಮ ವಯಸ್ಸಾದ ಮೇಲೆ ಬರುವ 
ಸಂಧಿವಾತ (೩ಗೆಗಿಗಃ). ಈ ವ್ಯಾಧಿ ಮಾನವನಲ್ಲಿ ಒಂದು ಅಧೋಭಾವೀ 


ಜೀವಿಯ ಲಕ್ಷಣಗಳನ್ನು ಜನ್ಮಿಗಳು ಹೇಗೆ ನಿಯಂತ್ರಿಸುತ್ತವೆ ಎನ್ನುವ 


ಲಕ್ಷ್ಮಣ, ಅದು ವಂಶಾನುಗತವಾಗುವುದು ಮೆಂಡಿಲೀಯ ರೀತಿಯಲ್ಲಿ. 
ಹೋಮೊಜಿನ್ಬಿಸ್ಟೇಟ್‌ ಅನ್ನು ಅಂಥ ರೋಗಿಗೆ ಆಹಾರದಲ್ಲಿ ನೀಡಿದರೆ ಅವನು 


ಅದನ್ನು ಜೀರ್ಣಿಸಿಕೊಂಡು ಬಳಸಿಕೊಳ್ತಲಾರ ಎಂಬುದನ್ನೂ ಗೆರಾಡ್‌ 


194 


ತೋರಿಸಿಕೊಟ್ಟ. ಏಕೆಂದರೆ ಇದನ್ನು ಚಯಾಪಚಯಗೊಳಿಸಬಲ್ಲ (7161800156) 
ಆಕಿಣ್ವ ಇರುವುದಿಲ್ಲ ಅವನಲ್ಲಿ. ಇಂಥ ಹಲವಾರು ಆನುವಂಶಿತ ರೋಗಗಳನ್ನು 
ಅಧ್ಯಯನ ಮಾಡಿ ಇವುಗಳನ್ನು ಜನ್ಮಜಾತ ಚಯಾಪಚಯ ಪ್ರಮಾದಗಳು 
(inborn metabolic diseases) ಎಂದು ಕರೆದವನೂ ಇದೇ ವಿಜ್ಞಾನಿ. 


ಆದರೆ ಇಂಥವೆಲ್ಲ ವಿಚಾರಧಾರೆ ವಸ್ತುತಃ ಬರೀ ಊಹಾಜಗತ್ತು ಅಲ್ಲ 
ಸುಸ್ಫುಟವಾಗಿ ಜೈವ ರಸಾಯನೀಯ, ಎನಿಸತೊಡಗಿದ್ದು 1940 ರಲ್ಲಿ, 
ಜಾರ್ಜ್‌ ಬೀಡಲ್‌ ಮತ್ತು ಎಡ್‌ವರ್ಡ್‌ ಟೇಬಿಮ್‌ರ ಅನ್ವೇಷಣಾ 
ಪ್ರಣಾಲಿಗಳಿಂದ. ಒಂದು ಪಲ್ಲಟ (17೬1810೧) ಹಾಗೂ ಒಂದು ವಿಶಿಷ್ಟ 
ಆಕಿಣ್ವದ ಅಭಾವ ಎನ್ನುವ ರೀತಿಯಲ್ಲಿ ಆ ಪಲ್ಲಟ ಆ ಆಕಿಣ್ವಗಳೆರಡೂ 
ಸಂಬಂಧಿತವಿರುತ್ತವೆ ಎನ್ನುವುದನ್ನು ಅವರು ತೋರಿಸಿದರು. ನ್ಕೂರೊಸ್ಪೊರ 
(Neurospora) ಎಂಬ ಭೂಸರು (1೬೧01 - ೧7016) ಜಾತಿಯ ಸೂಕ್ಷ್ಮ 
ಜೀವಿಯುಂಟು. ಇದರ ಜಾನ್ಮಕೀಯ ಅಧ್ಯಯನಗಳೂ ಇಲ್ಲಿನ ವಿಜ್ಞಾನದ 
ಬೆಳೆವಣಿಗೆಗೆ ಅಗಾಧ ಕೊಡುಗೆ ನೀಡಿದೆ. ಈ ಭೂಸರಿನ ವನ, ಪ್ರಕಾರ ಒಂದು 
"ಕನಿಷ್ಟತಮ ಮಾಧ್ಯಮ' (imal 1796107) ದಲ್ಲಿ ಬೆಳೆಯುತ್ತದೆ, ಇಲ್ಲಿ 
ಇಂಗಾಲ ಮತ್ತು ಸಾರಜನಕದ ಮೂಲಗಳೆಂದು ಇರುವುದು ಎರಡೇ, ಗ್ಲೂಕೋಸ್‌ 


ಮತ್ತು NH, ಎಂಬಂತೆ. ಈ ಜೀವಿಯ ಮೇಲೆ ಕ್ಷ - ಕಿರಣ ಬಳಸಿ 
ಇ 
\ 


2 
H 
@. 
(ಗ 
9 
೮4 
GL 
CL 


ಆಥವಾ ಥಯಮೀನ್‌ (thiamine 
ಆವಶ್ಯಕತೆ. ಇಂಥ ಹಲವಾರು ಪ್ರಸಂಗಗಳ ಅಧ 


PY 
3) 


ವಿಜ್ಞಾನಿಗಳು ಪಲ್ಲಟಿತ ಪ್ರವಿಧ (೧೬೩೧! strain) ಗಳಲ್ಲಿ, ಅವಶ್ಯಕವಾದ 
ಪದಾರ್ಥವೊಂದನ್ನು ಚಯಾಪಚಯಗೊಳಿಸಲು ಸಾಧಾರಣ ಜೀವಿಗಳಲ್ಲಿರುವಂಥ 
ಒಂದು ಆಕಿಣ್ವ ಇರುವುದಿಲ್ಲ ಎಂಬ ಅತಿಮಹತ್ವದ ನಿಲುಗಡೆಗೆ ಬಂದರು. ಆಗ 
ಪ್ರತಿಪಾದಿತವಾಯಿತು. ಅವರ ಒಂದು ಜನ್ಮಿಗೆ ಒಂದು ಆಕಿಣ್ವ (೦೧6 9676- 
0೧6 69೧2/1779) ಎಂಬ ಸಿದ್ದಾಂತ . ಈಗ ನಾವು ತಿಳಿದಿದ್ದೇವೆ ಈ ತತ್ತ್ವ 
ಭಾಗಶಃ ಸರಿಯಷ್ಟೆ ಎನ್ನುವುದನ್ನು. ಏಕೆಂದರೆ ಹಲವು ಜನ್ಮಿಗಳು ಆಕಿಣ್ವಗಳಲ್ಲದ 


ತ 
rat 
2 
tL 
ಫಲಿ 
ತ್ತ 
೧. 


195 


ಪ್ರೋಟೀನುಗಳನ್ನೂ ವಿಶಿಷ್ಟೀಕರಿಸುತ್ತವೆ, ಆಲ್ಲದೆ ಅನೇಕ ಪ್ರೋಟೀನುಗಳಲ್ಲಿ 
ಹಲವಾರು ಸ್ವತಂತ್ರವಾಗಿ ವಿಶಿಷ್ಟಕೃತವಾದ ಉಪ ಏಕಮಾನ (subunit) 
ಗಳೂ ಇರುತ್ತವೆ. ಉದಾಹರಣೆಗೆ ಮಾನವನಲ್ಲಿ ಹೀಮೊಗ್ಣಾಬಿನ್ನಿನ ೩ ಮತ್ತು 
8 ಆಲ್ಲಾ ಮತ್ತು ಬೀಟಾ ಎನ್ನುವ ಉಪ ಏಕಮಾನಗಳು ವಿಶಿಷ್ಟೀಕೃತವಾಗುವುದು 
ವಿಭಿನ್ನವರ್ಣತನುಗಳ ಮೇಲೆ ಇರುವ ಜನ್ಮಿಗಳಿಂದ. 


ಕಾನೃತೀಯ ವಿಜ್ಞಾನದ ಈ ಮಟ್ಟದಲ್ಲಿ ದಂಡಾಣು ಜೀವಿಗಳ 
ಕೊಡುಗೆಯೂ ಅಸದಳವೇ, ಹೀಗೆಲ್ಲ. ಈ ಪ್ರಕಾರದ ಜೀವಿ ಇಲ್ಲಿ ಬಲು 
ಉಪಯೋಗಕಾರಿ. ಇವುಗಳ ಅತ್ಯುತ್ತಮ ಉಪಯೋಗವೆಂದರೆ ಇವು ಅನುಕೂಲ 
ಸಂಸ್ಥಿತಿಗಳಲ್ಲಿ 20 ನಿಮಿಷಕ್ಕೆ ಒಂದು ಪೀಳಿಗೆಯನ್ನು ಕೊಡುವಂಥವು, 


ಎನ್ನುವುದು. ಇದರಿಂದಾಗಿ ಇವುಗಳಲ್ಲಿ ನಡೆಸುವ ಜಾನ್ಮಕೀಯ ಪ್ರಯೋಗ 


ದಾಖ 


(genetic experiment ಫಲ ನೀಡುವುದು ಕೆಲವೇ ಘಂಟೆಗಳಲ್ಲಿ. ಇದಕ್ಕೆ 
ಅನುದೃಶವಾದ ಪ್ರಯೋಗಗಳ ಫಲಿತ, ಇತರ ಜೀವಿಗಳಲ್ಲಿ ನಮಗೆ 
ದೊರೆಯುವುದು ಹಲವು ವಾರಗಳೋ ವರ್ಷಗಳೋ ಕಳೆದು ಆದಮೇಲೆಯೇ. 


ಆತ ಇ. [a ಇ) ಇರು ನು ಇಳಿ ಲಕ್ಷ ಕಾಲನ್ನ — ಸಾತ ಬಾ 
ಪನ ಎಸುವ ಜ್ಹನಿಕೀಯಿ ಘಟನ ಅಣ್ಣು ಬಾಬು ಪ್ರತ್ಯಕ್ಷ 


ಮ ps Cp ಸಾಚ್‌ 
“ಯನದಿಂದ. ಏಕೆಂದರೆ ದಂಡಾಣು 
ಇಸಾ 
Wd 


ಜೀವಿಗಳ ಪ್ರಜನನ ಕ್ರಿಯೆ ಬರೀ ದ್ವೈಧವಿಭಜನ (binary 115510೧) 
ಎಂಬದನ್ನು ಜ್ಞಾಪಿಸಿಕೊಳ್ಳಿ; ಅಂದರೆ ಇದು ಅಲಿಂಗ ಪ್ರಜನನ (asexual 
1600600110೧), ಹೀಗಾಗಿ, ಅಂತರ ಪ್ರಸೂತಿ (inter breeding) ಚಾನ್ಮಕೀ 


4 [ RANA ೧ ped ಸ ಬ | oN 
ಆಧಿಕ್ರಮ (0697600 ೦೧೦59) ಗಳು ಎಂಬಂಥ ಜಾನ್ಕಕಿೀ ಶಾಸ್ತ್ರದ ಅಧಾ 


pe) 5 ಅರೆ ಅಥ ತೆ ೫ A ಹಾ 
ಕಲ್ಪನೆಗಳು. ತಂತ್ರಗಳು, ತತ್ತ್ವಗಳು ಇಲ್ಲಿ ಅನ್ವಯವಾಗುವುದಿಲ್ಲ. ಹಾಗೆ 


ಹೇಳಬೇಕೆಂದರೆ, DNA ಪರಮಾಣು, ವಂಶಾನುಗತಿ ನಿವೇದನದ ವಾಹಕ 
ಎನ್ನುವುದು ಅರಿವಾಗುವುದಕ್ಕೆ ಮುಂಚೆ, ದಂಡಾಣು ಜೀವಿಗಳಲ್ಲಿ ವರ್ಣತನು 
ಇರುವುದೇ ಇಲ್ಲವೇ ಎಂಬುದೇ ಸಂದೇಹಗ್ರಸ್ತವಿದ್ದಿತ್ತು. 1940ರಲ್ಲಿ 
ದಂಡಾಣು ಜಾನಕೀ (bacterial 06೧6009) ಆರಂಭವಾಯಿತು, ಇವುಗಳ 
ಪಲ್ಲಟಿತಗಳನ್ನು ಪೃಥಕ್ಕರಿಸುವ ವಿಧಾನ (01೦೦96೬769) ಅವಗತವಾದ 
ಮೇಲೆ. ಈ ಜೀವಿಗಳಲ್ಲಿ ಬಾಹ್ಮ ರೂಪಗಳ ವಿವಿಧತೆ ಅತಿ ಕಡಿಮೆ 
ಇರುವುದರಿಂದ ಅವುಗಳ ಪಲ್ಲಟಿತಗಳನ್ನು ಅರಿಯುವುದು ಅವು ಕೆಲವು 
ಪರಿಸ್ಥಿತಿಗಳಲ್ಲಿ ಬೆಳಯಬಲ್ಲವೋ ಇಲ್ಲವೋ ಎಂಬುದನ್ನು ನೋಡಿ, ಅಂದರೆ, 
ರಸಾಯನಿಕವಾಗಿ. ಈ ಪುಸ್ತಕದ ಆರಂಭದಲ್ಲಿಯೇ ನೀವು ಎ.ಕಾಲ್ಸೆ (5.000) 
ಎಂಬ ದಂಡಾಣುವನ್ನು ಕಂಡಿದ್ದೀರಿ. ಆದರ ವನ್ಕರೂಪ ಬೆಳೆದು ಬರುವುದಕ್ಕೆ 
ಇಂಗಾಲದ ಒಂದೇ ಮೂಲವಾಗಿ ಗ್ಲೂಕೋನ್‌, ಅದು ಬೆಳೆಯುವ 
ಮಾಧ್ಯಮದಲ್ಲಿ ಇದ್ದರೆ ಸಾಕು. ಈ ದಂಡಾಣುಗಳ ರಸಾಯನಿಕ ಇಚ್ಛೆ - 
ಅನಿಚ್ಛೆಗಳು ಹೇಳಿಕೊಳ್ಳುವಂಥವೇ. ಉದಾಹರಣೆಗೆ ಇವುಗಳಲ್ಲಿ ಕೆಲವು 
ಪಲ್ಲಟಿತಗಳನ್ನು ನಾವೇ ಉಂಟುಮಾಡುವುದು ಸಾಧ್ಯ. ಇಂಥವುಗಳಿಲ್ಲನ 
ಒಂದು, ತನ್ನ ಒಂದು ಅವಶ್ಯವಾದ ಪ್ರೋಟೀನಿನ ಬಗ್ಗೆ ಅತಿ ಸಂವೇದನ ಶೀಲ 


uh 
(sensitive) ವಾಗಿಬಿಟ್ಟಿದೆ. ಹೇಗೆಂದರೆ ಅದು 30° ಸಿ ತಾಪಮಾನದಲ್ಲಿ ಇನ್ನು 
ಬೆಳೆಯಬಲ್ಲದು. 42" ಸಿ ನಲ್ಲಿ ಇದು ಸಾಧ್ಯವಿಲ್ಲ - ಎಂಬಂತೆ! ಇಂಥ ಹೇರಳ 
ಏ 


ಬಗೆಗಳನ್ನು ಉಂಟುಮಾಡಿ, ಅವುಗಳನ್ನು ನಮ್ಮ ಅನುಕೂಲತೆಗಳಿಗೆ ಅನುಸರಿಸಿ 
ವಿಂಗಡಿಸಿ, ವಿಶಿಷ್ಟ ರಸಾಯನಿಕಗಳನ್ನೋ, ಪಲ್ಲಟಕಾರಿ ಸಾಧನೆಗಳನ್ನೋ ಬಳಸಿ 
ನಮ್ಮ ಉದ್ದೇಶಗಳಿಗೆ ಉಪಯೋಗ ಬೀಳುವಂಥ ಪ್ರಯೋಗಗಳನ್ನೆಲ್ಲ ಹಿ 
ನಾವೇ ದಂಡಾಣು ಜೀವಿಗಳಲ್ಲಿ ಮಾಡಿಬಿಡುವುದು ಸಾಧ್ಯ. ಆದುದರಿಂದಲೇ 
ದಂಡಾಣು ಜಾನೃ್ಯಕಿ ಇಡೀ ವಂಶಾನುಗತಿ ವಿಜ್ಞಾನಕ್ಕೇ ಅಗಾಧ ಕೊಡುಗೆ 
ನೀಡಿದೆ. 

, ದಂಡಾಣುಜೀವಿಗಳಿಗಿಂತಲೂ ಪ್ರಸ್ಮತರವಾದವು ವೈರಸ್‌ಗಳು. ಇವುಗಳ 
ಚರ್ಚೆ ಹಿಂದೊಮ್ಮೆ ಬಂದಿದೆ. ಅವು ಜೀವಿಗಳೋ ನಿರ್ಜೀವಿ ವಸ್ತುಗಳೋ 
ಎನ್ನುವುದೇ ಸಂದೇಹ. ಅವು ಸಂಕ್ರಾಮಿಕ ಕಣಗಳು (1೧160110508ಗ10199), 
ಅಲ್ಲಿರುವುದು ಬರೀ ಒಂದು ನೃಷ್ಟಿಕ ಆಮ್ಲದ ಪರಮಾಣು (೧೬೦1೦ acid 


197 


7101600169) ಹಾಗೂ ಇದರ ಒಂದು ಕವಚದಂಥ ರಕ್ಷಕ ಭಾಗ; ಈ ಭಾಗ, 
ಬಹುತೇಕ, ಇಲ್ಲವೆ, ಪೂರ್ತಿಶಃ ಪ್ರೋಟೀನು. ವೈರಸ್ಸು ತನಗೆ ಪರಿಗ್ರಾಹ್ಮ 
NAS ವಾದ ಒಂದು ಜೀವಂತ ಕೋಶದೊಳಗೆ ಸೇರಿಕೊಂಡು ಅಲ್ಲಿ 

ಪ್ಪಿಕ ಆಮ್ಲವನ್ನು ನಿಧನಿಧಾನವಾಗಿ ಬಿಡತೊಡಗುತ್ತದೆ (ಚಿತ್ರ 6.3) 





6.3 ವಿಷಾಣು (ವೈರಸ್‌ )ವಿನ ಜೀವನ ವೈಖರಿ 1,2 ವಿಷಾಣುವಿನ ಆತಿಥೇಯವಾದ ದಂಡಾಣು 
ಜೀವಿ-ಎಸ್ಕೆರೀಕಿಯ ಕಾಲ್ಮೆನ ಕೋಶಗೋಡೆ ಹಾಗೂ ಕೋಶಕಾಯ 3. ಸಂಕ್ರಾಮಿಕೆಯಾಗಿರುವ ಫೇಚ್‌ 
ಅಥವಾ ಭಕ್ಷೀಜೀವಿ, ಈ ಜೀವಿಯ 4 ತಲೆ, 5. ಘಟ Ri ಹೊದಿಕೆ, 7. ಕಂಠಪಟ್ಟಿ, 
8.ಬಾಲದ ಕವಚ, 9.ಬಾಲದ ತಂತುರುಗಳು, 10 ಬ 
ಈ ಸಂಕ್ರಾಮಿಕೆ (೧160000) ಡೆಯುತ್ತ ಇರುವ ಕಾಲಘಟ್ಟದಲ್ಲಿ 
64 99 6 
ವೈರಸ್ಸಿನ “ವರ್ಣತನು'' ತಾನು ತ ಸ ಚಯಾಪಚಯವನ್ನು 
ಪುನರ್ನಿರ್ದೇಶಿಸಿ, ಅಲ್ಲಿ ಹೊಸ ವೈರಸ್ಸುಗಳನ್ನು ಸೃಷ್ಟಿಸಲು ಶಾಸನ ನೀಡುತ್ತದೆ. 


ವಿನ ಆಕ್ರಮಣದ ಪರಾಕಾಷ್ಟೆ ಈ ವೈರಸ್ಸಿನ ಇ “ಜೀವ "ಕಥನ' . ಇನ್ನು 

ಮುಂದೆ ಕೋಶದ ದೃತಿ ತನ್ನ ಇರುವ ಇತರ ಎಲ್ಲ ಕೆಲಸ ತ್ಮಜಿಸಿ ಈ ವೈರಸ್ಸಿನ 
ಕಣಗಳನ್ನು ಭರದಿಂದ ಹುಟ್ಟಿಸುವ ಉದ್ಯಮಕ್ಕೆ ತೊಡಗುತ್ತದೆ. ನೋಡಿ, 
ಶತ್ರುವಿನ ಆಕ್ರಮಣ ಇಲ್ಲಿ ಪರಮಾಣು ಮಟ್ಟ ತಲುಪಿದೆ ಎನ್ನಬಹುದು! 
ವೈರಸ್ಸಿನ ಸಂಕ್ರಮಣ ಸಾಧಾರಣವಾಗಿ ಮುಕ್ತಾಯಗೊಳ್ಳುವುದು ಅದು ನಿಂತ 
ಆತಿಥೇಯ ಕೋಶದ ಲಯ (॥ysis)ದಲ್ಲಿ. ಅದಾದ ಮೇಲೆ ಅಗಾಧ ಸಂಖ್ಮೆಯ 


198 


(10 ರಿಂದ ಸಾವಿರಗಳ ವರೆಗಿನ) ಪರಿಣತ (೩!) ವೈರಸ್‌ ಕಣಗಳು 
ಅತಿಥೇಯ (೧೦50 ನ ಇತರ ದೇಹಕೋಶಗಳಲ್ಲಿ ಬಿಡುಗಡೆಯಾಗುತ್ತವೆ. ಈ 
ಒಂದೊಂದೂ ಕಣ ಇಂಥದೇ ಕ್ರಿಯಾ ಚಕ್ರನಡೆಸಲು ಪೂರ್ಣ ಸಮರ್ಥ. ಇಷ್ಟೆಲ್ಲ 
ಇದ್ದರೂ ವೈರಸ್ಸು ಜೀವಿಗಳಲ್ಲ. ಅವುಗಳ ಅತಿಥೇಯವಿಲ್ಲದೆ ಇದ್ದಲ್ಲಿ, 
ಜೈವಿಕೀಯವಾಗಿ, ಇತರ ದೊಡ್ಡ ಪರಮಾಣುಗಳಂತೆಯೇ ಅವು ಬರೀ ಜಡರೂಪಿ. 
ಆದರೆ ವೈರಸ್ಸುಗಳ ಅಧ್ಯಯನ ಆಧುನಿಕ ಜೀವಶಾಸ್ತ್ರದಲ್ಲಿಒಂದು ರೋಮಾಂಚಕ 
ಅಧ್ಯಾಯ, ಹಲವು ಮುಖಗಳಲ್ಲಿ. 


ಬ್ಯಾಕ್ಟೀರಿಯೋ ಫೇಜ್‌ (0೩೦16ಗ೦೧೧806) ಅಥವಾ ದಂಡಾಣು ಭಕ್ಷಿ 
ಎಂಬ ಇನ್ನೊಂದು ಜೀವ ಪ್ರಕಾರವುಂಟು. ಇವು ದಂಡಾಣುಗಳ ಮೇಲೆ 
ಸಂಕ್ರಾಮ (116000೧) ಮಾಡುವ ವೈರಸ್ಸುಗಳು, ಅವುಗಳನ್ನು ತಿಂದು 
ಹಾಕುವಂಥವು. ದಂಡಾಣುಗಳಲ್ಲಿನ ಜಾನೃಕಿಯನ್ನು ವಿವರಿಸುವ ವೇಳೆ 
ಇವುಗಳ ಉಪಯೋಗ ಬೀಳುತ್ತದೆ. ಇವುಗಳಿಂದ ಆಗುವ ಸಂಕ್ರಾಮಣದಲ್ಲಿ, 
ದಂಡಾಣು ದೇಹದಲ್ಲಿ ಇವು ಉಂಟುಮಾಡುವ ಪ್ರತಿ ಸಾವಿರ ಸಂತಾನ 
ಕಣಗಳಿಗೆ ಒಂದರಂತೆ, ದಂಡಾಣು ವರ್ಣತನುವಿನ ಒಂದು ಖಂಡ ಇರುತ್ತದೆ, 
ದಂಡಾಣು ಕೋಶದಲ್ಲಿ, ಆನಂತರ ಆ ಕೋಶ ಒಡೆದ ಮೇಲೆ ಆಥವಾ 
ಲಯಗೊಂಡ ಮೇಲೆ. ಅಂದರೆ ದಂಡಾಣುವಿನ ವರ್ಣತನು ಭಾಗ ಈ 
ಸಾವಿರಾರು ವೈರಸ್‌ ಕಣಗಳೊಡನೆ ಅಲ್ಲಲ್ಲಿ ಮಿಶ್ರಗೊಂಡು ನಿಂತಿರುತ್ತವೆ 
ಎನ್ನಬಹುದು. ಆದರೆ ನ್ಕೂನ (6616006) ವಾದ ಈ ದಂಡಾಣು ವರ್ಣತನು 
ಭಾಗ ತನ್ನ DNA ಯನ್ನು ಇತರ ದಂಡಾಣು ಕೋಶದೊಳಗೆ ಸೇರಿಸಬಲ್ಲದು, 
ವೈರಸ್‌ನಂತೆ ಅಲ್ಲಿ ಆ ದಂಡಾಣುವನ್ನು ಮಾತ್ರ ಸಾಯಿಸಲಾರದು; ಏಕೆಂದರೆ 
ಅದು ವೈರಸ್‌ ಅಲ್ಲ. ವಾಸ್ತವವಾಗಿ, ಅಲ್ಲಿ ವೈರಸ್ಸಿನ ಜನ್ಮಿಮೆ (Jnome-the 
sum-total of genes in acell; ಜನ್ಮಿಯಿಂದ "ಜನ್ಮಿಮೆ', ಮಹಿಮೆ, ಹಿರಿಮೆ 
ಎಂಬ ಪದಗಳಲ್ಲಿನಂತೆ. ಇದು, ಕೋಶದ ಒಟ್ಟು ಜನ್ಮಿಗಳ ಕೂಟ) ಇರುವುದಿಲ್ಲ. 
ಇಷ್ಟೇ ಅಲ್ಲದೆ ಹೀಗೆ ವರ್ಗಾಯಿತವಾದ ವರ್ಣತನು ಖಂಡ, ದಂಡಾಣು 
ಜೀವಿಯ ವರ್ಣತನುವಿನ ಸಮಕಧಿತ ಭಾಗಗಳೊಡನೆ ಜೋಡಿ ಕೂಡ ಕೂಡಿ 
ಕೊಳ್ಳಬಹುದು. ಹೀಗೆ ಫೇಜ್‌ (ಬ್ಯಾಕ್ಟೀರಿಯಾ ಫೇಜಿನ ಹ್ರಸ್ವರೂಪ) ನಿಂ 
ಮಾಧ್ಯಮಿತವಾದ ವರ್ಣತನುಗಳ ಪುನಃ ಸಂಯೋಜನೆಯ ಪ್ರಕ್ರಿಯೆಯನ್ನು 


199 


ಪಾರನ ಯವ Nit - lias: Riel, ಪಾರ dಟcion - 


ducere, lead; ತು. ನೀ-""ನಯ್‌''-ವಯನ.) ಎನ್ನುತ್ತಾರೆ, ಏಕೆಂದರೆ 
ಇಲ್ಲಿಯ RS ಸಹಜ ರೀತಿಯಲ್ಲಿ ನಡೆದು ಬಂದುದಲ್ಲ, 
ಖಂಡವೂಂದನ್ನು ಇಲ್ಲಿಂದ ಅಲ್ಲಿ ಹೂತ್ತು ಕೊಂಡು ಹೋಗಿ ನಡೆಸಿದಂಥದ್ದು. 


ಒಂದು -ಹಾರನೇಯಾ a) ಫೇಚ್‌ನಲ್ಲಿ ಅದರ ಒಂದು 
ವಷ್ಟು ಪರಿಮಾಣದ ರ್ಬಸA ಮಾತ್ರ ಇದ್ದೀತು. (ಫೇಜ್‌ಸುತ್ತ 
ಒಂದಿರುತ್ತವೆ ಎಂಬುದನ್ನು ಈಗ ನೀವು ಮರೆತಿರಲಿಕ್ಕಿಲ್ಲ ಅಲ್ಲವೆ). 

ಇದು ಇಲ್ಲಿಯ ರ್ಬ್ಥನA ಯ ಪ್ರತ್ಕಾಮ್ಲದ ಜೋಡಿಗಳ ಸಂಖ್ಯೆಗಳಲ್ಲಿ 
ಸಾಧಾರಣವಾಗಿ 50,000. ಅಂದರೆ ಅದು ಹೀಗೆ ಪಾರನಯನ ಮಾಡಬಲ್ಲ 
11 ಇಷ್ಟು ದೂರವನ್ನೂ ಮೀರಿ ನಿಂತಂಥವುಗಳನ್ನಲ್ಲ, ದಂಡಾಣು 
ವರ್ಣತನುವಿನ ಲೆಕ್ಕದಲ್ಲಿ- ಎಂದು ಅರ್ಥವಾಗುತ್ತದೆ. ಜನ್ಮಿಯ ವರ್ಣತನು 
ಸ್ನಾನ ನಿರ್ದೇಶನ, ಹೀಗೆ ಸ ಸಾಧ್ಯ. ಈ ಸಂಗತಿ ಅತ್ಯಂತ ಮುಖ್ಯವಾದ ಒಂದು 
೯ರಕ್ಕೆ ಬರಲು ನಮಗೆ ಆಸ್ಪದ ನೀಡುತ್ತವೆ. ಅದು ಹಿ ಹೀಗೆ : ನಿಕಟವಾಗಿ 
ಲಗ್ನವಾದ ದಂಡಾಣು ಜನ್ಮಿ ಈ ರೀತಿ ಪರಸ್ಕರ ಪಾರನಯನಗೊಳ್ಳಬಲ್ಲುದರ 
ಅಭೀಕೃತೆ (relative frequency). ದಂಡಾಣು ಈತನ ನ 
ಲೆ ಅವು ಹೊಂದಿರುವ ವಿಭಿನ್ನತೆಯನ್ನು ಅತಿಸರಿಯಾಗಿ, ಯಾವ ತಪ್ಪೂ 
ದಂತೆ ತೋರಿಸಿಕೊಡುತ್ತದೆ ಎನ್ನುವ Fa ಇದು. ಈ ರೀತಿಯ 
ವಿಧಾನವನ್ನು ಹಿಂಬಾ ಅಂತ್ಯದಲ್ಲಿ ಈಗ 


ಮಗಳ 
ದಂಡಾಣು ಜೀವಿ ತನ್ನ ವರ್ಣತನುವಿನ ಮೇಲೆ ಹೊಂದಿರುವ 


ಲ 


ವಿವ್ಮಾಸದ ಪರಿಪೂರ್ಣ ನಕ್ಸೆ, ತಯಾರಾಗಿ ನಿಂತಿದೆ. ನಕ್ಸೀಕರಣ (mapping) 
ತ ವಿಧಾನಕ್ಕೆ € ವಿಹಿತವಾದ ಹೆಸರೂ ಒಂದು ಇ 


ಲೆ 


ಇ 


[a 
೮. 


ರ ಜಿ 


© 


3 


GL 
O 


ಸ (GL 
(5 b> 
2೨ 
El 
(ಸಿ 
ತ 
CL 
ಅ 
tL 
(೪, 


ಯ. 0 


€ 


ಅ ಪ 


CL 3 ) 


ಉಂಟು - ಬ್ಯಾಕ್ಟೀರಿಯೋಫೇಜ್‌ 
ಅನ್ನು ಬಳಸಿ ಆಗುವ ಪಾರನಯನೀ ನಕ್ಲೀಕರಣ (೩೧5೮೬೦0೦೧೩ 
mapping) ಎಂದು. 
ಜಾನ್ಯಕೀ ನಿವೇದನೆಯ ವಾಹಕ - DNA 

ಫ್ರೆಡ್‌ರಿಕ್‌ ಮಿಷ್ಟರ್‌ (Friedrick Miescher), 1896ಲ್ಲಿ ಮೊದಲು 
ನೃಷ್ಟಿಕ ಆಮ್ಲಗಳನ್ನು 'ಪೃಥಕ್ಕ ರಿಸಿದ. DNA ಇಂಥ ಒಂದು ಪದಾರ್ಥ. 


200 


ಬೇಡವೆಂದು ಬಿಸುಡಿದ್ದ ಗಾಯದ ಬ್ಯಾಂಡೇಜ್‌ ಬಟ್ಟೆಗಳಿಗೆ ಅಂಟಿಕೊಂಡಿದ್ದ 
ಕೀವಿನ ಕೋಶಗಳಲ್ಲಿನ ನೃಷ್ಟಿಗಳಲ್ಲಿ ಅವನು ಇದನ್ನು ಮೊದಲು ತೆಗೆದದ್ದು! 
ಆದರೂ ಈ ಪದಾರ್ಥದ ಮಹತ್ವ ಅರಿವಾದದ್ದು ಸುಮಾರು 90 ವರ್ಷಗಳಾದ 
ಮೇಲೆಯೇ! DNA ಯ ಬಗ್ಗೆ, ಅದು ನಿಜವಾಗಿಯೂ ಜಾನ್ಯಕೀ ಸುದ್ದಿಯನ್ನು 
ನಿಯಂತ್ರಿಸುವಂಥದ್ದು. ಆ ಸುದ್ದಿಯ ವಾಹಕ ಅದು ಎಂದು ಕಂಡು ಬಂದದ್ದು 
ಹೇಗೆ ? 1982ರಲ್ಲಿ ರ್ಕಾಲ್ಫ್‌ ಬ್ರನ್‌ಸ್ಟರ್‌ (Ralph ಔಗಗ516ಗಿ ಇಲಿಯ 
ವರ್ಧನ ಹಾರ್ಮೊನ್‌ (0100) ಗೆ ಕಾರಣವಾದ ಜನ್ಮಿಯನ್ನು ಹೊತ್ತ DNA 
ಯನ್ನು ಗರ್ಭಾಧಾನಿತ (16ಗ15660) ಸುಂಡಿಲಿಯ ಅಂಡಗಳ ಕೋಶಗಳಲ್ಲಿ 
ಸೂಕ್ಕ್ಮ ಇಂಜೆಕ್ಕನ್‌ ಸೂಜಿ (Micro injection ೧೨೦೦1೮)ಯ ಮೂಲಕ 
ಸೇರಿಸಿದ. ಹೀಗೆ ವ್ಯತ್ಯಸ್ತ ಪಡಿಸಿದ ಅಂಡಗಳನ್ನು ನಂತರ ಬೇರೊಂದು ಇಲಿಯ 
ಗರ್ಭಕೋಶದಲ್ಲಿ ಅಧಿರೋಪಿಸಿದ (171018೧190), ಸಣ್ಣ ಸಸಿಯೊಂದನ್ನು 
_ ಹಾಕಿ ಬೆಳಸುವಂತೆ. ಹೀಗಾಗಿ ಈ ಇಲಿ, ಈ ರೀತಿಯಲ್ಲಿ 
ಸ್ತ ಡಗಳನ್ನು ಇನ್ನು ತಾನೇ ಬೆಳೆಸುವಂತೆ ಮಾಡಲಾಗುತ್ತದೆ. 
ಅಂದರೆ ಈ ಇಲಿ ಹಾಗೆ ಬರುವ ಮರಿಗಳಿಗೆ ಒಂದು ಬರೀ ದಾದಿ ಕೆಲಸ 
ಹಿ ತೆ 


ಆಥವಾ ಧಾತ್ರೇಯಿ ಮಾತೆ (10806! mother).. ಈ 


ಪ್ರಸವವಾದ ಮೇಲೆ ಈ ಎರಡೂ ತರಹೆಯ ಮರಿಗಳು ಒಂದೇ ಹಟ್ಟಿ (ltr) 
ಯಲ್ಲಿಗೆ ಇಳಿಯುತ್ತವೆ. ಇಲ್ಲಿ ವೃತ್ಯಸ್ತ ಆಂಡ ನೀಡುವುದು ಪ್ರಚಂಡ 
ಇಲಿಗಳನ್ನು, ತನ್ನ ಹಟ್ಟಿಯ ಚೊತೆಯವರ ಹೋಲಿಕೆಯಲ್ಲಿ ಇವುಗಳದ್ದು 
ಇವುಗಳದ್ದು ಎರಡರಷ್ಟು ಗಾತ್ರ, ಏಕೆಂದರೆ ಇವುಗಳಲ್ಲಿ ಇದ್ದದ್ದು ವರ್ಧನ 
ಹಾರ್ಮೋನಿನ ಅಧಿಕ ಮಟ್ಟ, ಅದು ಬಂದದ್ದು ಇಲ್ಲಿ ಇಡಲ್ಪಟ್ಟ ಸೂಕ್ತ DNA 


ಯಿಂದ. DN್ಥA ಯು ಹೀಗೆ ಸುದ್ದಿವಾಹಕ ವಲ್ಲದೆ, ಅದರ ನಿರ್ಣಯಕವೂ 


ಎ 


ಹೌದು , ಬೆಳೆವಣಿಗೆಯ ವೇಳೆ, ಎಂಬ ಪ್ರಧಾನ ವಿಷಯ ಹೀಗೆ 
ಇ a 
ಪ್ರತ್ಯಕ್ಷೀಕೃತವಾಯಿತು. 


ದೇಹ ವರ್ಧನೆಯಲ್ಲಿ ಇಂಡ ಅಸಾಧಾರಣ ರೂಪಾಂತರಣ 
ನಡೆಯುವುದಕ್ಕೆಕಾರಣ 014% ಎನ್ನುವುದಕ್ಕೆ ಈ ಅತಿ ಪ್ರೇಕ್ಷಣೀಯ ಪ್ರಯೋಗ 


«4 


201 


ಪ್ರತ್ಯಕ್ಷ ನಿರೂಪಣೆಯನ್ನು ನೀಡಿತು. ಬೆಳೆವಣಿಗೆಯ ವೇಳೆ ಶಿಶುವಿನಲ್ಲಿ 
ನಡೆಯುವ ರೂಪಾಂತರಣಗಳಿಗೆ ಕಾರಣ ಈ 014 ಎನ್ನುವುದಕ್ಕೆ ಇನ್ನು ಯಾವ 
ಸಂದೇಹವೂ ಇಲ್ಲ. ಮೇಲಿನ ಪ್ರಯೋಗದಲ್ಲಿ ಒಳಹೊಗಿಸಿದ್ದು ನೇರ, ವರ್ಧನ 
ಹಾರ್ಮೊೋನನ್ನೇ ಅಲ್ಲ, ಬದಲು ಅದನ್ನುಉಂಟು ಮಾಡುವ ಜನ್ಮಿ ಹೊತ್ತ 
DNA ಮಾತ್ರವನ್ನು ಎನ್ನುವುದನ್ನು ನೆನಪಿನಲ್ಲಿಡಿ. ಇದೇ ಸೂಕ್ತವಾದ 
ಬೇರೊಂದು ಕಡೆಗೆ ಬಂದಾಗಲೂ ತನಗೆ ಸಹಜವಾದ ಹಾರ್ಮೊನನ್ನು ಉತ್ಪಾದಿಸಿ 
ಆ ಮೂಲಕ ದೇಹದ ರೂಪಾಂತರಣ (transformation) ಕ್ಕೆ ಈ ಅಸಹಜ 
ಸ್ಲಿತಿಯಲ್ಲಿಯೂ ಕಾರಣವಾಗುತ್ತದೆ, ಇನ್ನಿತರ ಸಾಧಾರಣ 


ರಸಾಯನಿಕಗಳಂತೆಯೇ ಎನ್ನುವುದು ಇಲ್ಲಿಯ ಮುಖ್ಯಸಂಗತಿ. ಜನ್ಮಿಯ 
ಕೆಲಸಕ್ಕೂ, DNA ಯ ರಸಾಯನಿಕತೆ ಹಾಗೂ ಅದರ ರೂಪಾಂತಕರೀ 
ಸಾಮರ್ಥ್ಯಕ್ಕೂ ಈ ಪ್ರಯೋಗ ಹೀಗ ನೇರ ನಿರೂಪಣೆ ನೀಡಿತು. ಇನ್ನೊಂದು 
ಸರಳತರ ಪ್ರಯೋಗ ನೋಡಿ ಈಗ. ಸುಂಡಿಲಿಯ ಜೀವಂತ ರೇತೃ, ಪರಕೀಯ 
DNA ಯನ್ನು ತೆಗೆದು ಕೊಳ್ಳಬಲ್ಲದು. ಈ ರೀತಿ "ರೂಪಾಂತರಿತ' ವಾದ 
ರೇತೃಗಳಿಂದ ಗರ್ಭಾಧಾನಿತವಾದ ಸುಂಡಿಲಿಗಳ ಅಂಡಗಳು 30 ಪ್ರತಿಶತದಷ್ಟು 
ಶೀಘ್ರವಾಗಿ ಪ್ರೌಢ ಸ್ಥಿತಿಗೆ ಬೆಳೆದು ನಿಲ್ಲಬಲ್ಲವು; ಅಂದರೆ ಈ ಮರಿ 
ಸುಂಡಿಲಿಗಳ ದೇಹಗಳಲ್ಲಿನ ವರ್ಣತನುಗಳಲ್ಲಿ, ಮತ್ತು ಮುಂದಿನ ಪೀಳಿಗೆಗೆ 
ವರ್ಗಾಯಿತವಾಗುವಂತಹ ರೀತಿಯಲ್ಲಿ, ಅಂದರೆ ಜಯಪ್ರದವಾಗಿ ಎನ್ನಲು 
ಅಡ್ಡಿಯಿಲ್ಲ, ಪರಕೀಯ D್ಬ್ಗಸA, ಅಂಗೀಭೂತ (Incorporated) ವಾಗಿ 
ನಿಂತಿದೆ ಇಲ್ಲಿ ಎಂದಂತೆ. ಹೀಗೆ ಜಾನ್ಮಿಕವಾಗಿ ವೃತ್ಯಸಿತವಾದ ಜೀವಿಗಳನ್ನು 
ಪಾರಜನ್ಮಿಕ (transgenic - trans, across, beyond , ಪಾರ) ಗಳು 
ಎನ್ನುತ್ತಾರೆ. NAಿಯ ರೂಪಾಂತರಕರೀ ಸಾಮರ್ಥ್ಯದಲ್ಲಿ ಯಾವ ಸಂದೇಹವೂ 
ಇನ್ನು ಅನವಶ್ಯ. ಇದಕ್ಕೆ ಇನ್ನೂ ಹೆಚ್ಚಿನ ಪ್ರಮಾಣವನ್ನು ಫೇಜ್‌ - 
ಸಂಕ್ರಾಮಿತವಾದ ದಂಡಾಣು ಜೀವಗಳ ಎಲೆಕ್ಟ್ರಾನ ಸೂಕ್ಷ್ಮದರ್ಶಕ ಚಿತ್ರ- 
"ಪೋಟೋ' ಹಿಡಿದು ತೋರಿಸುತ್ತದೆ. 


ಅಂದರೆ, ವೈರಸ್ಸು ಕೆಲಸ ಮಾಡುವುದು ಒಂದು ಚಿಕ್ಕ ಇಂಜೆಕ್ಟನ್‌ 
ಸೂಜಿಯಂತೆ. ರೂಪಾಂತರಕರೀ ತತ್ವದಿಂದ ತುಂಬಿ ನಿಂತ ಸೂಜಿಯಿದು! 


202 


ಇನ್ನು ಉಳಿದ ಕೆಲಸ ಈ ರNಸಿಯ ರಸಾಯನಿಕತೆಯ ಸಂಶೋಧನೆ. 
ಹೀಗೆಂದರೆ, DNA ಆ ತನ್ನ, ಈ ರೂಪಾಂತರಕರೀತತ್ತ್ವವನ್ನು, ತನ್ನದೇ 
ರಚನೆಯಲ್ಲಿ, ಹೇಗೆಲ್ಲ ಅಳವಡಿಸಿಕೊಂಡು, ಯಾವ ರೀತಿ ನಿಗೂಢ (೭೦ರ, ೩ 
system of words, letters, symbols etc to ensure economy or 
secrecy in transmission) ಗೊಳಿಸಿಕೊಂಡಿದೆ, ಈ ನಿಗೂಢನ (006176, 
6೧006179) ದ ವಿವರಗಳು ಏನು, ಹಾಗೆ ನಿಗೂಢಿತ (69೧00666) ವಾದ 
ಸಂದೇಶ (೧769558065) ಗಳು ಹೇಗೆ ತಮ್ಮ ರೂಪಾಂತರಕರೀ ಸಾಮರ್ಥ್ಯವನ್ನು 
ಆನಂತರ ತೋರಿಸಬಲ್ಲವು ಎಂಬಂಥ ಪ್ರಶ್ನೆಗಳ ಪರಿಹಾರದ ಅನ್ವೇಷಣೆ. ಇದು 
ಜೀವಿಯು ತನ್ನ ಆನುವಂಶಿಕತೆಯನ್ನು ಉಳಿಸಿಕೊಳ್ಳಲು ಬರೆದಿಟ್ಟುಕೊಂಡಿರುವ 
ಗೂಢಲಿಪಿಯನ್ನು-ಅಥವಾ ಗೂಢ (0069) ವನ್ನು ಒಡೆಯುವ ಕ್ರಿಯೆ, ಅಂದರೆ 
ಈ ಲಿಪಿಯ ನಿಗೂಢತೆ (೦೦೮1೧9) ಯನ್ನು ವಿಗೂಢ (೮60066) ಗೊಳಿಸುವಂಥ 
ಕೆಲಸ, ಅಥವಾ ವಂಶಾಗತಿಯ ಸಂಕೇತ ವಿನ್ಮಾಸಗಳ ಅರ್ಥಪ್ರಕಟನೆ. ಇದನ್ನೆಲ್ಲ 
ಜಯಪ್ರದವಾಗಿ ನಡೆಸಿದವರು ಜೇಮ್ಸ್‌ ವಾಟ್‌ಸನ್‌ (James Watson) 
ಮತ್ತು ಪ್ರಾನ್ಸಿಸ್‌ ಕ್ರಿಕ್‌ (೧೩೧೦೬ rick). ಅದರಿಂದಾಗಿ ಅವರಿಗೆ ನೊಬೆಲ್‌ 
ಪಾರಿತೋಷಕ ಲಭ್ಯವಾಯಿತು. ಇದಾದ ಮೇಲಿನ ಜಾನಕೀ ವಿಜ್ಞಾನದ 
ಮುನ್ನಡೆ ಬರೀ ಆಶ್ಚರ್ಯಕರವಷ್ಟೇ ಅಲ್ಲ, ಮಾನವನ ಚಿಂತನಾ ಧಾರೆಯನ್ನೇ 
ಮಾರ್ಪಡಿಸುವ ಕ್ರಾಂತಿಕಾರಕ ಘಟನೆಗಳೂ, ನಿಲುಗಡೆಗಳೂ ಹೇರಳವಾಗಿ 
ಬರತೊಡಗಿವೆ ಈ ಪ್ರಗತಿಯಿಂದ. ಸಾಮಾಜಿಕ ಶಾಸ್ತ್ರದಲ್ಲಿಯೂ ಇದರ ಛಾಯೆ 
ಬೀಳತೊಡಗಿದೆ. ಇದರಿಂದ ನ್ಮಾಯಾಂಗದ ಸಮಸ್ಯೆಗಳೂ ಏಳತೊಡಗಿವೆ. 
ಇಷ್ಟೊಂದು ಮಹತ್ವವಾದ 0!ಓ ವಿಷಯವನ್ನು ಇನ್ನು ಸ್ವಲ್ಪ ವಿವರಗಳ 
ಸಹಿತ ನೋಡೋಣ. ಈ ಕ್ಷೇತ್ರದ ಪರಿವಿಡಿ ಅತಿ ಸಂಕೀರ್ಣ ಹಾಗೂ ಅತಿ 
ತಾಂತ್ರಿಕ. ಆದುದರಿಂದ ಸದ್ಯಕ್ಕೆ ನಮ್ಮ ಗಮನವಿರುವುದು ಇಲ್ಲಿನ ಕೆಲವು 
ಆರಂಭಿಕ ಪ್ರತಿಪಾದನೆಗಳ ಬಗ್ಗೆ ಅಷ್ಟೆ. 

DNA ಯು ನೃಷ್ಟಿಕ ಆಮ್ಲಗಳ ಎರಡು ಬಗೆಗಳಲ್ಲಿ ಒಂದು. ಇನ್ನೊಂದು 
, RNA ಅಥವಾ ರೈಬೊ ನ್ಯೂಕ್ಲಿಯಿಕ್‌ (ನೃಷ್ಟಿಕ) ಆಮ್ಲ. ಕೋಶೀಯ 
ದೇಹವುಳ್ಳ ಎಲ್ಲ ಜೀವರೂಪಗಳಲ್ಲೂ,ಹಾಗೆಯೇ ಅನೇಕ ವೈರಸ್ಸುಗಳಲ್ಲೂ 
DNA ಯು ವಂಶಾನುಗತೀಯ (70166180/), ಪರಮಾಣು. ಇದಕ್ಕೆ 


203 


ಇರುವುದು ಎರಡೇ ಕೆಲಸಗಳು: 1. ಕೋಶ ವಿಭಜನೆಯ ವೇಳೆ ತನ್ನದೇ 
ಪ್ರತಿಲಿಪೀಕರಣ Mis ವನ್ನು ನಿರ್ದೆಶಿಸುವುದು ೩. RNA ಯ 
ಸಂಪೂರಕ (complimentary) ಪರಮಾಣುಗಳ ಪಾರಲಿಪೀಯನ 
(transcription, trans ಪಾರ; 501000೧ -  ಲಿಪೀಯನ)ವನ್ನು 
ಮಾಡಿಕೊಡುವುದು. ಪಾಲಿಪೆಪ್ಟೈಡ್‌ ಅನುಕ್ರಮಗಳನ್ನು ಖಚಿತಪಡಿಸುವವು 
ರಲಿಪಿ (transcript, ಎಂದರೆ DNA ಅನುಕ್ರಮವೊಂದನ್ನು ತೆಗೆದು ಇಟ್ಟಂಥ 
ಒಂದು ನಕಲು). ಇದರ ಹೋಲಿಕೆಯಲ್ಲಿ ಗNA ಯ ಕೆಲಸಗಳು 
ಹಲವಾರು.ಇವುಗಳಲ್ಲಿ ಕೆಲವು ಹೀಗಿವೆ : 1. DNA ಯ ಪಾರಲಿಪಿ (ತ) 
ವಿವರಣೆಗೆ ಮೇಲೆ ನೋಡಿ)ಸಿದ್ದವಾಗುವುದು RNA ಗಳಿಂದ. 
ದರೆ ಈ RNA ಗಳು 0ಡಿ ಅನುಕ್ರಮದ ಸ ೦ದೇಶ (೧655809) ವನ್ನು 
ಹ ಕಡೆಗೆ ಕೊಂಡೊಯ್ಯುವಂಥವು, ಆಥವಾ ಇವನ್ನು ಸಂದೇಶಕ RNA 
(messenger RNA), MANA ಗಳು ಎನ್ನಬಹುದು. ಹೀಗಾಗಿ, ಈ 
ಪಾರಲಿಪಿ (1೩೧5೦1೧ ತಾನು ಹೊ ಹೊತ್ತುತಂದ ಲಿ; 
ಕೋಶದಲ್ಲಿ ಈ ಪಾಲಿಪಪ್ಪೈಡುಗಳ ರೈಬೊಸೋಮ್‌ ಸಂಶ್ಮೆ 1.೬. 
ನಿರ್ದೇಶಿಸುತ್ತದೆ ಎಂದಂತೆ ಆಯಿತು. ಹೊತ್ತು ತಂದ ಲಿಪಿಗೆ ಅನುಸಾ 
ಪರಮಾಣುಗಳು ಸಿದ್ದವಾಗುವ ಈ ಹಂತವನ್ನು ನ್ಕಾಯವಾಗಿಯೇ ಸ ನ 
(translation) ಕ್ರಿ ಕ್ರಿಯೆ ಎಂದೇ ಹೇಳುತ್ತಾರೆ.2. ರೈ ಬೊಸೋಮುಗಳಲ್ಲಿ S RNA 
ಗಳು, RNA (ಎರಡರಲ್ಲಿ ಒಂದು ಭಾಗ), ಪ್ರೋಟೀನು (ಮೂರರಲ್ಲಿ ಒಂದು 
ಭಾಗ) ಎಂಬ ಅನುಪಾತದಲ್ಲಿ ಈ ಎರಡೂ ಸೇರಿ ಆದಂಥವು. ಇವಕ್ಕೆ 
ತಮ್ಮದೇ ಆದ ಕಾರ್ಯನಿರ್ವಹಣ ಪಾತ್ರವೂ ಉಂಟು, ರಚನಾ ನಿರ್ಮಾಣ 
ಪಾತ್ರವೂ ಉಂಟು. 4. ಕೋಶಗಳಲ್ಲಿ ಪ್ರೋಟೀನಿನ ಸಂಶ್ಲೇಷಣೆ ನಡೆಯುತ್ತಿರುವಾಗ 
(ಅದು ನಡೆಯುವುದು ರೈಬಯೊ ಸೋಮುಗಳಲ್ಲಿ ಎನ್ನುವುದನ್ನು ನೆನಪಿನಲ್ಲಿಡಿ) 
ರೈಬೊಸೋಮುಗಳಿಗೆ ಅಮೈನೊ ಅಮ್ಲಗಳನ್ನು ಒದಗಿಸಲೆಂದು, ಮೇಲೆ ನೋಡಿದ 
ಸಂದೇಶದ RNA ಯಿಂದ ಬೇರೆಯದೆ ಆದ ಪಾರವಹ (transter - trans, 
ಪಾರ, 161 06೩1೧0, ವಹ, ಬೇರೆಡೆಗೆ ಹೊತ್ತೊಯ್ಯುವ) ಔNA ಗಳು 
ಇರುತ್ತವೆ. ವಿಶಿಷ್ಟ ಪ್ರೋಟೀನುಗಳೊಡನೆ ಸಹಯೋಗಗೊಂಡು ಇವೇ ಆನಂತರ 
ರೈಬೊ ನ್ಯೂಕ್ಲಿಯೊ ಪ್ರೋಟೀನು (1107೬೦16೦೧[೦1617) ಗಳನ್ನೂ ರೂಪಿಸುತ್ತವೆ. 
ಇವು ಪಾರಲಿಪೀಯನವಾದ ನಂತರದ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿ, ಇತರ 


) 


204 


RNA ಗಳನ್ನು ನೀಡುತ್ತವೆ. 5. ಮ ಯಾದರೋ ಈ 
ವಿಷಯದಲ್ಲಿಯೂ hs ಭಿನ್ನತೆಯುಂಟು. ಅನೇಕ ವೈರಸ್ಸುಗಳಲ್ಲಿ DNA 


ಅಲ್ಲ, ೧೫ಸಿ ಯೇ ವಂಃ ತೀಯ ೬೩.೬೩: ಸುದ್ದಿ'' ಎನ್ನುವುದಕ್ಕೆ 
ಇನ್ನೊಂದು ಪದವಿದು; eed information) ವನ್ನು ಹೊತ್ತು 


ಮೇಲೆ ಹೇಳಿದಂತೆ, ರ್ಹNA ರಚನೆಯನ್ನು ತಿಳಿಯ ಪಡಿಸಿದ ವಾಟ್‌ಸನ್‌ 
ಮತ್ತು ಕ್ರಿಕ್‌ರ 1953ರ ಅನ್ವೇಷಣೆ, ಆಧುನಿಕ ಪರಮಾಣು ಜೀವವಿಜ್ಞಾನವನ 
ನೆ. ಏಕೆಂದರೆ, ಇದು ಸ್ವಾಪಿಸಿದ್ದು ಎರಡು ಸಂಗತಿಗಳನ್ನು 
ಮೊದಲನೆಯದಾಗಿ ಇದು, ಜೀವದ ಕೇಂದ್ರಸ್ತ ಪರಮಾಣು ಎಂದು ಧಾರಾಳವಾ 
ಕರೆಯಲ್ಪಡಬಲ್ಲ Ra ಈ ಶಯನ ಮ ಸ 


ಇದ್ದಂಥ ಹಲವಾರು ಇತರ ಅಧ್ಯಯನಗಳನ್ನೂ ಇದು ಚೊಕ್ಕವಾಗಿ 


ಎ ಖಾವಿ 
ಒಟ್ಟುಗೂಡಿಸಿತು. ಯಾವೊಂದು ಮೂಲಭೂತ ಅನ್ವೇಷಣೆಯ ಲಕ್ಷಣ ಇದುವೇ, 
ಅಂಥ ಅನ್ವೇಷಣೆ ನಡೆದ ಮೇಲೆ ಇದುವರೆಗೆ ಅರ್ಥವಾಗಿರದಿದ್ದ ಹಲವಾರು 
ಅನ್ವೇಷಿತ ಸಂಗತಿಗಳಲ್ಲಿ ಬಡ ನಮಗೇ ಅರಿವಾಗ ತೊಡಗುತ್ತದೆ. 


ಪ ಲು 
ಅಂದರೆ ಈ ಅನ್ವೇಷಣೆಯ ಮಹತ್ವವಿರುವುದು, ಅದು ಹಲವಾರು ವಿವಿಧ 
ಹಾಗೂ ಅತಿಭಿನ್ನವೆಂದು ಇದುವರೆಗೆ ಪರಿಗಣಿತವಾಗಿದ್ದ ಸಂಗತಿಗಳಿಗೆ, ed 
ಹೊಸ ಬೆಳಕು ನೀಡುತ್ತದೆ, ಎನ್ನುವುದರಲ್ಲಿ. ಹೀಗಾಗಿ ಮೂಲಭೂತ ಆನ್ವೇಷ 
ಎಂದೂ ಬಹುವಿಧ ದ್ಯೋತಕ. ಯಾವ ವೈಚಾರಿಕ ಕ್ಷೇತ್ರದಲ್ಲಿಯೂ ಇದು ಸರಿ. 
ಗಮನಿಸಬೇಕಾದ ಮತ್ತೊಂದು ಸಂಗತಿ ಹೀಗಿದೆ : ವಾಟ್‌ಸನ್‌ -ಕ್ರಿಕ್‌ರು 
ದುವರೆಗ ಇದ್ದಂಥ ಹಲ ಕೆಲವು ಒಡ್ಡೊದ್ದ ಪಥೆಸೂಚಿಗಳನ್ನು 
ಆಧಾರವಾಗಿಟ್ಟುಕೊಂಡು DNA ರಚ ತನೆಯನ್ನು ವಿಶದ ಪಡಿಸುವ ಒಂದು 
ನಮೂನೆ ಅಥವಾ ಮಾದರಿ (೧7೦೮6 ಯನ್ನು ರಚಿಸಿದರು. ನ 
ಮಾದರಿಗಳನ್ನು ರಚಿಸಿ, ಆ ಮಾದರಿಗಳ ಅಧ್ಯಯನ (ಉಂ! studies) ನಡೆಸಿ, 
ಇಲ್ಲೆಲ್ಲ ತಮ್ಮ ಬುದ್ದಿವಂತಿಕೆಯ, ಕಲ್ಪನಾತ್ಮಕತೆಯ, ಪ್ರತಿಭೆಯನ್ನು ನ 
ಕೊನೆಗೆ ಇದು ಹೀಗೆಯೇ ಇರಬಹುದು ಎಂಬ ಮತ್ತೊಂದು ರಚನಾ ಮಾದ 
ಅಥವಾ ರಚನಾ ಪ್ರತೀಕ( strutಟr| ಗಾ೦೮6/) ವನ್ನು ತಯಾರಿಸಿ BR 


3 
೨ 
tl 
4 
(5 
| 
| 


205 


ಆಧುನಿಕ ವಿಜ್ಞಾನಾನ್ವೇಷಣೆಯಲ್ಲಿ ಇಂಥ ಪ್ರತೀಕ ಅಧ್ಯಯನ (೧3066 


study)ಗಳ ಕೊಡುಗೆ ಅಪ್ಪಿಷ್ಟಲ್ಲ. ತಿಳಿದಿರುವ ಎಲ್ಲ ಸಂಗತಿಗಳನ್ನು ಸಮನ್ವಯಿಸಿ 
ಎಲ್ಲವನ್ನೂ ವಿಶದ ಪಡಿಸುವಂಥ ಪ್ರತೀಕ ರಚನೆ ಬರೀ ಬುದ್ದಿ ಚಮತ್ಕಾರದ 

ಪ್ರದರ್ಶನಕ್ಕಿಂತ ಅನ್ವೇಷಣೆಯ ಮುಂದಿನ ಹೆಜ್ಜೆಗೆ ಒಂದು "ಸ್ಲಿರ'ವಾದ ಹಂತ 
ಎನು ನ್ನುವುದು ಹೆಚ್ಚುಸರಿ. DNA ರಚನೆಯ ಇವರ ಆ ಪ್ರಕಟನೆ ಅತಿ ಶೀಘ್ರ 
ಅಮುವೆ ೋದನೆಯನ್ನು ಪಡೆಯಿತು, ಇತರ ವಿಜ್ಞಾನಿಗಳಿಂದ. ಇದಕ್ಕೆ 
ಪ್ರತೀಕದ ಮೂಲಭ ಸೂತ ಸರಳತೆ ಹಾಗೂ ಜೀವಶಾಸ್ತ್ರದಲ್ಲಿ ಅದರ ಸುಸ್ಫುಟ 
ಪ್ರಾಸಂಗಿಕತೆ , ಔಚಿತ್ಯ. ಆನಂತರದ ಅನುಸಂಧಾನಗಳು ಈ ಪ್ರತೀಕ ಸಾರತಃ ಸರಿ 
ಎಂಬುದನ್ನು ದೃಢಪಡಿಸಿವ; ಆದರೆ ಅಲ್ಲಿನ ಹಲವು ವಿವರಗಳನ್ನೇನೋ ಇವು 


ಇನ್ನು ಈ ಪ್ರತೀಕವನ್ನು, ಸದ್ಯಕ್ಕೆ ಸರ್ವಸಂಮತವೆನಿಸಿರುವ ಈ ಪ್ರತೀಕವನ್ನು, 
ಗಮನಿಸೋಣ (ಚಿತ್ರ 6.4). 





6.4.DNA ಪರಮಾಣುಎನ ಪ್ರತಿವಲನ (replication) ದ - ಯೋಜನಾ ಚಿತ್ರ. 
ಇನ್ನೊಂದು DNA ತನ್ನ ಪೈತೃಕ D್ಬA ಪರಮಾಣು ಲೆಕ್ಕದಲ್ಲಿ ತದ್ವತ್ತಾದ ಅನು 
ಇರುವುದನ್ನು ಗಮನಿಸಿ. ಇದು ಕ್ರಮಬದ್ದವಾಗಿ ಆದರೆ 'ಶೀಘ್ರವಾ ಗಿ ನಡೆದು ಬರುವ ಪ್ರಕ್ರಿಯೆ. 


206 


DNA ಯು ನಾರುಗಳಂತೆ ಇರುತ್ತವೆ. DNA ಯ ಈ ನಾರುಗಳು, 8 
ಸಂರೂಪ (conformation -con ಸಂ8ಂrm ರೂಪ) ಎಂದು ಕರೆಯಲ್ಪಡುವ 
ವಿಶಿಷ್ಟ ರೂಪವನ್ನು ಹೊಂದಿರುತ್ತವೆ. ಕ್ಷಕಿರಣಗಳ ಪರೀಕ್ಷಣೆಯಿಂದ ಇದು 
ಪ್ರಕಟಿತಗೊಳ್ಳುತ್ತದೆ. ಈ 8 ಸಂರೂಪದ ಪ್ರಧಾನ ಲಕ್ಷಣಗಳು ಹೀಗಿವೆ : 

1. ಇದರಲ್ಲಿರುವುದು ಎರಡು ಪಾಲಿನ್ಮುಕ್ತ್ಷಿಯೊಟೈಡ್‌ ದಾರಗಳು. 
ನ್ಯೂಕ್ಲಿಯೊಟೈಡ್‌ ಎನ್ನುವುದು ಒಂದು ಮಾನಕ (ಅಳತೆಗೋಲು ಅಥವಾ 
ಒಂದು ಭಾಗಿಲ pಂ॥yMerನ mer ಇದ್ದಂತೆ). ಅಂಥ ಹಲವು ಮಾನಕಗಳು 
ಕೊಂಡಿಗೊಂಡು, ನೃಷ್ಠಿಕ ಆಮ್ಲದ ಮಹಾ ಪರಮಾಣು ಆಗುತ್ತದೆ. ಆದುದರಿಂದ 
ಆ ಮಹಾಪರಮಾಣು ಒಂದು ಬಹುಭಾಗಿಲ ಪರಮಾಣು ಎನ್ನುವುದು ನಿಮ್ಮ 
ನೆನಪಿನಲ್ಲಿರಬಹುದು. ಈ ಎರಡೂ ದಾರಗಳು ಒಂದು ಅಕ್ಷ ( ಈ ಅಕ್ಟ ನಮ್ಮ 
ಭಾವನೆಯ ಮಧ್ಯರೇಖೆಯಷ್ಟೆ, ಅಂಡ್‌ ರಚನೆಯೊಂದೇನೂ ಅಲ್ಲಿ 
ಇರುವುದಿಲ್ಲ)ದ ಸುತ್ತ ಸುತ್ತಿಕೊಂಡು ಇರುತ್ತದೆ. ಇವನ್ನೆಲ್ಲ ನಾವು ಈ ಹಿಂದೆಯೇ 
ನೋಡಿದ್ದೇವೆ. ಈ ಸುತ್ತು ಬಲಗೈ ಕಡೆಯದು. ಹೀಗಾಗಿ ಇಲ್ಲಿ ಒಂದು ಜೋಡಿ 
ಸುರಳಿ ಅಥವಾ ದ್ವೈಥ ಸರ್ಪಿಲ (600016೧7610) ಇರುತ್ತದೆ. ಈ ಸರ್ಪಿಲದ 
ವ್ಯಾಸ - 20 ಎ”. ಇಲ್ಲಿನ ಎರಡೂ ದಾರಗಳು ವಿರುದ್ಧದಿಕ್ಕಿ 
ಹೋಗುತ್ತಿರುವಂಥವು. ಹೀಗಾಗಿ ಅವುಗಳನ್ನು ಬೇರ್ಪಡಿಸಬೇಕೆಂದರೆ 
ಸುರಳಿಯನ್ನು ಹಿಂಮುಖವಾಗಿ ಸುತ್ತಿಸಿಯೇ ತೀರಬೇಕು. ಈ ಸರ್ಪಿಲದಲ್ಲಿ 
ತಿರುಳಿನ (0089) ಭಾಗದಲ್ಲಿ ಪ್ರತ್ಕಾಮ್ಹಗಳು ಇರುತ್ತವೆ. ಅದರ ಸಕ್ಕರೆ - 
ಫಾಸ್ಫೇಟ್‌ನ ಸರಪಳಿಗಳು, ಸರ್ಪಿಲದ ಹೊರಮೈಯನ್ನು ಸುತ್ತಿಕೊಂಡು ಇರುತ್ತವೆ. 
ಇದರಿಂದ ಪ್ರಭಾರಿತವಾದ ಘಾಸ್ಫೇಟ್‌ ಗುಂಪು (charged phosphate 
group) ಗಳ ನಡುವಣ ವಿಕರ್ಷಣೆ ಕನಿಷ್ಠತಮವಾಗುವುದು ಸಾಧ್ಯ. 


2. ಪ್ರತ್ಕಾಮ್ಲಗಳು ವಿನ್ಮಸ್ತವಾಗಿರುವ ತಲ (೧1೩೧6), ಸರ್ವಿಲದ ಅ 

ಸರಿಸುಮಾರು ಲಂಬ ರೇಖೆಯದು (೧670676100181). ಇಲ್ಲಿನ ಪ್ರತಿಯೊಂದು 
ಪ್ರತ್ಕಾಮ್ಲವೂ ಅದರ ವಿರುದ್ದ ದಾರದ ಪ್ರತ್ಕಾಮ್ಲ ಒಂದರ ಜೊತೆ 
ಜಲಜನಕದಿಂದ ಬಂಧಿತವಾಗಿರುತ್ತದೆ. ಹೀಗಾಗಿ ಇಲ್ಲಿ ಒಂದು ತಲಸ 


207 


ಪ್ರತ್ಕಾಮ್ಲ ಯುಗಲ (018೧೩0೩5೧೩1) ರೂಪಿತವಾಗಿರುತ್ತದೆ. ಈ ರೀತಿಯ 
ಜಲಜನಕ ಬಂಧಕೀಯ ಅಂತರ್‌ಕ್ರಿಯೆ (hydrogen bonding interaction) 
ಯು ಸಂಪೂರಕ ಪ್ರತ್ಕಾಮ್ಲ ಯುಗಲ (cಂmplementory base pairing) 
ಎಂದು ಕರೆಯಲ್ಪಡುತ್ತದೆ. ದ್ವೈಧ ಸರ್ಪಿಲದ ಎರಡು ಸರಪಳಿಗಳ ವಿಶಿಷ್ಟ 
ಸಹಯೋಗ (specitic association) ಆಗಿ ಬರುವುದು ಇಂಥ ಯುಗಲನದಿಂದ. 


ತ "ಆದರ್ಶ' Bಔ-ರNಸಿಯಲಿ ಇರುವುದು 1 


ಇಲ್ಲಿರುವ ಪ್ರತಿ ಆಡೆನಿನ್‌ ಶೇಷ (8660/೧6 765166) ಒಂದು ಥೈಮೀನ್‌ 
(thymine residue) ದೊಡನೆ ಯುಗಲಗೊಳ್ಳೆಲೇ ಬೇಕು, ಹೀಗೆಯೇ ಥೈಮೀನು, 
ಆಡಿನಿನ್‌ ಜೊತಗೆ, ಹಾಗೆಯೇ ಪ್ರತಿ ಗುಯನೀನ್‌ ಶೇಷ (6೬871೧6 residue) 
ಒಂದು ಸೈಟೊಸಿನ್‌ ಶೇಷದೊಂದಿಗೆಯೇ ಯುಗಲಗೊಳ್ಳಬೇಕು, ಅಥವಾ 
ಆದರ ಆದಲು ಬದಲಂತೆ ಈ ಓ&.1. ಮತ್ತು 6.0. ಪ್ರತ್ಕಾಮ್ಲ ಯುಗಲಗಳ 


WE 
ಭೌಮಿತೀಯ ವಿನ್ಯಾಸ ಕೂಡ ಸ್ಪಷ್ಟೀಕೃತವಾಗಿದೆ (ಚಿತ್ರ. 6.5). 


ಟ್ರಿ 


ಇಲ್ಲಿ ಮುಖ್ಯವಾದ ಸಂಗತಿ ಈ ಎರಡೂ ಪ್ರತ್ಯಾಮ್ಲಯುಗಲಗಳು ದ್ವೈಧ 
ಸರ್ಪಿಲದಲ್ಲಿ ಪರಸ್ಪರ ಸ್ಥಾನಾಂತರ ಹೊಂದಿಕೊಳ್ಳೆಬಲ್ಲವು ಬೇರೆ ಬೇರೆ 
ದಾರಗಳಲ್ಲಿ, ಹಾಗೂ ಹಾಗೆ ಮಾಡಿಕೊಳ್ಳುವಾಗ ಸಕ್ಕರೆ - ಫಾಸ್ಟೇಟ್‌ನಿಂದಾದ 
ಬೆನ್ನಲುಬಿನ ಅಣುಗಳ ಸ್ಹಾನಗಳಲ್ಲಿ ಯಾವೊಂದೂ ಬದಲಾವಣೆ 


. DNA ಪರಮಾಣು - ಘನತಾ ದರ್ಶನ 
ಡುಗಳು ಮತ್ತು ಕೋಲುಗಳು ಎಂಬ 
| AB, ದ್ವೈಧ ಶಂಕು ವಿರಚಿತಿಗಳು (6 
ಇಲ್ಲಿ ನಾವು ಈ ಪರಮಾಣುವನ್ನು ನೆ 
ನಲವಾಗಿ ಸುತ್ತಿಕೊಂಡಿರುವ) ವಿನ ಅಕ್ಕ 
ರೆ ಆ ಶಂಕುವಿನ ಒಳರಚನೆಯನ್ನು. 

ಇಲ್ಲಿ ನಾವು ನೋಡುತ್ತಿರುವುದು DNA 
ೇರಿಬರುವುದು ಬರೀ ಗುಂಡುಗಳ ಶೇಣಿ 


ನೋಟದ ಪ್ರಾಶಸ್ತ ಹೀಗೆ : ಆಗ ಮಾತ್ರವೇ ಪರಮಾಣುವಿನ ಘನತಾದರ್ಶನದ ಚೊಕ್ಕ ಸೌಂದರ್ಯವನ್ನು 
ನೋಡಬಹುದು. ಇಲ್ಲಿ ಕೋಲುಗಳು ಕಂಡುಬರುವುದಿಲ್ಲ, ಗುಂಡುಗಳ ಹರಡುವಿಕೆಯಷ್ಟೆ ನಮಗೆ 
ಸಿಗುವಂಥದ್ದು. ಆದರೆ ಇದೇ ಸಮಗ್ರ ಚಿತ್ರಣವನ್ನು ಸಾಧ್ಯಗೊಳಿಸುವುದು, ಇಲ್ಲಿನ ಶಂಕುತನವೂ 
ಆಗಷ್ಟೇ ವೀಕ್ಷಣೀಯ. 

ಗುಂಡುಗಳು ಇಲ್ಲಿನ ಪರಮಾಣುಗಳನ್ನು ಸೂಚಿಸು 
ಅವುಗಳ ನಡುವಣ ವಿದ್ಯುತ್‌ ಬಂಧಗಳನ್ನು. Aಿ ನ 
ಥಯಮೀನ್‌ (ಅಸಿಟಲೀನ್‌), ಆ ಗುಯನೀನ್‌. 
ಪುನರೀಕೃತವಾಗುತ್ತಿರುವ ಈ ಶಂಕು (906800 ಗೀ) ವಿನ ಚಿತ್ರ ಸೃಜಿತವಾದದ್ದು ರಿಚರ್ಡ್‌ 
ಡಿಕರ್‌ಸನ್‌ (Richard Dickerson) ಅವರಿಂದ. ಅದು ನಿರ್ಧ್ವ್ಯತವಾದದ್ದು ಓಲ್ಲ ಕೆನಾರ್ಡ್‌ (೦10೩ 
Keಗಗ೩rರೆ), ಡೋವ್‌ ರ್ಯಾಬಿನೋ ವಿಚ್‌ (Dov Rabinovitch), ಜಿಪ್ಪೋರ ಶಕ್ಕಿಡ್‌ (Zippora 
Shakked) ಹಾಗೂ ಮೈಸೂರು ವಿಶ್ವಾಮಿತ್ರ (Mysore Viswamitra) ಅವರುಗಳಿಂದ. ಈ 
ಚಿತ್ರವನ್ನು Donald Voet ಮತ್ತು Judith ಆ. Voetc Biochemistry ಗ್ರಂಥದಿಂದ 
ತೆಗೆದುಕೊಳ್ಳಲಾಗಿದೆ - ಈ ಎಲ್ಲರಿಗೂ ಈ ಮೂಲಕ ಆಭಾರಗಳನ್ನು ಸಲ್ಲಿಸಿ. 


ತವೆ. ನಿ ನಲ್ಲಿನ ಕೋಲುಗಳು ತೋರುವುದು 
ಮಿಕ್ಕ ವಿವರ ಹೀಗಿದೆ. ಸಿ ಅಡಿನೊಸೀನ್‌, 7 


ದೈಧ ಸರ್ಪಿಲ, ಅಕ್ಬುಬ್ಬಿ (೬೧6161೬066) ವಾಗಿಯೇ ಇದ್ದು ಬಿಡಬಲ್ಲದು. 
ಅಂದರೆ 6-೮ ಯುಗಲ ೦-8 ಆಗಬಲ್ಲದು, ಅಥವಾ ಓ&.1,1.ಓ ಆಗಬಲ್ಲದು. 
ಹೀಗಾಗದೇ ಬೇರೆಯಾವುದೇ ವಿಧದ ಪ್ರತ್ಕಾಮ್ಲ ಯುಗಲನ ದ್ವೈಧ ಸರ್ಪಿಲವನ್ನು 
ಅರ್ಥವತ್ತಾಗಿ ವಿರೂಪಗೊಳಿಸುತ್ತದೆ.' ಏಕೆಂದರೆ ವಾಟ್‌ಸನ್‌ ಕ್ರಿಕ್‌ರ 
ಪ್ರತ್ಕಾಮ್ಹಯುಗಲವಲ್ಲದಂಥ ಯಾವ ರೂಪಣಕ್ಕೂ ದ್ವೈಧ ಸರ್ಪಿಲದ ಸಕ್ಕರೆ 
ಫಾಸ್ಫೇಟ್‌ನ ಸರಪಳಿಗಳ ಪುನರ್ನಿವೇಶನ (16019718000) ವೇ (ಇಲ್ಲಿ 
ಪುನರಾಸ್ತಾಪನ ಎಂಬ ಪದವೂ ಸರಿಯೆ) ನಡೆಯಬೇಕಾಗುತ್ತದೆ. ಆದ್ದರಿಂದ 
ಅದು ಅಸಾಧ್ಯ, ನೋಡಿದಿರ, ಜೀವಕ್ಕೆ ಮೂಲಭೂತವಾದ ಈ ಮಹಾ 
ಪರಮಾಣುವಿನ ರಚನಾ ನಿಬಂಧನೆಯ ಅಚ್ಚುಕಟ್ಟಿನ ಸೌಂದರ್ಯವನ್ನು ಹಾಗೂ 
ಗಣಿತ ಬದ್ಧತೆಯನ್ನು! 

ಇನ್ನೂ ಒಂದೆರಡು ವಿವರ ನೋಡಿ. ಸಕ್ಕರೆ - ಫಾಸ್ಟೇಟ್‌ ಸರಪಳಿಗಳ 
ನಡುವೆ, ಔB-DNA ಯ ಹೊರಗಡೆ ಸುತ್ತುತ್ತ ಇರುವ ಎರಡು ಸಂದಿ (0700೪6) 
ಗಳ ಗಾತ್ರ, ಅಸಮ. ಏಕೆಂದರೆ (ಚಿತ್ರ 6.5)ರಲ್ಲಿ ತೋರಿಸಿದಂತೆ ಪ್ರತಿಪ್ರತ್ಕಾಮ್ಲ 
ಯುಗಲದ ಮೇಲಿನ ಅಂಚು, ಕೆಳಗಿನ ಅಂಚಿಗಿಂತ ರಚನೆಯಲ್ಲಿ ಭಿನ್ನ, ಹಾಗೂ 
ಡಿ ಆಕ್ಟಿರೈಬೊಸ್‌ ಶೇಷಗಳು ಅಸಂಮಿತ (Asymmetric symmetry, - syn, 


210 


together ಸಂ., metron, a measure ಮಿತಿ). ಇಲ್ಲಿನ ಗೌಣ ಸಂದಿಯಲ್ಲಿ 
೦(1) ಸರ್ಪಿಲ ಅಕ್ಷ - (1's) ಗಳ ಕೋನ, 180° ಗಿಂತ ಅಧಿಕ; ಚಿತ್ರ 6.5ರಲ್ಲಿ 
ಕೆಳಗಿನ ಕಡೆ ತೆರೆದಂತೆ ಇರುವಂಥದ್ದು, ಸರ್ಪಿಲದ ಅಕ್ಷಹೋಗುತ್ತ ಇರುವುದು 
ಪ್ರತಿ ಪ್ರತ್ಕಾಮ್ಲ ಯುಗಲದ ನಡುವಿನ ಮೂಲಕ. ಪ್ರಧಾನ ಸಂದಿ, ತೆರೆದುಕೊಂಡು 
ಇರುವುದು ಪ್ರತಿ ಪ್ರತ್ಕಾಮ್ಲದ ವಿರುದ್ಧ ಅಂಚಿನ ಕಡೆಗೆ. 0!1ಓ೩ ಪರಮಾಣುವಿನ 
ವಾಸ್ತುರಚನೆ (೩7೦೧1೦1೬76) ಇಷ್ಟೊಂದು ಖಚಿತ. ಆದರೆ,ಇದೆಲ್ಲ ನಮಗೆ 
ಸುಂದರವಾಗಿ ತೋರಿಬರುವುದು ಅದರ ಘನತಾ ದರ್ಶನದ ಮೇಲ್ಮೆ ನೋಟದಿಂದ 
ವಾಟ್‌ಸನ್‌ - ಕ್ರಿಕ್‌ರ ಪ್ರತೀಕ ಒಂದು ಪಾಲಿನ್ಯುಕ್ಲಿಯೊಟೈಡ್‌ ಸೂತ್ರ 
(ದಾರ) ದಲ್ಲಿ ಪ್ರತ್ಕಾಮ್ಹಗಳ ಯಾವುದೇ ಅನುಕ್ರಮವನ್ನು 
ಅಳವಡಿಸಿಕೊಳ್ಳಬಲ್ಲುದು, ಅದರ ವಿರುದ್ಧ ಸೂತ್ರದ ಪ್ರತ್ಕಾಮ್ಲ ಅನುಕ್ರಮ 
ಇದಕ್ಕೆ ಸಂಪೂರಕ (೧೦7701776೧180/) ಆಗಿದ್ದರೆ ಮಾತ್ರ. ಇದರ ಒಂದು 
ಮುಖ್ಯ ಧ್ವನಿತ, ಹಾಗೂ ಅತಿ ಮಹತ್ವದ ಧ್ವನಿತ, ವಂಶಾನುಗತಿಯ ವಾರ್ತೆ 
(hereditary information) ನಿಗೂಢಿತ (6700696) ವಿರುವುದು 
ಎರಡರಲ್ಲಿನ ಒಂದು ಸೂತ್ರದಮೇಲಿನ ಪ್ರತ್ಕಾಮ್ಲಗಳ ಅನುಕ್ರಮದಿಂದ ಅಷ್ಟೇ 
ಎನ್ನುವುದು. 

* ಈ ಪ್ರತೀಕದ ಮುಖ್ಯಕೊಡುಗೆ 011೩ ಪರಮಾಣುವಿನ ಸಂರಚನೆಯನ್ನು 
ಅದರ ಉದ್ದ,ಅಗಲ, ಒಳ ರಚನೆ, ಸ್ವರೂಪ ಎಂಬಂಡು ತ್ರಿಮಾನ 
(3 617769೧00೧೩!) ನೋಟದಲ್ಲಿ ನಮಗೆ ಅವಗತ ಮಾಡಿಸಿಕೊಟ್ಟಿರುವುದು. 
ಪ್ರತೀಕದ ಇನ್ನೂ ಹಲವಾರು ವಿವರಗಳು ಈಗ ತಿಳಿದುಬಂದಿವೆ. ಆದರೆ 
ಇವುಗಳಿಂದ ಆಧಾರಿಕ ಪ್ರತೀಕದಲ್ಲಿ ಮೂಲಭೂತ ಬದಲಾವಣೆಗಳೇನೊ 
ಅವಶ್ಯವೆಂದು ಕಂಡು ಬಂದಿಲ್ಲ. ಆದ್ದರಿಂದ ಆ ಪ್ರತೀಕ ಸರ್ವಾನುಮೋದಿತ. 

ಸಾಧಾರಣವಾಗಿ DNA ಪರಮಾಣುಗಳ ಗಾತ್ರ ಆಗಾಧ. ಅಲ್ಲಿನ 
ಪರಮಾಣುಗಳ ರಾಶಿ (mss) ಎಷ್ಟು ಎನ್ನುವುದನ್ನೂ ವಿವಿಧ 
ತಂತ್ರವಿಧಾನಗಳಿಂದ ಕಂಡು ಹಿಡಿಯಲಾಗಿದೆ. ಈಗ ಉದ್ದ-ಅಳತೆಗಳನ್ನು 
ಎಲೆಕ್ಟ್ರಾನ್‌ ಸೂಕ್ಷ್ಮದರ್ಶಕ ನಮಗೆ ಒದಗಿಸಿದೆ. ಸ್ಥA*B-DNA ಯ ಒಂದು 
ಪ್ರತ್ಕಾಮ್ಲಯುಗಲದ ಸರಾಸರಿ ಪರಮಾಣು ರಾಶಿ 600೦ ಉದ್ದ (ಅಂದರೆ 
ಇಲ್ಲಿ ದಪ್ಪ) 3.4 ಓಂ 


211 


ಕೆಲವು ತಾಂತ್ರಿಕ ಮುನ್ನಡೆಗಳು 

ಚೈವ ರಸಾಯನದ ಯಾವುದೇ ಕ್ಷೇತ್ರದ ಮೊದಲ ಹಾಗೂ ಪ್ರಧಾನ 
ಸಮಸ್ಯೆ, ಬೇಕೆನಿಸಿದ ಪದಾರ್ಥವನ್ನು ಸಾಕಷ್ಟು ಪರಿಮಾಣದಲ್ಲಿ ಹೇಗೆ 
ಪಡೆದುಕೊಳ್ಳುವುದು ಎನ್ನುವುದು. ಉದಾಹರಣೆಗೆ, ದಂಡಾಣು ಜೀವಿಯ 


ಣೆ 
ಒಂದು ಕೋಶದಿಂದ ಅದರ ರ್ಹA ಪರಮಾಣುಗಳಪಷ್ಟನ್ನೇ ಹಾಗೂ ನಮಗೆ 


ಅವಶ್ಯವಾಗುಷ್ಟು ಮೊತ್ತದಲ್ಲಿ ಮಾತ್ರ ಮತ್ತು ಇತರ ಯಾವ ಪದಾರ್ಥಗಳ 
ಕಲಬೆರಕೆಯೂ ಇರದಂಥ ಶುದ್ಧ ರೂಪದಲ್ಲಿ ಹೇಗೆ ತಾನೇ ಪಡೆದುಕೊಳ್ಳುವುದು 
ಸಾಧ್ಯ? ಇಲ್ಲಿನ ಸಮಸ್ಯೆಗಳು ಅತಿ ಎಡರು ತೊಡರಿನವೂ, ಬಹು ಪೇಚಿನವೂ 
ಆಗಿದ್ದವು, ಆಧುನಿಕವಾದ ಕೆಲವು ತಂತ್ರವಿಧಾನಗಳು ಪರಿಷ್ಕತವಾಗುವ ತನಕ. 
ಈಗ ಈ ಸಮಸ್ಯೆಗಳು ಇಲ್ಲವೇ ಇಲ್ಲ, ಅವುಗಳು ಬಹುತೇಕ ನಿರ್ಮೂಲ 
ಗೊಂಡಿವೆ ಎಂದೇ ಹೇಳಬಹುದು. 1970ರ ಮಧ್ಯಕಾಲದಿಂದ ನಡೆದು ಬಂದ 
ಜೈವರಸಾಯನದ ಅತಿ ಪ್ರೇಕ್ಷಣಿಯ ಮುನ್ನಡೆಗಳಿಗ ಕಾರಣವಾದವು ಈ 
ತಂತ್ರವಿಧಾನಗಳು. 


ಲಾಬಿ, ಕಣಿಗಲೆ ಗಿಡಗಳ ಟೊಂಗೆಗಳನ್ನು ಕತ್ತರಿಸಿ, ಅಥವಾ ಬಾಳೆಯ 

ಗಿಡದ ಗೆಡ್ಡೆಗಳನ್ನುತುಂಡರಿಸಿ ಈ ಭಾಗಗಳನ್ನು ಬೇರೊಂದೆಡೆ ನೆಟ್ಟರೆ 
ಗುರೊಡೆದು ಮರಿಗಿಡಗಳನ್ನು ಉಂಟುಮಾಡುವುದು ಎಲ್ಲರಿಗೂ ಪರಿಚಿತವಾದ 
ಸಂಗತಿ. ಇದು ಮೈಥುನವಿಲ್ಲದ ಅಲಿಂಗ ಪ್ರಜನನ (asexual reproduction). 
ಎಲ್ಲ ಗಿಡಗಳಲ್ಲಿಯೂ ಈ ಹಿಂದೆ ಲಿಂಗ ರೀತಿಯ ಪ್ರಜನನ - ತೆಂಗಿನಲ್ಲಿ, 
ಡಿಕೆಯಲ್ಲಿ ಇರುವಂತೆ ಇದ್ದಿತ್ತು. ಆ ಪದ್ದತಿಯನ್ನು ಇವು ಮರೆತೇ ಬಿಟ್ಟಿವೆ. 
ಗೆ ಲಿಂಗ ರೀತಿಯಲ್ಲಿ ಹಿಂದೊಮ್ಮೆ ಬೆಳೆಯುತ್ತಿದ್ದ ಗಿಡದ ಒಂದು ಟಿಸಲನ್ನು 
ಅಥವಾ ಸ್ಕಂಧ (8 1806 07೩೧೦೧) ವನ್ನು ಬಳಸಿ ಅದರಿಂದಲೇ ಹಲವು 
ಪೀಳಿಗೆಗಳ ಒಂದು ಕುಲ (61000) ವನ್ನೇ ಬೆಳೆಸಿಕೊಳ್ಳುವ ವಿಧಾನಕ್ಕೆ ಸ್ಕಂಧಣ 
(೦10೧179) ಎನ್ನಬಹುದು. ಏಕೆಂದರೆ ಸ್ಮಂಧದಿಂದ ಸ್ಕಂಧಕ್ಕೆ ಎಂಬ ಸಂತತಿ 
ಉತ್ಪಾದನ ಇಲ್ಲಿಯ ಪ್ರಜನನ. ಇದನ್ನೇ ನಾವು ಮೇಲೆ ಹೇಳಿದ ಕ್ರಾಂತಿಕಾರಕ 
ತಂತ್ರ ವಿಧಾನ ಬಳಸಿಕೊಳ್ಳುವುದು ಎಂದದ್ದು. ಇದರ ಪ್ರಧಾನ ಕ್ರಮ ಹೀಗೆ : 


[ಪ 


ean 


ಗ 


212 


ನಮಗೆ ಆಸಕ್ತಿಯುಳ್ಳ ರ್ಹಸA ಯ ಖಂಡವೊಂದನ್ನು ತೆಗೆದುಕೊಂಡು 
ಸ್ವಾಯತ್ತವಾಗಿ ಪ್ರತಿಲಿಪೀಕರಿಸುತ್ತಿರುವ DNA ಪರಮಾಣುವೊಂದರೊಳಗೆ 
ಸೇರಿಸಿಬಿಡುವುದು. ಅಂದರೆ ನಮಗೆ ಬೇಕೆನಿಸಿದ ಕಣಿಗಿಲೆ ಗಿಡದ ಟಿಸಿಲೊಂದನ್ನು 
ಅಥವಾ ಸ್ಕಂಧವೊಂದನ್ನು ಕತ್ತರಿಸಿ ತೆಗೆದುಕೊಂಡು ಇನ್ನು ಅದು ಚೆನ್ನಾಗಿ 
ಬೆಳೆಯಲು ಅನುಕೂಲವಾಗಿರುವ ಬೇರೆಡೆಯಲ್ಲಿ ನೆಟ್ಟು ಬಿಡುವಂತಹ ಕ್ರಿಯೆ 
ಇದು. ಆದುದರಿಂದ ಇದನ್ನು ಪರಮಾಣು ಸ್ಕಂಧಣ (molecular cloning) 
ಎನ್ನುತ್ತಾರೆ. ಇಲ್ಲಿ ತನಗೆ ತಾನೇ ಎಂದು ಪ್ರತಿಲಿಪೀಕರಿಸಿಕೊಳ್ಳುತ್ತಿದ್ದಂಥ 
DNA ಆ ಹೊಸ ಸ್ಮಂಧವನ್ನು ಇನ್ನು ಸಲಹಿ ಬೆಳೆಸಿ, ಹೊತ್ತುಕೊಳ್ಳುವಂಥ ಈ 
DNA, ಹೊರಗಿನಿಂದ ಬಂಧಂಥ ಸ್ಕಂಧದ ಜಯಪ್ರದ ವಹಿತೃ (೪6107) ಇನ್ನು 
ಮುಂದೆ ಎನ್ನುವುದು ಸರಿ. ಇಲ್ಲಿನ ಆಶ್ಚರ್ಯಕರ ಸಂಗತಿಯೆಂದರೆ ವಹಿತೃವಿನ 
ಪ್ರತಿಲಿಪೀಕರಣದ ಜೊತೆಗೇ ಇಲ್ಲಿಬಂದ ಸ್ಕಂಧದ ಪ್ರತಿಲಿಪೀಕರಣವೂ 
ನಡೆಯುತ್ತಲೇ ಹೋಗಿ ನಾವು ಇಟ್ಟ ಒಂದು ಸ್ಕಂಧದ ಸ್ಥಾನದಲ್ಲಿ ಅದರ 
ಮರಿಸ್ಕಂಧಗಳ ಒಂದು ಕುಲವೇ ಏರ್ಪಟ್ಟು ನಿಲ್ಲುತ್ತದೆ, ಸುಯೋಗ್ಯವಾದ 
ಕ್ಷೇತ್ರ ಸಿಕ್ಕಲ್ಲಿ ಎನ್ನುವುದು. ನೋಡಿದಿರಿ ಪರಮಾಣು ಸ್ಮಂಧಣದ 
ಫಲವತ್ತತೆಯನ್ನು! ಈ ತಂತ್ರಕ್ಕೇ ಬೇರೆ ಎರಡು ಹೆಸರುಗಳು ಉಂಟು. ಒಂದು 
ಜಾನ್ಕಕೀ ಶಿಲ್ಪ ಅಥವಾ ಅಭಿಯಂತ್ರಣ (967600 engineering), ಏಕೆಂದರೆ 
ಈ ವಿಧಾನದಿಂದ D್ಬ್ಥA ಖಂಡದ ಅಭಿಯಂತ್ರಣವನ್ನೇ ನಾವು ನಡೆಸುವುದು 
ಸಾಧ್ಯ. ಇನ್ನೊಂದು ಹೆಸರು ಪುನಃ ಸಂಯೋಜಕೀ (ಮತ್ತೆ ಬೇರೆ ರೀತಿ 
ಸಂಯೋಜಿಸುವ) ರಿ! ತಾಂತ್ರಿಕತೆ (recombinant DNA technology) 
ಎಂದು; ಏಕೆಂದರೆ ಇಲ್ಲಿ ನಡೆಯುವುದು 014% ಗಳ ಬೇರೆ ರೀತಿಯ ಸಂಯೋಜನ. 


ಕಿಮೀರ ಎನ್ನುವುದು ಗ್ರೀಕ್‌ ಪುರಾಣದಲ್ಲಿನ ಒಂದು. ಕಾಲ್ಪನಿಕ 
ರಾಕ್ಷಸಪ್ರಾಣಿ, ಅದಕ್ಕೆ ಸಿಂಹದ ತಲೆ, ಹೋತದ ಮೈ ಮತ್ತು ಸರ್ಪದ ಬಾಲ. 
ಇಲ್ಲಿನ ವಹಿತೃವನ್ನು ಅಂಥ ಚಿತ್ರಪ್ರಾಣಿ ಎಂದೂ ಅಲಂಕಾರಿಕವಾಗಿ ಹೇಳುವುದು 
ಅಸಮಂಜಸವೇನಲ್ಲ; ಏಕೆಂದರೆ ಇಲ್ಲಿ ಬೇರೆ ಯಾವುದೋ ಜೀವಿಯ DNA 
ಇಲ್ಲಿ ಈ ಜೀವಿಯೊಡನೆ ಸಹಜವೇ ಎನ್ನುವಂತೆ ಬೆಳೆದು ಬರುತ್ತದೆ. ಕಿರ್ಮೀರ 
ಎಂದರೆ ಸಂಸ್ಕೃತದಲ್ಲಿ ವಿವಿಧ ವರ್ಣದ್ದು ಎಂದು ಅರ್ಥ, ಮಹಾ ಭಾರತದಲ್ಲಿ 


ಸ 


213 


ಭೀಮಸೇನ ಕಿರ್ಮೀರನೆಂಬ ರಾಕ್ಷಸನನ್ನು ಕೊಂದನಂತೆ. ಇದಕ್ಕೆ ಸ್ವಲ್ಪ ಸಮ 
ಈ ಕಿಮೀರ; ಆದುದರಿಂದ ಈ ವಹಿತೃವಿಗೆ ಕಿಮೀರ ವಹಿತೃ (chemeric vector 
chimera) ಎಂದು ಹೆಸರು, ಗ್ರೀಕರ ಮೇಲೆ ಹೇಳಿದ ಪುರಾಣದಂತೆ, ಅದಕ್ಕೆ 
ಸಮನಾದ ನಮ್ಮ ಕಿರ್ಮೀರ ರಾಕ್ಷಸನಂತೆ. ಶರಭ ಮೃಗವೆಂಬ ನಮ್ಮ ಪುರಾಣದ 
ಇನ್ನೊಂದು ಕಾಲ್ಪನಿಕ ಮಹಾಮೃಗವೊಂದರ ಹೆಸರನ್ನು ಬಹುಶಃ ನೀವೆಲ್ಲ 
ಕೇಳಿದ್ದೀರಿ. ಇದರ ದೇಹ ಅತಿ ಬೃಹದಾಕಾರ. ಮಹಾಭಾರತದಲ್ಲಿ ಅದರ 
ವಿವರ ಅಳತೆಗಳೆಲ್ಲ ಬರುತ್ತವೆ. ಅದು ಸ್ವಲ್ಪ ಹೀಗೆ : ಮೈಕಟ್ಟು, ಕಾಲಿನ 
ಪಂಜಗಳು ಹಾಗೂ ಬಾಲ ಸಿಂಹದಂತೆ; ಊರ್ಧ್ವ ಮುಖೀ ಕಣ್ಣುಗಳು, ಮುಖ 
ಸ್ವಲ್ಪ ಕುದುರೆಯೋ ಸಿಂಹವೋ ಹೇಳುವುದು ಕಷ್ಟ; ಆ ಮುಖಕ್ಕೆ ದೀರ್ಪವಾದ 
ಅನೆಯಲ್ಲಿನಂಥ ಸೊಂಡಿಲು. ಇದರ ಸಾಧಾರಣ ಆಹಾರ ಆನೆ, ಹಾಗೂ 
ಸಿಂಹಗಳು. ಇದರ ಅತಿ ಖಚಿತವಾದ ಪ್ರತಿಮೆಗಳು ಭಯಂಕರವಾಗಿ 
ಎದ್ದುಕಾಣುವಂತೆ, ಆದರೆ ಸುಂದರ ರೀತಿಯಲ್ಲಿ ನಮ್ಮ ಮಹಾ ದೇವಾಲಯಗಳ 
ರ ಸ್ತಂಭಗಳಲ್ಲಿ ಕಟೆಯಲ್ಪಟ್ಟಿರುತ್ತವೆ. ಈ ಗ್ರಂಥದ ಮೊದಲ ಪುಟದ 
ಎದುರಿನಲ್ಲಿ ಇಂಥ ಮೃಗಗಳ ಎರಡು ಚಿತ್ರಗಳನ್ನು ತೋರಿಸಲಾಗಿದೆ. ಒಂದು 
ವೇಲೂರಿನ ಜಲಕಂಠೇಶ್ವರ ದೇವಾಲಯದ್ದು , ಇನ್ನೊಂದು ಕೋನಾರ್ಕ 
ದೇವಾಲಯದ್ದು. ಅಂದರೆ ಸುದೂರದ ದಕ್ಷಿಣ ಹಾಗೂ ಉತ್ತರ ಭಾರತಗಳಲ್ಲಿ 
ಈ ಶರಭ ಕಲ್ಪನೆಯಿತ್ತು, ಕೆಲವು ವಿವರಗಳಲ್ಲಿ ವೃತ್ಕಾಸವಿದ್ದರೂ 
(ಇದನ್ನರಿಯಲು ಈ ಎರಡೂ ಚಿತ್ರಗಳನ್ನು ಹೋಲಿಸಿ ನೋಡಿ). ಇಂತಹ 
ಪ್ರಾಣಿಗಳ ಕಲ್ಪನೆ ಈ ಹಿಂದ ಪುರಾಣ ಕಲ್ಪಿತ ಮಾತ್ರ ಇದ್ದಿತ್ತು. ಪರಮಾಣು 
ಸ್ಮಂಧಣ, ಚಾನ್ಶಕೀ ಅಭಿಯಂತ್ರಣ, ಇಂತಹ ಜೀವಿ, ಸಂಭಾವ್ಯವಾದ ನೂತನತೆಗಳ 
ಮೂನ್ಸೂಚನೆಯೇನೋ, ಮಾನವನಿಗೆ ಅಂಥದೂ ಸಾಧ್ಯವಾಗಬಹುದೇನೋ 
ಎಂಬ ವಿಸ್ಮಯವನ್ನೂ, ಭೀಕರತೆಯನ್ನೂ ನಮ್ಮ ಮುಂದೆ ಇಡಲು ಆರಂಭಿಸಿದೆ. 

ಇಂತಹ ಕಿಮೀರ ವಹಿತೃವನ್ನು, ಸುಯೋಗ್ಯವಾದ ಒಂದು ಆತಿಥೇಯ 
ಜೀವಿಯಲ್ಲಿ ಇನ್ನು ಇಡಲಾಗುತ್ತದೆ. ಹಾಗೆ ಸುಯೋಗ್ಮವಾದ ಜೀವಿ ನಾವು ಈ 
ಹಿಂದೆಯೇ ಹಲವು ಬಾರಿ ನೋಡಿದ ಎ. ಕಾಲ್ಕೆ (6.000) ದಂಡಾಣು ಜೀವಿ, 
ಹಾಗೂ ಯೀಸ್ಟ್‌ ಕೋಶಗಳು. ಅಲ್ಲಿ ನಾವು ಒಳನುಗಿಸಿದ ಸ್ಕಂಧದ ಹೇರಳ 


214 


ಉತ್ಪಾದನೆ ಹೀಗೆ ನಡೆದು ಬರುತ್ತದೆ. ಇನ್ನು ಸ್ಕಂಧಿತವಾದ ಒಂದು ಜನ್ಮಿಯ, 
ಅಕ್ಕಪಕ್ಕ ೧೫ ಹಾಗೂ ಪ್ರೋಟೀನ್‌ ಸಂಶ್ಲೇಷಣೆಗೆ ಯಥೋಚಿತವಾದ 
ನಿಯಂತೃಕ ಅನುಕ್ರಮಗಳು ಇದ್ದಲ್ಲಿ, ಆತಿಥೇಯ ಜೀವಿ, ಆ ಜನ್ಮಿ ವಿಶಿಷ್ಟೀಕರಿಸುವ 
RNA ಹಾಗೂ ಪ್ರೋಟೀನುಗಳನ್ನು ಹೇರಳವಾಗಿ ಉತ್ಪಾದಿಸಬಹುದು. 
ಸಿಂಹದ ಮೈಯಲ್ಲಿ ಆನೆಯ ಸೊಂಡಿಲನ್ನು ಸೇರಿಸುವಂತಹ ಕ್ರಿಯೆ ಇದು ಸ್ವಲ್ಪ 
ಸ್ವಲ್ಪ! ಈ ಅಭಿಯಂತ್ರಣದ ಒಂದೆರಡೇ ವಿವರಗಳನ್ನು ಈಗ ನೋಡೋಣ: 


ಪ್ಲಾಸ್ಮಿಡ್‌ಗಳು (೧1೩57165) ಎಂಬ ಜೀವ ಪ್ರಕಾರ ಉಂಟು. ಇವನ್ನು 
ಪರಮಾಣು ಪರತಂತ್ರ (7101600181 parasite) ಜೀವಿಗಳು ಎನ್ನಬಹುದು. 
ಆದರೆ ಸಾಧಾರಣ ಪೆರತಂತ್ರ ಜೀವಿಗಳಿಗಿಂತ ಇವು ಸ್ವಲ್ಪ ಭಿನ್ನ; ಹಲವು ವೇಳೆ 
ಅವು ತಮ್ಮ ಆತಿಥೇಯಗಳಿಗೆ ಅವುಗಳಿಗೆ ಸಾಧ್ಯವಿಲ್ಲದ ಕೆಲಸಗಳನ್ನು 
ಮಾಡಿಕೊಡುವ ಉಪಕಾರ ಮಾಡಬಹುದು. ಅಂಟಿ ಬಯಾಟಿಕ್‌ (8೧101005) 
ಅನ್ನು ನೀವು ಬಲ್ಲಿರಿ. ಪೆನ್ಸಿಲಿನ್‌, ಇಂಥ ಒಂದು ಪದಾರ್ಥ ಎಂಬುದನ್ನೂ 
ನೀವೆಲ್ಲಕೇಳಿರಬಹುದು. ಕೆಲವು ಸೂಕ್ಷ್ಮ ಜೀವಿಗಳು ದಂಡಾಣು ಜೀವಿಗಳನ್ನು 
ಕೊಲ್ಲುವಂಥ, ಆದ್ದರಿಂದ ಅವುಗಳಿಗೆ ಪ್ರತಿ ಜೈವಿಕ (8೧001000) ವಾದಂಥ, ಈ 
ಪದಾರ್ಥಗಳನ್ನುಉತ್ಪನ್ನ ಮಾಡುತ್ತವೆ. ಪೆನಿಸಿಲಿನ್‌ ಹಾಗೆ ಉಂಟಾಗುವ 
ಒಂದು ವಸ್ತು. ಅಂಥ ಪ್ರತಿಜೈವಿಕಕ್ಕೆ ಎದುರಿಸಿ ನಿಲ್ಲುವಂಥ ಅಂದರೆ 
ಷ್ರತಿರೋಧವಾಗಬಲ್ಲಂಡ' ಪದಾರ್ಥಗಳ ಉತ್ಪಾದನೆಯೂ ಸಾಧ್ಯ. 
ಅಂತಹುದನ್ನು ಈ ಪ್ಲಾಸ್ಮಿಡ್‌ಗಳು ಉಂಟುಮಾಡುತ್ತವೆ ತಾವುಇರುವ ಅತಿಥೇಯ 
ಸೂಕ್ಷ್ಮಜೀವಿಗಳಲ್ಲಿ. ಈ ಹಿಂದೆ ಹಲವು ರೋಗಗಳಿಗೆ ರಾಮಬಾಣವೆನಿಸಿದ್ದ 
ಪೆನಿಸಿಲಿನ್‌ ಈಗ ಎಷ್ಟೋ ರೋಗಿಗಳಿಗೆ ನಿರುಪಯೋಗಿಯಾಗಿವೆ ಎಂಬುದನ್ನು 
ನೀವು ಬಹುಶಃ ಅರಿತಿರಬಹುದು. ಅದಕ್ಕೆ ಕಾರಣ ಅಂಥ ರೋಗಕಾರಕ 
ದಂಡಾಣುಗಳಲ್ಲಿ ಈ ಪ್ಲಾಸ್ಮಿಡ್‌ಗಳು ಬದುಕಿದ್ದು, ತಮ್ಮ ಅತಿಥೇಯಗಳಿಗೆ 
ಪ್ರತಿಜೈವಗಳ ಬಗ್ಗೆ ಪ್ರತಿರೋಧ (66188೧06) ನೀಡುವ ವಸ್ತುಗಳನ್ನು 
ಸೃಷ್ಟಿಸಿವೆ ಎನ್ನುವುದರಿಂದ. 


ದಂಡಾಣು ಜೀವಿಗಳ ದೇಹದಲ್ಲಿ ಬೆಳೆಯುವ ಇಂಥ ಪ್ಲಾಸ್ಮಿಡ್‌ಗಳು 
ನಮ್ಮ DNA ಖಂಡಗಳ ಪರಮಾಣು ಸ್ಕಂಧನ ಕ್ರಿಯೆಗೆ ಸುಯೋಗ್ಕವಾದ 
ಒಂದು ಮಹಿತ್ಪ. 


215 


ದಂಡಾಣು ಭಕ್ಷಿ (0೩೦16100866) ಎಂಬ ವೈರಸ್‌ ಪ್ರಕಾರವನ್ನು 
ನೋಡಿದ್ದು ನಿಮಗೆ ನೆನಪಿರಬಹುದು. ಅದೂ ಒಂದು ಇಂಥದೇ ಬಹುಬಳಕೆಯ 
ವಹಿತೃ. 

ಇನ್ನು ಈ ರೀತಿಯ ಸ್ಕಂಧಣಕ್ಕೆ ನಮಗೆ ಬೇಕೆನಿಸಿದ DNA ಖಂಡವನ್ನಷ್ಟೇ 
ಹೇಗೆ ತೆಗೆದುಕೊಳ್ಳುವುದು ಎಂಬುದನ್ನು ನೋಡೋಣ. ಇದನ್ನು ಮಾಡುವುದು 
ಕೆಲವು ಆಕಿಣ್ವಗಳನ್ನು ಬಳಸಿ. ಆ ಆಕಿಣ್ವ, ನಿರ್ದಿಷ್ಟವಾದ ಬಿಂದುವಿನಲ್ಲಿ 
DNA ಯನ್ನು ಕತ್ತರಿಸಿ ಬಿಡುತ್ತದೆ. ವಹಿತೃವಿನಲ್ಲಿ ಇದನ್ನು ಸೇರಿಸಿ ಬಿಡುವುದೂ 
ಮತ್ತೊ ೦ದು ಆಕಿಣ್ವ ಬಳಸಿ. ಇದೆಲ್ಲ ಜನ್ಮಿಯನ್ನು ಸೀಳಿ, ಸೇರಿಸುವ ಕ್ರಿಯೆ. 
ಆದ್ದರಿಂದ ಈ ತಂತ್ರವನ್ನು ಜನ್ಮಿ ಸೀಳಿಕೆ 1410 splitting) ಎನ್ನುತ್ತಾರೆ. 


ಣೆ] 


ಇವೆಲ್ಲವೂ ಜಾನ್ಮಿಕ ಅಭಿಯಂ ತ್ರಣದ ಕರ್ಮಕೌಶಲ್ಮಗಳೇ. 
ಇಲ್ಲೆಲ್ಲ ಗಮನಿಸಬೇಕಾದದ್ದು ಈ ಎಲ್ಲ ವ್ಮಾಪಾರಗಳನ್ನೂ 


[oe] 


ನಡೆಸಬೇಕಾಗಿರುವುದು ಪರಮಾಣುಗಳ ಮಟ್ಟದಲ್ಲಿ, ಸೂಕ್ಷ್ಮದರ್ಶನಕ್ಕೂ ಮೀರಿ, 
ಅಲ್ಪವಾದ ಜೀವಿಗಳನ್ನೂ, ಕಣಗಳನ್ನೂ ಬಳಸಿ - ಎಂಬುವುದನ್ನು, ಅಂದ 
ಮೇಲೆ ಇದಕ್ಕೆಲ್ಲ ಅವಶ್ಯವಾದ ಸುನಿಶ್ಚಿತತೆ (Jಗnitiveness) ಹಾಗೂ 
ನಿಷ್ಕೃಷ್ಟತೆ. (x೩೦1iಟೇ) ಎಷ್ಟರ ಮಟ್ಟಿನದು ಎಂಬುದನ್ನೂ ನೀವೇ 
ಊಹಿಸಿಕೊಳ್ತಬಲ್ಲಿರಿ 

ಸಮಾಜಿಕ ವಿವೇಚನೆಗಳು ' 


1970ರಲ್ಲಿ ಜಾನ್ಶಿಕ ಅಭಿಯಂತ್ರಣದ ಕರ್ಮಕೌಶಲ್ಯ (strategy) 
ಗಳನ್ನು ಕುರಿತ ಚರ್ಚೆ ಮೊದಮೊದಲು ಆರಂಭವಾದಾಗ, ಈ ರೀತಿ 
ಮಾಡಲಾಗಬಲ್ಲ ಪ್ರಯೋಗಗಳು ಎಷ್ಟರ ಮಟ್ಟಿಗೆ ಸುರಕ್ಷಿತ, ಕ್ಷೇಮಂಕರ 
ಎನ್ನುವುದು ತಿಳಿದಿರಲಿಲ್ಲ. ಉದಾಹರಣೆಗೆ ನಮ್ಮ ಸುಪರಿಚಿತ ಎ. ಕಾಲೈ 
ದಂಡಾಣುವು ನಮ್ಮ ಕರುಳಿನಲ್ಲಿ ಸಾಧಾರಣವಾಗಿಯೇ ಇರುವ ನಿರುಪದ್ರವ 
ಜೀವಿಯೆಂಬುದನ್ನು "ನೀವು ಬಲ್ಲಿರಿ. ಡಿಫ್ತೀರಿಯ ಎಂಬ ರೋಗ ಒಂದಿದೆ. 
ಅದನ್ನು ಉಂಟುಮಾಡುವುದು ಒಂದು ದಂಡಾಣು. ಈ ದಂಡಾಣು ಈ ರೋಗ 
ಉಂಟುಮಾಡುವ ಒಂದು ವಿಷವನ್ನು ಅಂದರೆ ಟಾಕ್ಸಿನ್‌ (10/೧) ಅನ್ನು ಉತ್ಪತ್ತಿ 


216 


ಮಾಡುತ್ತದೆ, ತನ್ನಲ್ಲಿರುವ ಜನ್ಮಿಯೊಂದು ನಿರ್ದೇಶಿಸುವ ರೀತಿಯಲ್ಲಿ .ಇದನ್ನು 
ಡಿಫ್ತೀರಿಯ ಟಾಕ್ಸಿನ್‌ ಎನ್ನುತ್ತಾರೆ. ಇನ್ನು ನಾವು ಈ ವಿಷವಾದ ದಂಡಾಣು 
ಜನ್ಮಿಯನ್ನು ನಿರುಪದ್ರವಿಯೂ, ಸ್ವಲ್ಪ ಹಿತಕಾರಿಯೂ ಆದ ಎ.ಕಾಲೈ ದೇಹದಲ್ಲಿ 
ಹುಗಿಸಿ ಬಿಟ್ಟರೆ ಆಗ ವಿಪರೀತ ಪ್ರಮಾಣದಲ್ಲಿ ಈ ಟಾಕ್ಸೀನುಗಳು ಉತ್ಪನ್ನಗೊಂಡು 
ಇದುವರೆಗೆ ಸಹಜೀವಿಯಾಗಿದ್ದ ಆ ಎ.ಕಾಲೈಗಳು ಇನ್ನುಇಂಥ ವಿಷಗಳ 
ಚೀಲಗಳಂತೆ ಆಗಿ, ಭಯಂಕರವಾದ ರೋಗಜನಕ (0೧8(೧069೧)ಗಳಾಗಿ 
ಪರಿವರ್ತಿತಗೊಳ್ಳುತ್ತವೆ. ಇದು ಯಾರೂ ಮೆಚ್ಚದ ಅತಿಹಾನಿಕಾರಕ ವಿಷಯ, 
ಸಾಮಾಜಿಕವಾಗಿಯೇ. ಹೀಗೆಯೇ ಕ್ಕಾನ್ಸರ್‌ ರೋಗದ ವೈರಸ್‌ ಜನ್ಮಿಗಳನ್ನು 
ಎ.ಕಾಲೈದೇಹದಲ್ಲಿ ಸ್ಮಂಧಗೊಳಿಸಿದರೆ ಏನೆಲ್ಲ ಆಗಬಹುದು ಆನಂತರದ 
ಪ್ರಯೋಗಗಳಿಂದ ಎಂಬುದನ್ನು ಯೋಚಿಸಿಕೊಳ್ಳಿ. ಆಯೋಚನೆಯೇ ಭಯಾನಕ. 


ಇಂಥ ಸಂಭಾವ್ಯವಾದ ಭೀಕರತೆಗಳನ್ನು ಮನಗಂಡ ಜೀವವಿಜ್ಞಾನಿಗಳು 
1975ರಲ್ಲಿ ತಾವಾಗಿಯೇ ತಮ್ಮ ಕೆಲಸಗಳ ಮೇಲೆ ನಿಯಂತ್ರಣವೊಂದನ್ನು 
ವಿಧಿಸಿಕೊಂಡರು. ಅದರಂತೆ ಇಂತಹ ಪರಮಾಣು ಸ್ಮಂಧಣ ಪ್ರಯೋಗಗಳನ್ನು 
ಅವುಗಳಲ್ಲಿನ ಜೈವಿಕೀಯ ಅಪಾಯಕತೆಗಳನ್ನೆಲ್ಲ ಸರಿಯಾಗಿ ಮನಗಾಣುವ 
ತನಕ ತಾವು ಕೈಗೊಳ್ಳುವುದಿಲ್ಲ, ಇನ್ನು ಮುಂದೆ ಎಂದು ತೀರ್ಮಾನಿಸಿಕೊಂಡರು 
"ಅವರಾಗಿಯೇ. ಅದರಿಂದ ಮೊದ ಮೊದಲು ಪರಮಾಣು ಜೀವವಿಚ್ಞಾನಿಗಳಲ್ಲಿ, 
ಆನಂತರ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಎಂಬಂತೆ, ಸುದೀರ್ಪವೂ, ಸುತೀಕ್ಷ್ಣವೂ 
ಆದ ವಾದ ವಿವಾದ ಏರ್ಪಟ್ಟಿತು. ವಾದಿಗಳ ಅಭಿಮತ ಹೀಗೆ : ಪುನಃ 
ಸಂಯೋಜಕೀ 21!ಓ ಅನುಸಂಧಾನ ಮುಂದೆ ನೀಡಬಹುದಾದ, ಆಂದರೆ 
ಅದರಿಂದ ಸಂಭಾವ್ಯವಾಗಿ ಬರುವ, ಉಪಯುಕ್ತತೆ ಎಷ್ಟುಹೇರಳವೆಂದರೆ, 
ಮೂಲಾತ್ಮಕವೆಂದರೆ, ಅಂಥದ್ದನ್ನು ಮುಂದುವರಿಸುವುದು, ಅವಶ್ಯ, 
ಯೋಥೋಚಿತವಾದ ಸುರಕ್ಷಾಸಾಧನೆಗಳನ್ನು ಏರ್ಪಡಿಸಿ. ಪ್ರತಿವಾದಿಗಳ 
ಅಭಿಮತ ಇದಕ್ಕೆ ಎದುರು. ಈ ಪದತಿಯಿಂದ ಸಂಭವನೀಯವಾದ 
ಗಂಡಾಂತರಗಳೂ, ಅವುಗಳ ಭೀಕರತೆಯೂ ಎಷ್ಟು ಅಗಾಧವೆಂದರೆ, ಯಾವ 
ಪರಿಸ್ಥಿತಿಯಲ್ಲಿಯೂ ಅದನ್ನು ಮುಂದುವರಿಸುವುದೇ ಅನರ್ಥಕರ, ಹೀಗಾಗಿ 
'ವಿಜ್ಞಾನದ ತಾಂತ್ರಿಕತೆ ಇಲ್ಲಿ ಇನ್ನೂ ಮುಂದುವರಿಯಬಾರದು. 


217 


ಅಮೆರಿಕ ಸರ್ಕಾರದ 1976ರ ನಿಯಮಾವಳಿಗಳು ಕೊನೆಗೆ ಇದಕ್ಕಾಗಿಯೇ 
ಇಂಥ ನಿಯಮಗಳಿಂದ ಸ್ಥಾಪಿತವಾಗಿ, ಕೊನೆಗೆ ವಾದಿಗಳ ಅಭಿಮತವೇ 
ಜಯಪಡೆಯಿತು.ಸೀಮಿತವಾದ ಅನ್ವೇಷಣೆಗಳೂ ಕೊನೆಗೆ ತೋರಿಸಿದವು ಈ 
ತಂತ್ರದ ಬಗ್ಗೆ ನಮಗಿದ್ದ ಭೀಕರತೆಗೆ ಅಂಥ ಆಧಾರವೇನೂ ಇಲ್ಲ ಎಂಬುದನ್ನು. 
ಜಾನ್ಶಿಕವಾಗಿ ವೃತ್ಯಸ್ತಗೊಳಿಸಲ್ಪಟ್ಟ ಯಾವ ಜೀವಿಯೂ ಇದುವರೆವಿಗೂ 
ಸ್ಕಾಸ್ತ್ಯದ ಯಾವ ಅನಪೇಕ್ಷಿ ತ ಅಪಾಯತೆಯನ್ನೂ ಉಂಟುಮಾಡಿಲ್ಲ. ನಿಜಕ್ಕೂ 
ಹೇಳಬೇಕೆಂದರೆ ಈ ತಂತ್ರವಿಧಾನ, ಎಷ್ಟೋ ವೇಳೆ, ಸ್ವಾಸ್ತ್ಯದ ಸದ್ಕೋ 
ಅಪಾಯಕತೆಗಳನ್ನು ತಡೆಗಟ್ಟಿದೆ ಎಂದೇಹೇಳಬಹುದು. ಸA!ರS ಎನ್ನುವ 
ಅತಿಪ್ರಚಲಿತ ಖಾಯಿಲೆಯ ಬಗ್ಗೆನೀವೆಲ್ಲ ಈಗ ಸಾಕಷ್ಟು ಕೇಳಿದ್ದೀರಿ. 
ಕ್ಕಾನ್ಸರ್‌ಗಿಂತ ಭಯಂಕರವಾದ ಖಾಯಿಲೆ ಇದು, ಯಾವ ಮದ್ದೂ ಇದಕ್ಕೆ 
ಸಿದ್ದವಿಲ್ಲ ಇನ್ನೂ, ಈ ರೋಗ ಬಂದ ವೃಕ್ತಿ ತನಗೆ ನೈಜವಾದ ಎಲ್ಲ ರೋಗ 
ಪ್ರತಿರೋಧಕ ಶಕ್ತಿಯನ್ನೂ ಕಳೆದುಕೊಂಡು ನಿಲ್ಲುತ್ತಾನೆ ಎಂಬುದನ್ನೆಲ್ಲ ನೀವು 
ಬಹುಶಃ ಬಲ್ಲಿರಿ. ಇಂತಹ ರೋಗವನ್ನು ತರಿಸುವ ವೈರಸ್‌ನ್ನು ಅಧ್ಯಯನ 
ಮಾಡುವಲ್ಲಿನ ಅಪಾಯಕತೆಯನ್ನು ಈ ಪುನಃ ಸಂಯೋಜಕೀ DA ತಂತ್ರವಿಧಾನ 
ದೂರ ಮಾಡಿದೆ ಈಗ. ಆಂದರೆ ಇನ್ನೂ ಮುಂದಿನ ಅಧ್ಯಯನಗಳು ಈ 
ಭಯಂಕರ ವ್ಯಾಧಿಗೂ ಔಷಧ ನೀಡಬಹುದು ಎನ್ನುವ ಭರವಸೆ ಬರತೊಡಗಿದೆ 
ಈಗ. 


ಹೀಗೆಲ್ಲ ಇದ್ದರೂ ಜಾನ್ಮಕೀ ಅಭಿಯಂತ್ರಣಕ್ಕೆ ಹಲವಾರು ಮುಖಗಳು 
ಉಂಟು - ಸಾಮಾಜಿಕ, ನೈತಿಕ ನ್ಯಾಯಸಂಬಂಧಿತ ಎಂಬಂತೆ. ಅವುಗಳ 
ಕಿಂಚಿತ್‌ ಪರಿಚಯ ಸ್ವಲ್ಪ ಆಗತ್ಯ. ಇದನ್ನು ಅರಿಯಲು ಅತಿ ಉತ್ತಮವಾದ 
ಉಪಯೋಗಕರವಾದ ಉದಾಹರಣೆಯನ್ನು ಮೊದಲು ನೋಡಿಬಿಡೋಣ. 
ನ್ಸುಲಿನ್‌ ಎನ್ನುವುದು ಹಾರ್ಮೋನು, ಅದರ ಉತ್ಪಾದನೆ ಜನ್ಮಿನಿಯಂತ್ರಿತ, ಈ 
ನ್ಸುಲಿನ್‌ನ ಅಭಾವ ಅಥವಾ ಅನುಪಯುಕ್ತತೆ, ಮಧುಮೇಹಿ (ಡಯಾಬಿಟಿಸ್‌) 
ರೋಗಿಗಳ ಮುಖ್ಯ ತೊಂದರೆ, ಅದನ್ನು ಒದಗಿಸುವುದೇ ಆ ರೋಗಕ್ಕೆ ಮದ್ದು 
ಎನ್ನುವುದನ್ನೆಲ್ಲ ಬಹುಶಃ ನೀವು ತಿಳಿದಿರುವಿರಿ. ಇಂಥ ಇನ್ಸುಲಿನ್‌ ಅನ್ನು 
ಹೇರಳವಾಗಿ ಕೃಷಿ ಮಾಡಲು ಈ ತಂತ್ರವಿಧಾನ ನೆರವುನೀಡುತ್ತದೆ. ಇನ್ಸುಸಲೀನನ್ನು 


43 


ಇ 


218 


ಉಂಟುಮಾಡುವ ಜನ್ಮಿಯನ್ನು ದಂಡಾಣು ಜೀವಿಯಲ್ಲಿ ಬಿಟ್ಟರೆ, ಈ ತಂತ್ರ 
ವಿಧಾನದಿಂದ, ಅಲ್ಲಿ ಈ ಹಾರ್ಮೋನಿನ ಅಧಿಕ "ಬೆಳೆ' ಬರುತ್ತದೆ. ಇಲ್ಲಿ 
ಮತ್ತೊಂದು ಮುಖ್ಯ ವಿಷಯ. ಈ ಹಿಂದೆ 1 ಗ್ರಾಂ ಇನ್ಸುಲಿನನ್ನು ಪಡೆಯಲು 
ಸಾವಿರಾರು ಕರುಗಳ ಹತ್ಯೆ ನಡೆಯಬೇಕಿತ್ತು, ಏಕೆಂದರೆ ಅವುಗಳ ಮೇದೋಜೀರಕ 
ಗ್ರಂಥಿಯಿಂದ ಇದನ್ನು ಪಡೆಯುತ್ತಿದ್ದರು. ಈ ತಂತ್ರ ಬಂದ ಮೇಲೆ ಅಂಥ 
ಅಗಾಧ ಪ್ರಮಾಣದ ಗೋಹತ್ಶ್ಯೆ ನಿಂತುದಲ್ಲದೆ ಈ ಉಪಯುಕ್ತ ವಸ್ತುವಿನ 
ಉತ್ಪಾದನೆ ಬಹು ಸುಲಭವಾಯಿತು.ಹೀಗೆ ಕೃಷಿ ಮಾಡಿದ ಇನ್ಸುಸಲೀನನ್ನು 
ಈಗ ರೂಢಿಯಂತೆಯೇ ಮಧುಮೇಹಿಗಳ ಚಿಕಿತ್ಸೆಯಲ್ಲಿಬಳಸುತ್ತಾರೆ. ಇದಕ್ಕೆ 
ಯಾರ ಆಕ್ಷೇಪ ಇರುವುದೂ ಸಾಧ್ಯವಿಲ್ಲ. ಇಂಥ ಚಿಕಿತ್ಸೆಗೆ "ಜನ್ಮಿ ಚಿಕಿತ್ಸೆ' 
(gene therapy) ಎಂಬ ಹೆಸರೇ ಬಂದಿದೆ ಈಗ. ಹಿಂದೊಮ್ಮೆ ನಾವು 
- ನೋಡಿದ ಸಿಕಲ್‌ಸೆಲ್‌ ಅನೀಮಿಯದಂಥ ವಂಶಾನುಗತ ಖಾಯಿಲೆಗೆ ಇಂಥ 
ಜನ್ಮಿ ಚಿಕಿತ್ಸೆ ಸಾಧ್ಯವೇನಾದರೂ ಆಗಿ ಬಂದರೆ, ಅದರ ಪ್ರಶಂಸೆಯನ್ನು ಎಲ್ಲರೂ 
ಮಾಡುವವರೇ. 


ಒಂದು ವೇಳೆ ವ್ಯಾಯಾಮ ವಿಚಕ್ಷಣತೆ, ಬುದ್ದಿವಂತಿಕೆಯ ಹೆಚ್ಚಳಿಕೆ 
ಎಂಬಂಥ ಸಂಕೀರ್ಣ ಲಕ್ಷಣಗಳನ್ನೂಹೀಗೆ ವೃತ್ಯಸ್ತಗೊಳಿಸುವುದು ಇಂಥ 
ತಂತ್ರ ವಿಧಾನದಿಂದ ಸಾಧ್ಯವಾಗಿ ಬಿಟ್ಟಿತು ಎಂದು ಇಟ್ಟುಕೊಳ್ಳಿ. ಆಗ ಇವುಗಳ 
ಯಾವ, ಎಷ್ಟರ ಮಟ್ಟಿನ ಬದಲಾವಣೆ ಅಪೇಕ್ಷಣೀಯ ? ಯಾವ ಪರಿಸ್ಥಿತಿಗಳಲ್ಲಿ 
ಅಂತಹ ಬದಲಾವಣೆಗಳು ನಡೆಯಬೇಕು ? ಅಂಥದ್ದನ್ನು ಮಾಡುವುದು ಸರಿಯೇ. 
ಅಲ್ಲವೇ ? ಇದನ್ನೆಲ್ಲ ನಿರ್ಧರಿಸುವರು ಯಾರು ? ಹಾಗೆ ಮಾಡುವುದರಮೂಲಕ 
ಆಗ ಬಲ್ಲ ಪೇಚಿನ ಪರಿಚಯ ನಮಗಿದೆಯೆ ? ಒಂದು ವೇಳೆ.ಒಬ್ಬ ವ್ಯಕ್ತಿಯ. 
ಸಂಪೂರ್ಣ ಜಾನ್ಕಿಕ ಸಂವಿಧಾನವನ್ನೂ ನಿರೂಪಿಸಿಕೊಳ್ಳುವುದು ಸಾಧ್ಯವಾಗಿ 
ಬಿಟ್ಟಲ್ಲಿ, ಇದನ್ನು ತಿಳಿಸುವ ಸುದ್ದಿಸಂಗ್ರಹವನ್ನು ಆ ವ್ಯಕ್ತಿ ಇನ್ನು ಮುಂದೆ 
ಸಲ್ಲಿಸುವ ವಿದ್ಯಾಭ್ಯಾಸ ಹಾಗೂ ವಿವಿಧ ಉದೋಗಗಳಿಗಾಗಿ ಅರ್ಜಿಗಳನ್ನು 
ಪರಿಶೀಲಿಸಲೋ ಇಲ್ಲವೆ ವಿಮೆಮಾಡಲೋ ಸಾಧ್ಯವೊ. ಅದು ಎಷ್ಟು ಮಟ್ಟಿಗೆ 
' ಉಪಯೋಗ ಬಿದ್ದೀತು ಎಂಬುದನ್ನು ನಿರ್ಣಯಿಸಲು ಬಳಸಬಹುದೇನು ? 


219 


ಅಮೆರಿಕದ ಉಚ್ಚನ್ಯಾಯಾಲಯ, ಪ್ರಯೋಗಶಾಲೆಯಲ್ಲಿ ತಯಾರಿಸಲ್ಪಟ್ಟ ಈ 
ಹೊಸರೂಪಗಳ ಸರ್ವಾಧಿಕಾರ ಅಥವಾ ಪೇಟೆಂಟ್‌ ಅನ್ನುಅವುಗಳ ಉತ್ಪಾದಕರು 
ಪಡೆದುಕೊಳ್ಳಬಹುದು ಎಂಬ ತೀರ್ಪನ್ನು ನೀಡಿದೆ ಬೇರೆ ಈಗ. ! ಇದು 
ನ್ಯಾಯಾಂಗದ ಮುಖ, ಈ ಸಂದರ್ಭಗಳಲ್ಲಿ ಬಹು ಅವಶ್ಶಕರ ಎನ್ನುವ ಮುಖ. 


ಆದರೆ ಈ ರೀತಿಯ ಸ್ವಾಮ್ಮಾಧಿಕರ ಅಥವಾ ಇಂಥವೆಲ್ಲ ನ್ಯಾಯಾಂಗದ 
ನಿಯಮಾವಳಿ ಹಾಗೂ ಶಾಸನಗಳ ನಿಬಂಧನೆಗಳು ಪುನ: ಸಂಯೋಜಿತ DNA 
ತಂತ್ರವಿಧಾನವನ್ನು ಇದುವರೆಗೆ ಸಲಹಿದ ಮುಕ್ತ ವಿಚಾರ ವಿನಿಮಯಗಳನ್ನು 
ತಡೆಯಬಲ್ಲುದೆ ? ತಡೆದರೆ ಎಷ್ಟುಮಟ್ಟಿಗೆ ಹಾಗೂ ಎಲ್ಲಿಯ ತನಕ ಎನ್ನುವುದು 


ತಿ ಸುಸಂಗತ ಪ್ರಶ್ನೆ. ಸ್ವತಂತ್ರ ಬುದ್ಧಿಮತ್ತೆಯ ಜನ, ಜನಾಂಗ, ಏನನ್ನಾದರೂ 

ಧಧಿಸಿಕೊಳ್ಳಬಲ್ಲರು, ಇಂದಲ್ಲ, ನಾಳೆ. ಅವರಿಗೆ ತಡೆ ಬರುವುದು ಬಹುತೇಕ 
ಈ ) 

ವರದೇ ಅಸಿದ್ದತೆಗಳು. ವೃ ದ ಈ ಸಾಮಾಜಿಕ ಆಯಾಮವನ್ನೂ 


ಈಗ ನಾವು ಅರಿತಿರುವುದು 


(ಗ 
(ಕ 


ತ್ತ 


KN 
ಲ್ಲ 
ಕ್ರಿ ಸ್ವಾತಂತ್ರ್ಯ 
ಇಂ 
ಸೆ 


ವಶ 
MTS NS 


4 


| 


{ 


C 


ದೇಹಕ್ರಯೆಗಳಲ್ಲಿ ಪರಮಾಣುಗಳ ಚಾಕಚಕ್ಕತೆ 


ಈ ಪುಸ್ತಕದ ಪೂರ ಇದುವೆರೆಗ ನಾವು ಗಮನಿಸಿದ್ದು ಮೂಲತಃ ಒಂದು 


[oS 


೨ A೧೧೧ eI | ತು J) ಹ 
ಜೀವಂತ ಕೋಶದ ಒಳಗಿನ ಕ್ರಿಯಾ ಕಲಾಪಗಳನ್ನು. ಜೀವದ ಸ್ವರೂಪವೇನು, 


ರಚನೆಗಳು ಹೇಗೆ, ಜೈವ ಕವ ಬಗಳು ಎಂದರೆ ಯಾವುವು, ಅವು 
ಉತ್ಪತ್ತಿಯಾಗುವುದು ಹೇಗ, ಅವುಗಳ ರಚನೆ ಏನು, ಆಕಿಣ್ವಗಳೆಂದರೆ ಅವುಗಳ 
ರಚನೆ, ಕೆಲಸ ಏನೇನು, ಇನ್ನು ಜನ್ನಿ ಹಾಗೂ ಅದು ನಿಯಂತ್ರಿಸುವ 


ಸಂಶ್ಲೇಷಣಾಕಾರ್ಯಗಳು ಏನೇನು ಎಂದು ಮುಂತಾದ ಸೂಕ್ಶ್ಮ 
ವಿಷಯಗಳನ್ನುಮಾತ್ರ ನಾವು ನೋಡಿದ್ದೇವೆ. ಪರಮಾಣು ಜೀವಶಾಸ್ತ್ರ ಎಂಬ 
ಈ ಕ್ಷೇತ್ರದಲ್ಲಿ ಇವೆಲ್ಲ ಅತಿ ಮೌಲಿಕ ಸಮಸ್ಕೆಗಳೇನೋ ಸರಿ. ಆದರೆ ಈ 
ಅನಂತ ವೃಷ್ಟಿಗಳ ಸ್ವಾರಸ್ಕವಿರುವುದು ಜೀವಂತ ದೇಹವೆಂಬ ಸಮಷ್ಟಿಯಲ್ಲಿ 
ಹೇಗೆಲ್ಲ ತಮ್ಮ ಕೌಶಲ್ಯಗಳನ್ನು ಅವು ತೋರುತ್ತವೆ ಎನ್ನುವುದನ್ನು 

ರಿಂ ಬವುದರಲ್ಲಿ. ಇದುವರೆಗೆ ನಾವು ಗಮನಿಸಿದ್ದು ತೆರೆಯ ಒಂದಿನ 
ಪಾತ್ರಧಾರಿಗಳನ್ನಷ್ಟೆ. ತೆರೆ ಎತ್ತಿದ ಮೇಲೆ ಸಕಲ ರಸಭರಿತವಾದ ಜೀವನ ರಂಗ 


220 


ಪ್ರಪಂಚದಲ್ಲಿ ಅವುಗಳು ನಲಿನಲಿದು ಆಡುವ ನಾಟಕ, ನಾಟ್ಕಗಳ ಅನುಭವ 
ನಮಗೆ ಇನ್ನು ಮುಂದೆ ಆಗಬೇಕಷ್ಟೇ ! 


ಶ್ವಸನಕ್ರಿಯೆ, ರಕ್ತ ಪರಿಚಲನೆ, ಜೀರ್ಣನ ಗತಿ ಎಂದು ಮುಂತಾದ 

ದೇಹದ ಕೆಲಸಗಳನ್ನು ಅರಿಯುವ ವಿಜ್ಞಾನ, ದೇಹಕ್ರಿಯಾ (physiology - 

physio, body; science of the functions of the body) ವಿಚ್ಞಾನ. 

ಇವೆಲ್ಲವೂ ಸಂಕೀರ್ಣ ಪ್ರಕ್ರಿಯೆಗಳು. ಹಲವಾರು ಅಂಗಗಳ ಸಹಕಾರದಿಂದ 
ನಡೆದು ಬರುವಂಥ ವಿಸ್ತಾರ ವ್ಯಾಪಾರಗಳು. ಇವುಗಳನ್ನು ಅಂಗಗಳ ಮಟ್ಟ 

ಗತಿಗಳ ಮಟ್ಟದಲ್ಲಿ, ಕೋಶಗಳ ಮಟ್ಟದಲ್ಲಿ ಅರಿತುಕೊಳ್ಳುವ ಪ್ರಯ 
ಆ 


೧6 


ದಿನಿಂದ ನಡೆದು ಬಂದಿದೆ. ಅಂಗಗಳ ಮಟ್ಟದ ಈ 
ಾ7ಂಪ್ರದಾಯಿಕವಾಗಿ ದೇಹಕ್ರಿಯಾ ವಿಜ್ಞಾನ ಎಂಬ ಹೆಸರು ನಿಂತಿದೆ. ಕೋಶದ 
ತ್ವಿದಲ್ಲಿನ ಅರಿವು ಕೋಶಚೈವಿಕಿಯ ಕ್ಷೇತ್ರ. ಕೋಶಗಳನ್ನೂ ದಾಟಿ 

ಣುಗಳ ಮಟ್ಟದಲ್ಲಿ ಇದೇ ಸಮಸ್ಕೆಗಳನ್ನು ಅರಿಯುವುದು ಸಾಧ್ಯವೇನು 
ಪ್ರಶ್ನೆಯನ್ನೇ ಇದುವರೆಗೂ ಯಾರೂ ಕೇಳಿರಲಿಲ್ಲ ಅಂದರೂ ಸರಿಯೆ. 
ದರೆ ಈಚಿನ ಜೈವ ಚಿಕಿತ್ಸಕೀಯ (biomedical) ಜ್ಞಾನ ಹಾಗೂ ತಂತ್ರ 
ವಿಧಾನಗಳು ಅಂಥ ಪ್ರಶ್ನೆಗಳ ಔಚಿತ್ಯವನ್ನೂ, ಆ ಪ್ರಶ್ನೆಗಳ ಪರಿಹಾರದ 
ಬಗ್ಗೆಯ ಸಾಧ್ಯತೆಗಳನ್ನೂ ತೋರಿಸಿವೆ. ಪುಸ್ತಕ ಮುಗಿಸುವ ಮುನ್ನ ದೇಹಕ್ರಿಯೆಗಳ 
ಪರಮಾಣು ವ್ಯಾಖ್ಯಾನದ ಸವಿಯನ್ನಷ್ಟು ನೋಡೋಣ, ಈಗ. ಇಂತಹ 
ಪರಮಾಣು ಹಂತದ ವಿವರಣೆ ಹಲವು ಕ್ರಿಯೆಗಳಲ್ಲಿ ಈಗ ಸಾಧಿತವಾಗಿದ ಆಲ್ಬ 
ಸ್ವಲ್ಪ ಪರಿಮಾಣಗಳಲ್ಲಿ. 


) 
©) 


(ಸ್ಸ 


 ಓ& [| 
ಲ. 
¢ 


( 


ವಿವರಗಳು ಸಾಕಷ್ಟು ಹೊರಗೆ ಬಂದಿರುವ ಎರಡೇ ಎರಡು ಕ್ಷೇತ್ರಗಳನ 
ಇದಕ್ಕಾಗಿ ಪರಿಶೀಲಿಸೋಣ ನಾವು. ಆರಿಸಿಕೊಂಡ ಈ ಕ್ಷೇತ್ರಗಳು : 
ರಕ್ತದ ಹೆಪ್ರಗಟ್ಟುವಿಕೆ (೦1011೧0), ರೋಗವೇ ಬರದಂಥ ನಿರಾಬಾಧತೆ 
(Immunity). 

ರಕ್ತದ ಹೆಪು ಕಟ್ಟುವಿಕೆ 


ಒಂದು ತೊಟ್ಟುರಕ್ತ ಹೊರಗೆ ಬಿದ್ದರೂ ಸೂಜಿಮೊನೆಯಷ್ಟು ಗಾಯವಾಗಿ 
ದೇಹದಿಂದ ಹೊರಬಂದರೂ ರಕ್ತ ಎನ್ನುವ ವಸ್ತು ನೀರಿನಂತೆ, ದೇಹದ ಹೊರಗೆ 


221 


ಎಂದೂ ಹರಡುತ್ತ ನಿಲ್ಲುವಂಥದ್ದಲ್ಲ. ದೇಹದ ಒಳಗೋ ಅದು ಎಂದೂ 
ಹರಿಯುತ್ತಿರುವಂಥದೇ. ಅಲ್ಲಿನ ತಡೆಯೆಂದರೆ ಎಂಥದಾದರೂ ವ್ಯಾಧಿ, 
ಹೆಪುಗಟ್ಟುವಿಕೆ ಎಂದರೆ ಬಹುಶಃ ಸಾವು. ಈ ಸುಪರಿಚಿತ ಸಂಗತಿಗಳ ಮಹತ್ವ 
ಬಹು ಅಧಿಕ. ರಕ್ತ ಪರಿಚಲನಾ ಸಂಹತಿ ಹೊರಗೆ ತೆರೆಯಲ್ಪಟ್ಟಕೂಡಲೇ 
ತನ್ನನ್ನು ತಾನು ಸ್ವಮುದ್ರಿತ (8611568160) ಮಾಡಿಕೊಂಡು ಬಿಡುತ್ತದೆ. ಇದು 
ಹೀಗಿಲ್ಲದಿದ್ದಲ್ಲಿ ಅತಿ ಸಣ್ಣ ಗಾಯವೂ ಜೀವಕ್ಕೆ ಮಾರಕವಾಗಿಬಿಡುತ್ತಿತ್ತು. 
ತಡೆಯಿಲ್ಲದ ರಕ್ತ ಸ್ರಾವ ಉಂಟಾಗಿ. ಸಾಧಾರಣವಾಗಿ, ಅತಿಹೇರಳವಾದ ರಕ್ತ 
ಸ್ರಾವ ಸಂಭವಿಸುತ್ತಿರುವ ದುರ್ಧರ ಪ್ರಸಂಗಗಳನ್ನು ಬಿಟ್ಟಲ್ಲಿ ದೇಹದಿಂದ 
ಹೊರಗೆ ಬರುವ ಯಾವುದೇ ರಕ್ತ ಸ್ರಾವ ಶೀಘ್ರವಾಗಿಯೇ ನಿಂತುಹೋಗುತ್ತದೆ. 
ಇಂಥ ಅತಿ ಸಾಮಾನ್ಮ ಆದರೆ ಅತಿ ಮಹತ್ವದ ಘಟನೆ ನಡೆಯುವ ವೇಳೆ ಏನೆಲ್ಲ 
ಪರಮಾಣು ಕಲಾಪಗಳು ನಡೆದು ಹೋಗುತ್ತವೆ, ಈ ಕಲಾಪಗಳಲ್ಲಿ ಎಂಥ 
ಅಡ್ಡಿ ಆತಂಕ ಬಂದರೂ ವಿರಸ ಪರಿಣಾಮ ಹೇಗೆಲ್ಲ ಸಂಭವಿಸುತ್ತದೆ ಎಂಬುದರ 
ಕಥನ. ರಮಣೀಯವೇ. 


ರಕ್ತ ಹೆಪ್ರಗಟ್ಟುವ ಈ ಪ್ರಕ್ರಿಯೆಗೆ ರಕ್ತಸ್ವಾಪನ (೧6770518519) ಎಂಬ 
ಶಾಸ್ತ್ರೀಯ ನಾಮಧೇಯವಿದೆ. ಇಲ್ಲಿನ ಮೊದಲ ಸಂಗತಿ ಈ ಕ್ರಿಯೆ ನೀರು ಅತಿ 
ಕಡಿಮೆಯ ತಾಪಮಾನದಲ್ಲಿ ಘನಗೊಂಡು ಹಿಮವಾಗಿ ಬಿಡುವಂತಹ ಸರಳ 
ಕ್ರಿಯೆಯೇನಲ್ಲ, ಬದಲು ಅಲ್ಲಿ ಅನೇಕ ಅನುಕ್ರಮ ಪ್ರಕ್ರಿಯೆಗಳ ಶ್ರೇಣಿಯೇ 
ಇರುತ್ತದೆ ಎನ್ನುವುದು. ಗಾಯ, ಮೊದಲು ಪ್ರಚೋದಿಸುವುದು ಹಲವು ಸಣ್ಣ 
ಸಣ್ಣ ತಟ್ಟೆಯಂಥ ಫಲಕಿಕ (platelet - plate, ಫಲಕ ತಟೆ, ಫಲಕಿಕ ಸಣ್ಣ 
ತಟ್ಟೆ) ಗಳನ್ನು ಘಾಸಿಗೊಂಡ ರಕ್ತನಾಳಗಳಲ್ಲಿ ಮೊದಲು, ಆನಂತರ ತಮ್ಮ 
ತಮ್ಮೊಳಗೇ, ಅಂಟಿಕೊಳ್ಳುವುದನ್ನು. ಇದು ಮೊದಲ ಪ್ರಕ್ರಿಯೆ. ಇದರಿಂದ 
ಗಾಯದ ಬಿರುಕಿಗೆ ಬಿರುಟೆ ಹಾಕಿದಂತೆ ಆಗಿ, ಗೌಣವಾದ ರಕ್ತಸ್ರಾವಗಳು 
ಇದರಿಂದಲೇ ನಿಂತುಬಿಡುತ್ತವೆ. ಈ ಫಲಕಿಕಗಳು ಬರಿಯ ತಟ್ಟೆಗಳೇನಲ್ಲ; 
ವಾಸ್ತವವಾಗಿ ಅವು ಬಣ್ಣವನ್ನೂ, ನೃಷ್ಟಿಯನ್ನೂ ಕಳೆದುಕೊಂಡ ರಕ್ತ ಕೋಶಗಳು. 
ಇನ್ನೂ ಸರಿಯಾಗಿ ಹೇಳುವುದೆಂದರೆ ಅವು ತಮಗಿಂತ ಸಾಕಷ್ಟೇ ದೊಡ್ಡದಾದ 


« 


222 


ಅವುಗಳ ಪೂರ್ವಜನಕ (೧7೦೦97೧1೦7): ಕೋಶ - ಇವುಗಳ ಹೆಸರು 
ಮೆಗಾಕೇರೋಸ್ಕೆಟ್‌ (megakarocyte - ಮಹಾ, karo -cuirass, cyte 
ಕೋಶ - ಮಹಾಕವಚ ಕೋಶ) -ಗಳ ತುಂಡುಗಳು. ಫಲಕಿಕಗಳ ಪರಸ್ಪರ 
ಅಂಟಿಕೊಳ್ಳುವಿಕೆ ಆಗಿ ಬರುವುದು ಫಾನ್‌ ವಿಲೆಬ್ರಾಂಡ್‌ ಕಾರಕಾಂಶ (೪೦೧ 
Willebrandt factor) ಮಾಧ್ಯಮದ ಮೂಲಕ. ಈ ಕಾರಕಾಂಶ ಒಂದು 
ದೊಡ್ಡ ಹಾಗೂ ಬಹುಭಾಗಿತ ಪ್ಲಾಸ್ಮಗ್ಲೈಕೊಪ್ರೋಟೀನ್‌ (multimeric plasma 
glyco protein). ಇದು ಫಲಕಿಕ ಕೋಶದ ದೃತಿಪಟಲದ ಒಂದು ನಿರ್ದಿಷ್ಟ 
ಸ್ಟೀಕರ್ತೃ, ಹಾಗೂ ಹರಿದು ತೆರದಿಡಲ್ಪಟ್ಟಿರುವ ರಕ್ತನಾಳದ ಕೊಲಾಜಿನ್‌ 
(collagen) ಮತ್ತು ಇನ್ನಿತರ ಪದಾರ್ಥಗಳಿಗೂ ಬಂಧಗೊಳ್ಳುತ್ತದೆ ಅದು. 
ಆನಂತರ ಈ ಫಲಕಿಕಗಳು ಸೇರಿಕೊಳ್ಳುತ್ತ ಬಂದಂತೆ ಅವುಗಳೇ ಹಲವು 
ದೇಹಕ್ರಿಯೆಗಳಲ್ಲಿ ಸಕ್ರಿಯ (physiologically active) ವಾದಂಥ 
, ಪದಾರ್ಥಗಳನ್ನು ಬಿಡುಗಡೆ ಮಾಡುತ್ತ ಹೋಗುತ್ತವೆ. ಇವುಗಳಲ್ಲಿ ಎರಡು 
ಮುಖ್ಯ. ಒಂದು ಸಿರೊಟೊನಿನ್‌ (serotinin - serus, 1816, ವಿಲಂಬಿತ) 
- ಇದರ ರಸಾಯನಿಕತೆ 5- ಹೈಡ್ರಾಕ್ಸಿಟ್ರಿಪ್ಪಮೀನ್‌ (5- hydroxitryplamine). 
ಇನ್ನೊಂದು, ಥ್ರಾಂಬೊಕ್ಸೇಟ್‌ A2 (thromboxate -thrombo, lot, ಶ್ಕಾನ). 
ಇವರೆಡೂ ಪ್ರಚೋದಿಸುವುದು ರಕ್ತನಾಳದ ಸಂಕುಚನವನ್ನು. ಈ ಕ್ರಿಯೆ 
ನಾಳಸಂಕುಚನ (1೩5೦ constriction - vaso vesse! ಪಾತ್ರ; ಇಲ್ಲಿ "ನಾಳ' 
ಸೂಕ್ತ). ಇದರಿಂದಾಗಿ ಗಾಯ ಆದ ಜಾಗದಲ್ಲಿ ರಕ್ತದ ಹರಿತ ಕಡಿಮೆಯಾಗುತ್ತದೆ. 
ಕೊನೆಯಲ್ಲಿ ಕೂಡಿಕೊಂಡಿರುವ ಫಲಕಿಕಗಳೂ, ಘಾಸಿಯಾದ (6877೩066 
ಊತಿ (issue) ಯೂ ರಕ್ತದ ಹೆಫುಗಟ್ಟುವಿಕೆಯನ್ನು ಅಥವಾ ಶ್ಕಾನೀಕರಣ 
(coagulation - co, ಸಹ; agulate - agere, to dive, ಚಾಲನ; ಆದರೂ 
ಶ್ಕಾನ ಎಂಬ ಸಂಸ್ಕೃತ ಪದ ಹೆಫುಗಟ್ಟುವುದು, ಘನಗೊಳ್ಳುವುದು ಎನ್ನುವುದಕ್ಕೇ 
ಇರುವುದರಿಂದ, ಶ್ಕಾನೀಕರಣ, ಶಾಸ್ತ್ರೀಯವಾಗಬಹುದು) ವನ್ನು 
ಆರಂಭಗೊಳಿಸುತ್ತವೆ. 


ಹೆಫುಗಟ್ಟುವ ಈ ಪ್ರಥಮ ಕಥನವಾದ ಮೇಲೆ ಇನ್ನು ಮೂರು ಅಂಶಗಳನ್ನು 
ಗಮನಿಸಬೇಕು. ಈ ಕ್ರಯೆಯ ರಸಾಯನಿಕ ಸಂಯಂತ್ರವೇನು ? ಘಾಸಿಯಿಲ್ಲದ 


223 


(2೨ 


ತಿಗಳಲ್ಲಿ, ಅಂದರೆ ಸಾಧಾರಣ ರಕ್ತ ಹರಿಯುತ್ತಿರುವ ಸಂಸ್ಲಿತಿಯಲ್ಲಿ 
ಶ್ಯಾನೀಕರಣ ಹೇಗೆ ಆರುದ್ದ (1700160) ವಾಗಿರುತ್ತದೆ ? ಆದ ಘಾಸಿ, 
ಗುಣವಾಗುತ್ತ ಬಂದಂತೆ ಘಾಸಿಯಾದಾಗ ಉಂಟಾಗಿದ್ದ ಹೆಪು ಅಥವಾ ಶ್ಶಾನ, 
ಹೇಗೆ ಕರಗಿಹೋಗುತ್ತದೆ ? ರಕ್ತ ಸ್ರಾವ ನಿಲ್ಲುವುದೆಂದರೆ ಈ ಮೂರೂ 
ಹಂತಗಳು ಸರಿಯಾಗಿ ನಡೆಯಬೇಕು. ಇಲ್ಲದಿದ್ದರೆ ಆಯಾ ಹಂತಕ್ಕೆ 
ಅನುರೂಪವಾದ ವಿಘ್ನಗಳು ಅಲ್ಲಿ ಬಂದು ನಿಲ್ಲುತ್ತವೆ. 


ರಕ್ತದ . ನ್ನು ವೈದ್ಯಕದಲ್ಲಿ ಥ್ರಾಂಬಸ್‌ (Greek - thrombos, clot 
ಶ್ಯಾನ) ಎನ್ನುತ್ತಾರೆ. ಸುಮಾರು 20 ವಿಭಿನ್ನ ಪದಾರ್ಥಗಳು ಭಾಗವಹಿಸುವ 
ಪ್ರೋಟೀನ್‌ bi ಲಯಕಾರಕ (0101600/00) ಪ್ರತಿಕ್ರಿಯೆಗಳು ಪ್ರಪಾತ 
(೦೩50866)ದಂತೆ ಶೀಘ್ರಾತಿಶೀಘ್ರವಾಗಿ ನಡೆದು ಹೋಗುತ್ತವೆ, ಇಂಥ ಥ್ರಾಂಬಸ್‌ 
ಉತ್ಪನ್ನವಾಗುವಾಗ ! ಈ ಪದಾರ್ಥಗಳಲ್ಲಿ ಬಹುಪಾಲು ಪಿತ್ತಜನಕಾಂಗದಲ್ಲಿ 
ಸಂಶ್ಲೇಷಿತವಾಗುವ ಪ್ಲಾಸ್ಮ ಗ್ವೈಕೋ ಪ್ರೋಟೀನ್‌ಗಳು» (plasma 
glycoproteins). ಈ ಪ್ರಪಾತದ ಆಲೇಖ (618018೧). ವೊಂದನ್ನು 
ಬರೆದಿಡುವುದೂ ಸಾಧ್ಯವಾಗಿದೆ ಈಗ . ರಕ್ತ ಹೆಪ್ಪಿಡುವ ಸಂಹತಿ ಎಲ್ಲ ಕಶೇರುಕ 
ಜೀವಿಗಳಲ್ಲಿಯೂ ಇರುವಂಥದ್ದು. ಇದರಲ್ಲಿ ಹಲವು ಸಮಕಥಧಿತ 
(homologous) ಪರಮಾಣುಗಳು ಇರುತ್ತವೆ. ಆದುದರಿಂದ ಅವು ಜನ್ಮಿ 
ದ್ವಿಧೀಕರಣ (66೧6 duplication) ದ ಒಂದು ಶ್ರೇಣಿಯಿಂದಲೇ ವಿಕಸನ 
ಪಥದಲ್ಲಿ ರೂಪಗೊಂಡು ನಿಂತಿರಬಹುದು, ಎಂಬ ಅಭಿಮತವಿದೆ. ಫೈಬ್ರಿನ್‌ 
(fibrin - fibron, thread, fibre) ಎಂಬ ಪದಾರ್ಥದ ರಕ್ತದ ಹೆಪ್ಪಿನ ರಚನೆ 
ನೋಡೋಣ ಇನ್ನು. 


ಇಲ್ಲಿ ಫೈಬ್ರಿನ್‌ (ಗibrin, 11018, thread, fibre ತಂತು, ನಾರು) ಎಂಬ 
ಪದಾರ್ಥದ ಅಡ್ಡಡ್ಡವಾಗಿ ಸೇರಿಕೊಂಡ ವ್ಯೂಹ (ary) ಗಳು ಇರುತ್ತವೆ. 
ಇವು ಕರಗಲಾರದ ನಾರಿನ ಒಂದು ತಂತುರಮಯ (101005) ಜಾಲಕೃತಿ 
(network) ಯನ್ನು ನಿರ್ಮಿಸುತ್ತವೆ. ಫೈಬ್ರಿನ್‌ ಆಗುವುದು, ಕರಗಬಲ್ಲ 
ಫೈಬ್ರನೊಜೆನ್‌ (1101೧70067, 06೧- ಜನಕ ) ಎಂಬ ಪ್ಲಾಸ್ಮ ಪ್ರೋಟೀನ್‌ನಿಂದ 
(ಇದು ಕಾರಕಾಂಶ1) ಹಾಗೂ ಥ್ರಾಂಬಿನ್‌ ಎಂಬ ಆಕಿಣ್ವದ ಮೂಲಕ. ಈ 


224 


ಥ್ರಾಂಬಿನ್ನು ಪರಮಾಣು ಘಟ್ಟದಲ್ಲಿ ಏನೆಲ್ಲ ಕೆಲಸ ಮಾಡುತ್ತದೆ ಫೈಬ್ರಿನ್‌ನನ್ನು 
ನಿರ್ಮಿಸುವಾಗ ಎಂಬುದರ ವಿವರಗಳೂ ಈಗ ತಿಳಿದು ಬಂದಿವೆ. ಇಲ್ಲಿನ ಮುಖ್ಯ 
ಸಂಗತಿ ಇದರ ಬೆಳೆವಣಿಗೆಗೆ ವಿಟಮಿನ್‌ ಓ ಅವಶ್ಶ ಎನ್ನುವುದು. ಆ ವಿಟಮಿನ್‌ 
ಇಲ್ಲಿ ಒಂದು ಸಹಕಾರಕಾಂಶ (00-180101). 


ಕೆಲವು ವ್ಯಕ್ತಿಗಳಲ್ಲಿ ರಕ್ತ ಸ್ರಾವ ಆರಂಭಗೊಂಡ ಮೇಲೆ ನಿಲ್ಲುವುದು 
ಕಷ್ಟ. ಮಧುಮೇಹಿಗಳಿಗೆ ಇಂಥ ತೊಂದರೆ ಇರುತ್ತದೆ. ಆದ್ದರಿಂದ ಗಾಯ 
ಆಗದಂತೆ ಅವರು ಜಾಗ್ರತೆಯಿಂದ ಇರುವುದು ಲೇಸು. ಹೀಮೊಫಿಲಿಯ 
ರೋಗದ ವಿಷಯ ಈ ಹಿಂದೆ ಬಂದಿದೆ. ಇಲ್ಲಿಯೂ ರಕ್ತ ಹೆಪುಗಟ್ಟುವುದರಲ್ಲಿಯ 
ತೊಂದರೆಯೇ. ಈಗ. ಅತಿ ಸಾಮಾನ್ಯವಾದ ಹೆಪ್ಪಿನ ಈ ಅವ್ಯವಸ್ಥೆಗೆ 
ಹಿಮೊಫಿಲಿಯ & ಎಂದು ಹೆಸರು. ಇದು ಲಿಂಗಲಗ್ನವಾದ ವಂಶಾನುಗತವಾದ 
ನ್ಯೂನತೆ. ಗಂಡುಮಕ್ಕಳಲ್ಲಿ 10000 ಜನನಕ್ಕೆ ಒಂದರಂತೆ ಸಂಭವಿಸುತ್ತದೆ ಈ 
ವ್ಯಾಧಿ. ಹಿಮೋಫಿಲಿಯ 8 ಎನ್ನುವುದು ಇಂಥ. ಎರಡನೆಯ ಅತಿಸಾಮಾನ್ಮ 
'ಅವ್ಯವಸ್ಥೆ. ಇವುಗಳೆಲ್ಲದರ ಅರಿವಾಗಿದ್ದು ಅವುಗಳ ಕಾರಕಾಂಶಗಳ 
ನೂನೃತೆಗಳಿಂದ ಏನೇನು ವಿಕಾರವಾಗುತ್ತವೆ ಎಂಬುದನ್ನು ಗಮನಿಸುವುದರ 
ಮೂಲಕ. ಅತಿ ಸಣ್ಣಗಾಯವಾದರೂ, ಒಮ್ಮೆ ಗಾಯವೇ ಆಗದಿದ್ದರೂ ಇಂಥ 
ವ್ಯಕ್ತಿಗಳು ಬಹು ರಕ್ತ ಸ್ರಾವದಿಂದ ಪೀಡಿತರಾಗುತ್ತಾರೆ. ನ್ಯೂನತಾ 
ಕಾರಕಾಂಶಗಳನ್ನು ಸೂಜಿಯ ಮೂಲಕ ಕೊಡುವುದರಿಂದ ಈ ವ್ಯಾಧಿಯನ್ನು 
ಹತೋಟಿಗೆ ತರುವುದು ಸಾಧ್ಯ. 


ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಹೀಗೆ. ಈ ಹಿಂದೆ ಈ ರೋಗಿಗಳ 
ಚಿಕಿತ್ಸೆ ಬಹು ದುಬಾರಿಯದೂ ಹಾಗೆಯೇ ಅಪಾಯಕರವೂ ಆಗಿದ್ದಿತು. ಏಕೆಂದರೆ 
ಅವರಿಗೆ ಬೇಕಾದ ಕಾರಕಾಂಶಗಳನ್ನು ಪಡೆದುಕೊಳ್ಳುವುದಕ್ಕೆ ಬಹುಪ್ರಮಾಣದಲ್ಲಿ 
ಬೇರೆ ರಕ್ತಗಳ ಅವಶ್ಯಕತೆ ಬೀಳುತ್ತಿತ್ತು. ಅಲ್ಲದೆ ಹಾಗೆ ಮಾಡುವುದರಿಂದ, 
ಚಿಕಿತ್ಸಾವೇಳೆಯಲ್ಲಿಯೇ ವೈರಸ್ಸಿನಿಂದ ರಕ್ತದ ಮೂಲಕ ಸಂಪ್ರೇಷಿತವಾಗುವ 
ಕಾಮಾಲೆ ರೋಗ (8೧೮೦1೦9) ಅಥವಾ ADS ನಂಥ ಭಯಂಕರ ರೋಗಗಳು 
ಅವರಿಗೆ ಆಗುವ ಸಂಭವವೂ ಇದ್ದಿತ್ತು. ಆದರೆ ಈಗ, ಮೇಲೆ ಹೇಳಿದ DNA 
ಪುನಃ ಸಂಯೋಜೀ ವಿಧಾನಗಳಿಂದ ಹೆಪುಗಟ್ಟಿಸುವ ಈ ಕಾರಕಾಂಶಗಳ ಹೇರಳ 


225 


ತೆ. 


ಬೆಳೆಯನು, ಪಡೆದುಕೊಂಡು, ಅವುಗಳನ್ನು ನೇರವಾಗಿ ಯಾವ ತೊಂದರೆಯೂ 
ಇಲ್ಲದಂತೆ ಅವರಿಗೆ ಒದಗಿಸಿ ಬಿಡಬಹುದು ಪರಮಾಣುಮಟ್ಟದ "ಶುದ ತೆ'ಯಲ್ಲಿ. 


ರಕ್ತದ ಹೆಪುಗಳು ತತ್ಕಾಲಿಕ ತುಣುಕುಗಳಷ್ಟೆ. ಶೀಘ್ರವಾಗಿಯೇ ಅವು 


ಒಪ ಕ 


ಕರಗಿ ಬಿಡಬೇಕು, ಗಾಯ ಮಾದ ಹಾಗೆ. ಆದರೆ, ಏತನ್ಮಧ್ಯೆ, ಈ 
ಖಕುಗಳು ಒಮ್ಮೊಮ್ಮೆ ತಾವು ಮೊದಲು ಅಂಟಿದ್ದ ರಕ್ತನಾಳಗಳ 
ಗೋಡೆಗಳಿಂದ ಕಳಚಿಕೊಂಡು ರಕ್ತ ಪರಿಚಲನೆಯಲ್ಲಿ ಸೇರಿ, ಅಲ್ಲಿ ತಮ್ಮ ಮುಕ್ತ 


ಪ್ರಯಾಣವನ್ನು ಕೈಕೊಂಡು ಬಿಡಬಹುದು ತಾವು ತಾವಾಗಿಯೇ. ಅಂಥ 
ಎಣುಕುಗಳಿಂದ ಆಗುವ ಹಾನಿ ಮಾತ್ರ ಬಹು ನಾಟಕೀಯವಾಗಿ ಅಪಾಯಕರ. 
ಇದಕ್ಕೆ ಎರಡು ಉದಾಹರಣೆಗಳು ಸಾಕು. ಹೃದಯದಿಂದ ಹಲವಾರು 


ನಾಳಗಳು ಹೊರಡುತ್ತವೆ ಎ: €ವೆಲ್ಲ ಬಲ್ಲಿ ರಿ, ik ಶುದ್ಧ Wb 


ಎಡಿ ಷು 

ಮಲಿನ ರಕ್ತನಾಳಗಳು. ಇಂಥ 

ಕರೋನರೀ ವೆಯ್‌ನ್‌ ಎಂಬ is ತುದ ರಕ ತರುವ ನಾಳ ಒಂದು 

ಉಂಟು. ಆದು ಅತಿ ಮುಖ್ಯನಾಳ, ಎಕೆಂದರೆ ಹೃದಯಕ್ಕೇ ಶುದ್ದ ರಕ್ತ 
ತು 


ಶಿ ೧ 
ಒದಗಿಸುವಂಥದ್ದು ಇದು. ಮುಕ್ತ ಪ್ರಯಾಣದ ತುಣುಕು ಇದರಲ್ಲಿ ಏನಾದರೂ 


ಆಕಸ್ಮಿಕವಾಗಿ ಬಂದು ನಿಂತರೆ, ರಕ್ತ ಪರಿಚಲನೆಗೆ ಆಡ್ಲಿಬಂದು ಹೃದಯ 
ಹಟಾತ್ತಾಗಿ ನಿಂತೇ ಹೋಗಬಹುದು. ಇದು ಕರೋನರಿ ಥ್ರಾಂಬಾಸಿಸ್‌ 
(coronary thrombosis) ಎಂಬ ಖಾಯಿಲೆ, ಸದ್ಮೋಮಾರಕ. ಮಿದುಳಿಗೆ 
ರಕ್ತ ಕೊಡುವ ನಾಳಗಳು ಇದಕ್ಕಿಂತ ತುಂಬ ಸೂಕ್ಷ್ಮ. ಅಂಥಲ್ಲಿ ಏನಾದರೂ ಈ 
ತುಣುಕು ಅಡ್ಡ ತಂದರೆ, ಆಗಿನ ಪರಿಣಾಮ, ಮಿದುಳಿನ ಆ ಭಾಗಕ್ಕೆ ರಕ್ತದ 


ಆ 


ಸರಬರಾಜಿನಲ್ಲಿ ತೊಂದರೆ. ಇದರ ಪರಿಣಾಮ, ಸ್ಟೋಕ್‌ (stroke) ಹಟಾ 
ತಡೆ, ಅದರಿಂದ. ಏಳುವ ಮಿದುಳು ರಕ್ತನಾಳಗಳ ಪಾರ್ಶವಾಯು ಅಥವಾ 
ಸದೋಮೂರ್ಛೇ, ಹಲವು ವೇಳೆ ಮರಣ. 

ಹಪುಳ ಕರಗುವಿಕೆಗೆ ಪ್ಲಾಸ್ಮಿನ್‌ (plasmin) ಎಂಬ ಆ 
ಹಪುಗಳ ಬಂಧ ವ್ಯೂಹಗಳನ್ನು ಇವು ಬಿಡಿ ಬಿಡಿಸಿ, ಕತ್ತರಿ 


9 

ಗೌ 
ಹವ ಪಾವ ನಾಪಿ ಶೊ ಹಾ ಪಾಲೆ ಆಫ್‌ ದಾಲ ಹಾತಿಂ ತ ಬಿ 
ಸಾಮಾನ್ಯವಾಗಿ ದೇಹದಲ್ಲಿಯೇ ಉತ ನವಾಗುವ ವಸ್ಸು ಇಂಥಿಎ.್ನು ದೀಹಿದಿಲ್ಲ 


ಉಂಟುಮಾಡುವುದು ಇದಕ್ಕೆಂದೇ ಇರುವ ಪ್ಲಾಸ್ಮಿನೊಜೆನ್‌ (plasminogen) 
ಎಂಬ ಪ್ರೋಟೀನು. ಇದನ್ನು ದೇಹದಲ್ಲಿ ಕ್ರಿಯಾಕರಿಸು (activation; ಅಂದರೆ 
ತಾವೇ ಕ್ರಿಯೆ ನಡೆಸುವುವಲ್ಲ ಬದಲು ಇತರ ವಸ್ತುಗಳನ್ನು ಕ್ರಿಯೆ ನಡೆಸುವಂತೆ 
ಪ್ರೇರಿಸುವಂಥವು)ವ ಅಥವಾ ಸಕ್ರಿಯಗೊಳಿಸುವ ಕಾರಕಾಂಶಗಳೂ ಉಂಟು. 
ಹೃದಯ ಸ್ತಂಭನ ಹಾಗೂ ಸ್ರೋಕ್‌ಗಳ ಚಿಕಿತ್ಸೆಯಲ್ಲಿ ಇಂಥ ಕ್ರಿಯಕಾರ 
(activators) ಕೆಗಳ ಬಗ್ಗೆ ಸಾಕಷ್ಟು ಆಸಕ್ತಿಯುಂಟು ವೈದ್ಯಕೀಯ ಕ್ಷೇತ್ರಗಳಲ್ಲಿ. 


ಸ್ಪೈಪ್ಟೂಕಾಕ್ಕೆ . (6769010000) ಎಂಬ ಸೂಕ್ಷ್ಮ 


ಸ್ಪೈಪ್ಕೊಕ್ಕೆನೇಸ್‌ ಎಂಬ- ಪ್ರೋಟೀನನ್ನು ಉತ್ಪಾದಿಸುತ್ತದೆ. ನಿಮ್ಮೆಲ್ಲರಿಗೂ 
ಪರಿಚಿತವಿರುವ ಆಸ್ಪಿರಿನಿನ ಜೊತೆಗೆ ಇದನ್ನು ಕೊಟ್ಟರೆ ಈ ಪ್ಲಾಸ್ಕೂಜಿನ್‌ 


ಕಾರ್ಯ ಇಲ್ಲಿ ನಡೆದು ಬರಬಹುದು. ರಕ್ತದ ಹಪು ಕೂಡಲೇ ಕರಗಬಹುದು 
ಎನ್ನುವ ಆಸೆಯಿದೆ. ಆದರೆ ಸ್ಟೋಕ್‌ ರೋಗಿಗಳಲ್ಲಂತೂ ಅಷ 
ಈ ವಿಧದ ಬಳಕೆ ಎಂಬುದೂ ಕಂಡು ಬಂದಿದೆ. 


3 
4೨ 


me aA ತೆ NN RY ದಾ 
ರೋಗ ಬಂದ ಮೇಲೆ ಅದನ್ನು ನಿವಾರಿಸಿಕೊಳ್ಳುವುದಕ್ಕಿಂತ ಅದು 

ಇ EE NN PX A ೨ ಡಿ 
ಬಾರದಂತೆಯೇ ತಡೆದು ಬಿಡುವುದರಲ್ಲಿ ನಪ್ತಾಶಸ್ಥ ವನು ಎಲರೂ ಮಚು ವವರೆ 

ದ ಎ 1 ಬ po 
ಕ pe ಬ ಇರಾ ಅ ಎದ್ದ ದಳು ನಾಸ, 4 ಇವ ದ್ದು ಇಲೆ. ಸಾವ (ಲ ಇಷಾ 
©. [a kN [aud Uy ಶಾ 
ಆದರೆ ಅಂಥ ಸಾಮರ್ಥ ತ್ಲ ಪಡೆದುಕೊಳ್ಳುವು ು ನುಧ್ನಖೀನಿತ, ಯುವಿ 
ಆ 


ಜ್‌, ಪೆ 
ರ 
a c ರುಷ ಪಶೆ ಢಾ ಬೆ ಆದುನಿಕ ೧೧೮೯೬ ಕಾಲ ಪದಯ 06 ಗೆ ಆ ಆ) ಇವೆ ಲಳ ಜಾ 
ಕ ದ ಕ ಎಲಾ 
ಒಬಂಟರಿಖಎ ಪ್ರಿಶ್ಲಿಬು. ಆಧಿಕ ಎಬ್ಹೌಣ ಈ ಬಗ್ಗೆ ಏನನು ಹೇಳುತ್ತದೆ? ಇಲ್ಲಿ 
4 n 1% ಆ ಅವಿ ೧. 
ವಾ ಇರಾನ್‌ ಗಾ ಸಾಗ ಬಡು ಸನಿ ಗ NN “೨೦೧ ನ ಹಾ ಭಾ «4 
ey Wr PN VAN UY Ld Ly ಜಾ ಮೇಗಳ Wd SW ಗಲೂ 
ಇತ ಬೇವಿಗಳ ಆಮ್‌ ದ್‌ pa ಜ್‌ nN ANNAN pA 
ಇತರ exw ಆಕ್ರಮ ಜಗ wT ಒಬ? SSNS UIST ಆನಿಔಿರಿ 
ಲು 
ROSS SE ಜಾಲ ೂ pS) ಪಾನ ದಾಲ ಎಲ ತ 
ಆ ಹ ಇದಾ | K [aN ಆ ಮೃ ಮಾ ಣ್‌ a 
IN Td ed ee webu UT ಲರ UT SU ಲರ Mek ಕ್‌, 
ಅ ಈ ಆ 
CARA em pe) PN ಜಾ - ಆಸ ಜಾಗ 9 A pee ಅನ ತಾಲ್‌ 
ಆವಿಯ ಗರ SOS ಅಮಾನ್‌. ಆತಿ. ಬಟಿಸ್ಟಾ ಇನ ಭಾ 
4 ೭ ‘ ‘ 4 4 
pe) ~~ ಅಚ ಇಲ್‌ ಇತ ಲ್ಲಾರಾಂ ಗಾವ ತ್‌ 2ಎ ಡ ತ ೯ ಲ್ನ: ಜಾವ 
ರ RS ಮ + ಪ್ಯಾ [ee A ಸತ ಗಲ. ಪರ ಅಬ ಅಧ ಗೃ ಕಾಳಇ್ಪ ಹಾಗ್‌ ದ್ರ ಜನಾ ಅಹ ಸು ರಬ, ಹಾ ಇಲಾ 
ದ ನ್ನು ರಕ್ಷಿಸುವುದಕ್ಕೆ ಪ್ರಾ: “ಗಳ ಭರ ಕರಿದ ನ ಎ ಲ ಘಲ್‌ ಭಟ ಎತ ಎಬ 
ವಾ ಕಾಣ ಲಾಕ್‌ ಇ ಗಿ CORN | _ ಷಾ 
wd PNY ಪ್ರಯುಕ್ತಿಗಳು ಹವ ಢಗ) | x ಸುಪರಿಚಿತ. ತಲ್ಲ ಸನಿ. ಕ್ರ 
ಇವ ಕ (OR 
೦ ಹಾ ೦0೦7ಳ್ಳಒ ದಾ ಹೂ mR ಗಿ ಅ ಸ್‌ po ಜಾವಾ ~~ ಆಸಾ 
1 - f ಇ ಹ ಇ 2 ಹ್‌ ಇ ಎರರ್‌ 
ಟಿಟಿ ಪ ರ ಟು ಪು ಎ ಅ! ಸ wv Cac 1M ಅರೆ ಲನ ಕರ್ರಿ, Ce ಕಲ 
ತೆ ಸ್‌ 


ಇಲ್ಲದಂತೆ ನಮ್ಮೊಳಗೆ ನುಗ್ಗಿ ವಿಧವಿಧ ರೋಗರುಜಿನಗಳನ್ನುಂಟಮಾಡುವ 
ಸೂಕ್ಷ್ಮ ಜೀವ ಪ್ರಕಾರಗಳು. ಇವನ್ನು ರೋಗಜನಕರು ಅಥವಾ ರೋಗಜನಿಗಳು 
(pathogens) ಎಂದೇ ಕರೆಯುತ್ತಾರೆ. ಇವು ನಮ್ಮ ದೇಹದೊಳಗೆ 
ನುಗ್ಗಿದಾಗ ಹಲವಾರು ಬಗೆಯ ತೊಂದರೆಯನ್ನೂ, ಅಸ್ತವ್ಯಸ್ತತೆಯನ್ನೂ 
ಉಂಟುಮಾಡಿಬಿಡುತ್ತವೆ. ಇವುಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಪ್ರಾಣಿಗಳು 
ಬಹುವಿವರದ (6180017819) ರಕ್ಷಣ ವ್ಯೂಹವನ್ನೇ ವಿಕಸಿತಗೊಳಿಸಿಕೊಂಡಿವೆ. 
ಇವನ್ನು ನಿರಾಬಾಧತಾ ಸಂಹತಿ (immunity system) ಅಥವಾ ರೋಗ 
ನಿರೋಧಣಾ ಸಾಮರ್ಥ (disease resistance capability) ಎನ್ನುತ್ತಾರೆ. 


ಒಳನುಗ್ಗಲೆಳಸುವ ಯಾವ ರೋಗಜನಿಗೂ ದೇಹ ಮೊದಲು ಒಡ್ಡುವ 
ಭೌತಿಕ ಪ್ರತಿರೋಧಗಳು ಎರಡು, ಚರ್ಮ ಹಾಗೂ ಶ್ಲೇಷ್ಠಪಟಲ (Mucous 
೧797078೩೧6) ಗಳು ಎಂಬಂತೆ. ಇವೆರಡೂ ಸಾಕಷ್ಟೇ ಸಮರ್ಥಶಾಲಿಗಳು. 
ಆದರೆ ಇವುಗಳನ್ನೂ ಭೇದಿಸಿ ಬಂದ ರೋಗಜನಿಗಳನ್ನು ಎದುರಿಸುವಾಗಿನ 
ದೇಹದ ಸಮಸ್ಕೆ ಏನು ? ಮುಖ್ಯ ಸಮಸ್ಯೆ ಇದು : ಬಂದ ಈ ಆಕ್ರಮಕಾರಿಗಳನ್ನು 
ತನ್ನದೇಹದ ಇತರ ಕೋಶಗಳಿಗಿಂತ, ಸಂಘಟಕಗಳಿಗಿಂತ, ಬೇರೆ ಎಂದು ಕಂಡು 
ಹಿಡಿಯುವುದು. ಆನಂತರ ಅವುಗಳ ವಿನಾಶ. ಹೀಗಾಗಿ ನಿರಾಬಾಧತೆಯ 
ಸಂಗತಿ ಹಲವಾರು ಗುಣಲಕ್ಷಣಗಳಲ್ಲಿ ನರಸಂಹತಿಯ ಲಾಕ್ಷಣಿಕತೆಗಳನ್ನೇ 
ತೋರುತ್ತದೆ. ಬಂದದ್ದು ಇಂಥದ್ದು ಎಂದು ಪತ್ತೆಹಚ್ಚಿ, ಅದಕ್ಕೆ ಯಥೋಚಿತವಾದ 
ಪ್ರಚೋದನೆ - ಅನುಕ್ರಿಯೆಗಳನ್ನು ತೋರಿಸಿ, ಇದನ್ನೆಲ್ಲ ತಾನು ನೆನಪಿನಲ್ಲಿ 
ಇಟ್ಟುಕೊಳ್ಳುವುದರಲ್ಲಿ, ಇಲ್ಲೆಲ್ಲ ತೋರುವ ವಿಚಕ್ಷಣತೆಗಳಲ್ಲಿ ನಿಜಕ್ಕೂ 
ಹೇಳಬೇಕೆಂದರೆ ಕಶೇರುಕ ಪ್ರಾಣಿ (೪6ಗ90/816 ೩೧177೩) ಗಳ ನಿರಾಬಾಧೀ 
ಸಂಹತಿ (17777೬76 system), ತನ್ನ ಗಾತ್ರ ಹಾಗೂ ಸಂಕೀರ್ಣತೆಯಲ್ಲಿ ಅವುಗಳ 


ನರಸಂಹಿತೆಗೇ ಸರಿಸಮನೋ ಏನೋ ಎಂದು ಎನಿಸಿಬಿಡುತ್ತದೆ. 


ಕಶೇರುಕಗಳಲ್ಲಿ ನಿರಾಬಾಧತೆಗೆಂದೇ ವಿಶಿಷ್ಟವಾದ ಕೆಲವು ಪ್ರಕಾರದ 
ಕೋಶಗಳಿರುತ್ತವೆ. ಅವುಗಳು ಶ್ವೇತ ರಕ್ತ (wt 010೦0 ಕೋಶಗಳು. 
ಅವುಗಳೆಲ್ಲದರ ಸಾಮೂಹಿಕ ನಾಮ ಲಸಿಕಾ ಕೋಶ (lymphocyte) ಗಳು 


228 


ಎಂದು. ಎಲ್ಲ ರಕ್ತಕಣಗಳಂತೆಯೇ ಇವುಗಳು ಆರಂಭವಾಗುವುದೂ ಅಸ್ಥಿ ಮಜ್ಜ 
(bone marrow) - ಮೂಳೆಯ ಮಧ್ಯದ ಮೃದು ಭಾಗದ ಕೆಲವು ಸಾಮಾನ್ಮ 
ಪುರಃಸರ ಕೋಶ (precursor) ಗಳಿಂದ - ಅವು ಕಾಂಡಕೋಶ (stem cell) 
ಗಳು. ಕೆಂಪು ರಕ್ತಗಳು ತಮ್ಮ ಜನನವಾದ ಮೇಲೆ ಕಡೆಯ ತನಕ ಅಸ್ತಿತ್ವದಲ್ಲಿ 
ಇರುವುದು ರಕ್ತ ನಾಳಗಳಲ್ಲಿ ಮಾತ್ರ. ಇದಕ್ಕೆ ವೃತಿರುಕ್ತವಾಗಿ ಲಸಿಕಾ 
ಕೋಶಗಳು ರಕ್ತನಾಳಗಳನ್ನು ಬಿಟ್ಟು ದೇಹದ ಎಲ್ಲೆಡೆಯೆಲ್ಲಿಯೂ, ಅವುಗಳ 
ಅವಶ್ಯಕತೆ ಎಲ್ಲೆಲ್ಲಿ ಬೀಳುತ್ತದೆಯೋ ಅಲ್ಲಿಗೆಲ್ಲ ಸಂಚರಿಸುತ್ತ ಇದ್ದು ಪರಕೀಯ 
ಆಕ್ರಮಣಕಾರಿಗಳ ಸಂಶೋಧನೆಯಲ್ಲಿ ಕೋಶಾಂತರ ಪ್ರದೇಶಗಳಿಗೆಲ್ಲ ಕಾವಲು 
ನೀಡಿ, ಲಸಿಕಾ ನಾಳ (lymphatic vessel ಗಳು ಅಥವಾ ಲಸಿಕಾ ಅವಕಾಶ 
(lymphatic space) ಗಳ ಮೂಲಕ ಎಂಬಂತೆಲ್ಲ ಸಂಚಾರ ನಡೆಸಿ, ಕೊಟ್ಟ 
ಕೊನೆಗೆ ರಕ್ತನಾಳಗಳಿಗೇ ಹಿಂದಿರುತ್ತವೆ. ಹೀಗೆ ಹಿಂದಿರುಗುವ ಮುನ್ನ ಥೈಮಸ್‌ 
(thymus - ಇದೊಂದು ಕತ್ತಿನ ಮೂಲದಲ್ಲಿ ಇರುವ ಪ್ರಣಾಲರಹಿತ 
6೬0056 ಗ್ರಂಥಿ 618೧6), ಲಸಿಕಾ ಪರ್ವ (lymph ೧೦೮6) ಗಳು, ಮತ್ತು 
ಗುಲ್ಮ (60196೧) ಎಂಬ ವಿಶಿಷ್ಟೀಕೃತ ಲಸಿಕಾಭ ಊತಿ (lymphoid tissue). 
ಗಳ ಜೊತೆ ಪ್ರತಿಕ್ರಿಯೆ ನಡೆಸಿಯೇ ಬರುತ್ತವೆ ಇವು. ದೇಹದ ಈ ನಿರಾಬಾಧೀ 
ಅನುಕ್ರಿಯೆ (immune 19500759) . ಬಹುತೇಕ ನಡೆಯುವುದು ಈ ಲಸಿಕಾಭ 
ಊತಿಗಳಲ್ಲಿಯೇ. ಶ್ವೇತ ರಕ್ತಕಣಗಳನ್ನು'ದೇಹದ ಪೋಲಿಸ್‌ ವ್ಯವಸ್ಥೆ ಎನ್ನುವುದು 
ಬಲು ಸಮಂಜಸ. 


ನಿರಾಬಾಧತೆ  (ಗ77೧//) ಗೆ ಎರಡು ಪ್ರಕಾರಗಳಿವೆ, ಈ ಕೆಳಗೆ 
ಕಂಡಂತೆ. 


1. ಕೋಶಗತ ನಿರಾಬಾದತೆ (cellular immunity). ವೈರಸ್ಸುಗಳಿಂದ 
ಸಂಕ್ರಾಮಿತ ಕೋಶ (virus 1೧160166 ೦60) ಗಳು, ದೇಹದ ಒಳಗೆ ನುಗ್ಗುವ 
ಬೂಷ್ಟು, ಭೂಸರು ಮುಂತಾದ ಶೈಲೀಂಧ್ರ ಅಥವಾ ಫಂಜೈೆ (1೧0) ಗಳು, 
ಪರತಂತ್ರಿ (೧೩೩5॥6) ಗಳು, ಪರಕೀಯ ಊತಿ (107610೧ tissue) ಗಳು 
ಎಂದು ಮುಂತಾದುವುಗಳಿಂದ ಈ ರೀತಿಯ ರಕ್ಷಣೆ ದೇಹಕ್ಕೆ ದೊರಕುತ್ತದೆ. 
ಇದು ಆಗಿ ಬರುವುದು 7 ಲಸಿಕಾ ಕೋಶ (T lymphocyte) ಅಥವಾ 7 


229 


ಕೋಶ (8061) ಗಳ ಮಾಧ್ಯಮದಿಂದ. ಈ ಅಕ್ಷರ ಇಲ್ಲಿ ಪ್ರತಿನಿಧಿಸುವುದು 
ಅವುಗಳ ಪ್ರವರ್ಧನ (668610079೧0 ಥೈಮಸ್‌ ಗ್ರಂಥಿಗಳಲ್ಲಿ ಆಗಿ 
ಬರುವುದರಿಂದ, ಹಾಗೂ ಈ ಥೈಮಸ್‌ ಪದದ ಮೊದಲ ಇಂಗ್ಲಿಷ್‌ ಅಕ್ಷರ 7 
ಆಗಿರುವುದರಿಂದ. ೆ 


2. ದ್ರವಗತ ನಿರಾಬಾದತೆ (humoral immunity. humor - fluid 
ದ್ರವ). ದಂಡಾಣು ಸಂಕ್ರಾಮ (bacterial infection) ಗಳು, ವೈರಸ್‌ 
ಸಂಕ್ರಾಮದ ಕೋಶಬಾಹ್ಮ ಆಮುಖ (extracellular phase) ಗಳು 
ಎಂಬಂಥವುಗಳ ಮೇಲೆ ನಿರಾಬಾಧತೆಯ ಈ ಪ್ರಕಾರ ಅತಿ ಪರಿಣಾಮಕಾರಿ. 
ಇದು ನಡೆದು ಬರುವುದು ಅಗಾಧವಾಗಿ ವೈವಿಧ್ಯಮಯವಾದ ಪರಸ್ಪರ 
ಸಂಬಂಧವುಳ್ಳ ಪ್ರೋಟೀನುಗಳ ಸಂಗ್ರಹವೊಂದರಿಂದ. ಇವುಗಳೆಲ್ಲದರ ಒಟ್ಟು 
ಹೆಸರು ಪ್ರತಿಕಾಯ (೩೧00೦೮)/) ಗಳು - ಏಕೆಂದರೆ ಅವುಗಳ ಕೆಲಸ ಬಂದ 
ಪರಕೀಯತೆಯನ್ನು ಎದುರಿಸುವುದು, ಪ್ರತಿಭಟಿಸ 
ನಿರಾಬಾಧೀಗೋಲಕ (immuno globelin) ಗಳು ಎಂಬಂತೆ ವರ್ತಿಸುವುದು 
- ಏಕೆಂದರೆ ಅವುಗಳು ನಿರಾಬಾಧತೆ ನೀಡುವ ಸಣ್ಣ ಸಣ್ಣ 
ಪ್ರತಿಕಾಯಗಳ ಉದ್ದವ 8 ಲಸಿಕಾ ಕೋಶ (!ymptocyte) ಅಥವಾ 
ಕೋಶಗಳಿಂದ ಆಗಿ ಬರುತ್ತದೆ. ಸಸ್ತನಿ ಪ್ರಾಣಿಗಳಲ್ಲಿ ಈ 8 ಕೋಶಗಳು 


ಪರಿಣತ (Mature) ಗೊಳ್ಳುವುದು ಅವುಗಳ ಅಸ್ಥಿಮಜ್ಜದಲ್ಲಿ. 


3 
ಸಿ 
Cc 
೧ 
( 
mR 
ಜಿ 
© 
ರ (ಚೈ 


1. ಕೋಶಗತ ನಿರಾಬಾಧ ಸಂಹತಿ Cellular immune system 


ಈ ಸಂಹತಿ ಸ್ತುರಿತ (!ಗ0961766) ಗೊಳ್ಳುವುದು ದೇಹದಲ್ಲಿ ಯಾವುದೇ 
ವಿಧದ ಪರಕೀಯ ಮಹಾಪರಮಾಣುಗಳು ಬಂದ ಕೂಡಲೇ. ಸಾಧಾರಣವಾಗಿ 
ಮಹಾಪರಮಾಣುಗಳು ಪ್ರೋಟೀನುಗಳು, ಕಾರ್ಬೊಹೈಡ್ರೇಟ್‌ಗಳು ಮತ್ತು 
ಶೈಷ್ಟಿಕ ಆಮ್ಲಗಳು. ಅವುಗಳ ನಾಮಧೇಯ ಪ್ರತಿಜನಿ (೩೧006೧) ಗಳು 
ಎಂದು, ಬಹು ಅನ್ವರ್ಥವಾಗಿ. ಏಕೆಂದರೆ ಅವುಗಳ ಲಾಕ್ಸಣಿಕತೆ ತಾವು ಬಂದ 

ಇಡಲೇ ದೇಹದ ವಿರೋಧಕತೆಯನ್ನು ಸ್ಪುರಣಗೊಳಿಸುವುದರಲ್ಲಿ ಇದೆ. 


ಣ್‌ 


ಇದೆಲ್ಲ ನಡೆದು ಬರುವುದು ವಿವಿಧ ರೀತಿಯ 7 ಕೋಶಗಳು ಮತ್ತು 8 


(6. ಡಿ 


ಇ) 


230 


ಕೋಶಗಳು ನಿರ್ದಿಷ್ಟ ಪ್ರತಿಜನಿಗಳೊಡನೆ ಬಂಧಗೊಳ್ಳುವುದರಿಂದ, ಹಾಗೂ 
ಅಂಡಿ. ಬಂಧನದಿಂದ ಅವುಗಳ ಅಪಾಯಕಾರಕತೆಯನ್ನು 
ಸ್ಪಗಿತಗೊಳಿಸುವುದರಿಂದ. ಈ ಕ್ರಿಯೆ ಒಮ್ಮೆಗೇ ನಡೆದು ಬರುವಂಥದ್ದಲ್ಲ. 
ರಸಾಯನಿಕವಾದ ಹಲವ ಶ್ರೇಣೀ ಬದ್ದ ಅಂತರಕ್ರಿಯೆ (inter action) ಗಳೇ 
ಇಲ್ಲಿ ನಡೆದು ಬರಬೇಕು. 


ೋಶಗತ ನಿರಾಬಾಧೀ ಅನುಕ್ರಿಯೆ ಆಹಿತಕಾರಕ ಕೋಶಗಳ ವಿನಾಶವನ್ನು 
ಉಂಟುಮಾಡುತ್ತದೆ. ಇದರ ಆರಂಭ, ಮಹಾಭಕ್ಷ (macro phage, 
phjage, eat, ಭಕ್ಷ) ಎಂಬ ಶ್ವೇತರಕ್ತಕೋಶ ಪ್ರಕಾರದಿಂದ. ಆ ಕೋಶ ಈ 


ಪರಕೀಯ ಪ್ರತಿಜನಿಯನ್ನು ಭೌತಿಕವಾಗಿ ಸುತ್ತುವರಿದು, ಅದನ್ನು ನುಂಗಿ, 


ತನ್ನಲ್ಲಿರುವ ಲೈಸೋಸೋಮು ಅಥವ ಲಯತನುಗಳ (ಇವು ಎಲ್ಲ 
ಕೋಶದಲ್ಲಿಯೂ ಇರುವಂಥ ಏಕಪಟಲೀ ಅಂಗಕಗಳು, ಅವುಗಳನ್ನು ತುಂಬಿ 


ಇರುವುದು ಜೀರ್ಣಕರೀ ಆಕಿಣ್ವಗಳು ಎಂಬುದನ್ನು ಜ್ಞಾಪಿಸಿಕೊಳ್ಳಿ) 
ಮೂಲಕವಾಗಿ ,ಭಾಗಶಃ ಜೀರ್ಣಗೊಳಿಸಿಕೊಳ್ಳುತ್ತ 

ಪ್ರತಿಜನಿಗಳ ತುಂಡುಗಳನ್ನು ತನ್ನ ಮೈಮೇಲೆಯೇ ಪ್ರದರ್ಶಿಸಿಕೊಳ್ಳುತ್ತದೆ. 
ಅಲ್ಲಿ ಈ ತುಣುಕುಗಳು ಕೋಶಗಳ ಮೇಲ್ಮೈನ ಪ್ರೋಟೀನುಗಳ ಎ 
ಪ್ರಕಾರಗಳಲ್ಲಿ ಒಂದರ ಜೊತೆಗೆ ಬಂಧಗೊಳ್ಳುತ್ತದೆ ಎಂದು ನಂಬಲಾಗಿದೆ. ಈ 


ಸಾ 2 

ತ್ರ ಓ 

ಜಿ ಎ ೨ ಣೆ ಭಾ ಬ 

ಪ್ರೋಟೀನುಗಳ ಹಸರು ಬಹು ನೀಳ, ಪ್ರಧಾನ ಊತಿ ಸಹ್ಮತಾ ಸಂಕೀರ್ಣ 


£ 


ಟೇಪ್‌ (major histo compatibility complex protein MHC 
protein ಅಥವಾ ಖಗH೦ ಪ್ರೋಟೀನ್‌ ಎಂದು. ಅಂದರೆ ಇವು ಬಲು 
ಸಂಕೀರ್ಣವಾದ ಪ್ರೋಟೀನುಗಳು, ಅವುಗಳ ಕೆಲಸ ಊತಿಯೊಂದು ಎಷ್ಟರ 
ಮಟ್ಟಿಗೆ ಪರಕೀಯ ವಸ್ತುಗಳನ್ನು ಸಹಿಸಿಕೊಳ್ಳಬಲ್ಲುದು ಎಂಬುದನ್ನು 
ಪ್ರಧಾನವಾಗಿ ನಿರ್ಧರಿಸುವುದು. ಇಲ್ಲಿ ಒಂದು ವಿಲಕ್ಷಣತೆ ಇದೆ. ಈ MHC 
ಪ್ರೋಟೀನುಗಳು ಅತಿಯಾಗಿ ಬಹುರೂಪಿ (polymorphic), ೪೦ದರೆ 
ಜಾನ್ಕಕೀಯವಾಗಿ ಅವುಗಳಿಗೆ ವರ್ಣತನುಗಳಲ್ಲಿರುವುದು ಬಹುಧಾ ಅನ್ಕೋನ್ಕಿಲ 

ಆ 


(multiple allales)ಗಳು. ಹೀಗೆಂದರೆ ಅವುಗಳು ಬೆಳೆವಣಿಗೆಯಲ್ಲಿ 


ನಿರ್ಧತವಾಗುವುದು ಇತರ ಹಲವು ಲಕ್ಷಣಗಳಂತೆ, ಒಂದೇ ಒಂದು ಜನ್ಮಿ 
ಯುಗ್ಮದಿಂದ ಅಲ್ಲ ಬದಲು ಒಂದು ಇಡೀ ತಂಡದ ಜನ್ಮಿ ಯುಗ್ಮಗಳಿಂದ. 
ಹೀಗಾಗಿ ಒಂದೇ ಜೀವ ಜಾತಿ (6000167) ಗೆ ಸೇರಿದ ಯಾವುದೇ ಎರಡು 
ವ್ಯಕ್ತಿಗಳೂ ಕೂಡ MHC ಪ್ರೋಟೀನುಗಳ ತದಾತ್ಮ ತಂಡ (166೧108) ಗಳನ್ನು 
ಹೊಂದಿರುವುದು ಅತಿ ಅಸಂಭವ. ಇದು ಮತ್ತೆ ನಿಮ್ಮ ಹೆಬ್ಬೆರಳಿನ ಗುರುತಿನಿಂದ 
ನೀವು ಯಾರು ಎಂಬುದನ್ನು ಕಂಡು ಹಿಡಿಯುವಂಥ ಪತ್ತೆದಾರಿಯ ಕೆಲಸದಂತಹ 
ವಿಷಯವೇ ಸರಿ. ಅಂದರೆ ವ್ಯಕ್ತಿಯೊಬ್ಬನ MH೦ ಪ್ರೋಟೀನುಗಳು ಅವನಿಗೇ 
ಸೀಮಿತ, ಅವನ ವೃಕ್ತಿಗತತೆಯ ದ್ಯೋತಕ (identity marker) ಎಂದಂತೆ. 
ಅವನವನ ಹಣೆಬರಹ - ಇಲ್ಲಿ !1೦ ಪ್ರೋಟೀನ್‌ ಬರಹ - ಅವನವನದೇ 
ಎಂದಂತೆ! 


ಇಷ್ಟೊಂದು ವೈಯುಕ್ತಿಕತೆ ಇಲ್ಲಿ ಅತಿ ಮುಖ್ಯವೇ. ಏಕೆಂದರೇ ತನಗೆ 
ಯತ್ಕಿಂಚಿತ್ತೂ ಸರಿಹೋಗದ್ದು ಯಾವುದು ಎನ್ನುವುದನ್ನು ಕೋಶ ಸರಿಯಾಗಿ 
ಅರ್ಥಮಾಡಿಕೊಳ್ಳಬಲ್ಲದು ಇದರಿಂದ. . ಈ ಚಾಕಚಕ್ಕತೆಯಿಂದ ಬರುವ 
ಸೌಕರ್ಯ ಪರಕೀಯವಾದ ಯಾವುದೇ ವಸ್ತುವನ್ನು ಅದು ಇನ್ನು ಮುಂದೆ 
ಸುಸಮರ್ಥವಾಗಿ ಪರತ್ಮಜಿಸಿ ಬಿಡಬಹುದು. ಈ ಕೋಶಗಳ ಅನ್ಯಾದೃಶ 
ಅಭಿಜ್ಞಾನ ಸಾಮರ್ಥ್ಯಕ್ಕೆ (dಃ೩್ರಗಂstic 08080110/) ಇದು ಭೌತಿಕ ಸಾಧನೆ. 
ಸರ್ಗದ ಅಣುರೇಣವೂ ಬಹು ಅರ್ಥವತ್ತತೆಯವು. ಯಾವೊಂದೂ ಅನವಶ್ಯ, 
ರುಪಯೋಗಿ ಎನ್ನುವುದೇ ಇಲ್ಲ ಇಲ್ಲಿ! 


ಚಿ 2 


ಕೋಶಗತ ನಿರಾಬಾಧ ಸಂಗತಿ ಮುಖ್ಯತಃ ಕೆಲಸ ಮಾಡುವುದು ವೈರಸ್‌ 
ಸಂಕ್ರಾಮಣವನ್ನು, ಅಂಥ ವೈರಸ್ಸಿನಿಂದ ಈಗಾಗಲೇ ಸಂಕ್ರಾಮಿತವಾದ ಆತಿಥೇಯ 
ಕೋಶ (೧051060) ಗಳನ್ನೇ - ಅಂದರೆ ತಮ್ಮದೇ ದೇಹದ - ಕೋಶಗಳನ್ನೇ 
ಕೊಂದು ಹಾಕುವುದರ ಮೂಲಕ. ಕೆಲವು ಫಂಜೈಗಳ ಸಂಕ್ರಾಮಣದಲ್ಲಿಯೂ, 
ಪರತಂತ್ರಿಗಳಲ್ಲಿಯೂ ಹಾಗೆಯೇ ಕೆಲವು ವಿಧದ ಕ್ಕಾನ್ಸರ್‌ಗಳಲ್ಲಿಯೂ ಈ 
ಸಂಹತಿ ಪರಿಣಾಮಕಾರಿ. ಈ ಸಂಹತಿಯ ಪ್ರಾಧಾನ್ಯತೆಯನ್ನೂ, 
ಅತ್ಯವಶ್ಶ್ಕಕತೆಯನ್ನೂ ಎತ್ತೆತ್ತಿ ತೋರಿಸುತ್ತದೆ, ಈಚೆಗೆ ಅತಿ 


ಎಧಿ ಎವಿ 


232 


ಪ್ರಚಲಿತಗೊಳ್ಳುತ್ತಿರುವ ದುರ್ದೆವ್ಯದ ಏಡ್ಸ್‌ (ಓ105) ಎಂಬ ಖಾಯಿಲೆ. ಈ 
ರೋಗದ ಹೆಸರೂ ಬಲು ನೀಳ ಹಾಗೂ ಅರ್ಥಗರ್ಭಿತ. ಆರ್ಜಿತ ನಿರಾಬಾಧ 
ನ್ಕೂನತಾ ಸಂಪ್ರಾಪ್ತಿ (Acquired Immunodeficiency Syndrome) 
ಹ್ರಸ್ವ ಗೊಂಡು ADS ಇದು ಆ ಹೆಸರು. ಅಂದರೆ ಇಲ್ಲಿ ಸಂಪ್ರಾಪ್ತವಾದ ಎಲ್ಲ 
ಲಕ್ಷಣಗಳಿಗೂ ಕಾರಣ ವ್ಯಕ್ತಿಯ ನಿರಾಬಾಧ ಸಂಹತಿಯಲ್ಲಿನ ನ್ಯೂನತೆ, 
ಹಾಗೂ ಆ ವೃಕ್ತಿಯಿಂದಲೇ ಆರ್ಜಿತವಾಗಿ ಬಂದದ್ದು ಈ ನ್ಯೂನತೆ ಎಂದು 
ಅರ್ಥ. ಇದಕ್ಕೆ ಕಾರಣ ಒಂದು ವೈರಸ್‌. ಅದರ ಹೆಸರೂ ನೀಳ, ಅರ್ಥಯುತ 
- ಮಾನವ ನಿರಾಬಾಧೀನ್ಕೂನತಾ ವೈರಸ್‌. (Human Immuno deficiency 
Virus) ಹ್ರಸ್ವವಾಗಿ ಗ. ಈ ವೈರಸ್ಸಿನ ಕೆಲಸ, ಮನುಷ್ಯನಿಗೆ ನಿಸರ್ಗದತ್ತ 
ವಾದ ನಿರಾಬಾಧೀ ಸಂಹತಿಯಲ್ಲಿ ನ್ಯೂನತೆಯನ್ನು ಉಂಟುಮಾಡುವುದು. 
ಅಂದರೆ ಇದರಿಂದ ವ್ಯಕ್ತಿ ತನಗೆ ಈ ವರೆಗೆ ಸಹಜದತ್ತವಾಗಿದ್ದ ಎಲ್ಲ 
'ರಕ್ಷಣಾಸಾಮರ್ಥ್ಯವನ್ನೂ ಕಳೆದುಕೊಡು, ನೀಃಸಹಾಯನಾಗಿ, ನಿತ್ರಾಣನಾಗಿ 
ಬಿಡುತ್ತಾನೆ. ಈ ವೈರಸ್ಸು ಆಕ್ರಮಣ ನಡೆಸುವುದು ವಿಶಿಷ್ಟವಾಗಿ ಥೈಮಸ್‌ನಿಂದ 
ಬಂದ ಸಹಾಯಕ 7 ಕೋಶಗಳ ಮೇಲೆ.. 


ಕೋಶಗತ ನಿರಾಬಾಧ ಸಂಹತಿ ಆಧುನಿಕ ವೈದ್ಯಶಾಸ್ತ್ರದಲ್ಲಿ ಒಂದು 
ಅಡಚಣೆಯನ್ನೇ ತರುವಂಥ ಪ್ರಸಂಗ ಎನ್ನುವುದನ್ನೂ ನಾವು ಗಮನಿಸಬೇಕು. 
ಈಗಿನ ವೈದ್ಯಕೀಯ ಮುನ್ನಡೆಗಳಲ್ಲಿ ಶಸ್ತ್ರಕ್ರಿಯೆಯಿಂದ, ಪರಕೀಯವಾದ 
ಅಂಗಗಳನ್ನೋ, ದೇಹ ಭಾಗಗಳನ್ನೋ, ಊತಿಗಳನ್ನೋ ರೋಗಿಯ ದೇಹದಲ್ಲಿ 
ಪಾರರೋಪಿಸು (transplant, trans - through, plant - ಗಿಡದಂತೆ ಒಂದು 
ಕಡೆಯಿಂದ ಇನ್ನೊಂದು ಕಡೆ ನೆಡುವುದು)ತ್ತಾರೆ ಎಂಬುದನ್ನು ನೀವು ಬಲ್ಲಿರಿ. 
ಅಂಥವೇಳೆ ಹಲವು ಸಂದರ್ಭಗಳಲ್ಲಿ ರೋಗಿಯ ದೇಹ ಈ ಪರಕೀಯ ವಸ್ತು ಗಳನ್ನು 
ಸ್ವೀಕರಿಸುವುದಿಲ್ಲ, ಪರಿತ್ಮಜಿಸಿಬಿಡುತ್ತದೆ. ಇದಕ್ಕೆ ಕಾರಣ ವೃಕ್ತಿಯ ಕೋಶಗತ 
ನಿರಾಬಾಧ ಸಂಹತಿ. ನಿಸರ್ಗ, ದೇಹವನ್ನು ಸಿಕ್ಕಿದ್ದನ್ನೆಲ್ಲಾ ಸ್ವೀಕರಿಸುವಂತೆ 
ಸೃಷ್ಟಿಸಿರಲಿಲ್ಲ.  ಇಂಥದ್ದನ್ನೂ ಮೀರಿ ನಡೆಯಬೇಕು ನಮ್ಮ ಶಸ್ತ್ರಕ್ರಿಯಾ 
ವ್ಯಾಪಾರ ಹಾಗೂ ಕೋಶಗಳ ಲೆಕ್ಕದಲ್ಲಿ . ಇಂಥ ಪರಿತ್ಕಾಗ ಏಕೆ ನಡೆಯುತ್ತದೆ 


233 


ಎಂದರೆ ಅಂಥ ಯಾವ ಪರಕೀಯ ಭಾಗವೂ ತನ್ನದೇ ಆದ ಖಟC 
ಪ್ರೋಟೀನುಗಳನ್ನು ಹೊತ್ತಿರುತ್ತದೆ. ಆದ್ದರಿಂದ ರೋಗಿಯ ದೇಹ ಹೀಗೆ 
ಹೊರಗಿನಿಂದ ಬಂದುದರ ಪರಕೀಯತೆಯನ್ನು ಪತ್ತೆ ಹಚ್ಚಿ ತ ಬಿಡುತ್ತದೆ. 
ಈ ಅಡ್ಡಿಯನ್ನು ಹೇಗೆ ಪರಿಹರಿಸಿಕೊಳ್ಳುವುದು ನಾವೇ ಔಷಧವೆಂದು ಪರಕೀಯ 
ವಸ್ತುಗಳನ್ನು ಒಳಹೋಗಿಸುವಾಗ ? | ೫. ಇರುವ, 
ನಿರಾಬಾಧನಿರ್ದಮನ ಕ ಯ bebe ಔಷಧಗಳನ್ನು ಬಳಸಿ 
ಶಸ್ತ್ರಕ್ರಿಯೆನಡೆಸುವುದು. ಈ ಔಷಧಗಳು ದೇಹದ ನಿರಾಬಾಧ ಸಂಹತಿಯನ್ನು 
ನಿರ್ದಮನಗೊಳಿಸುತ್ತವೆ, ಆ ... ಮಾತ್ರ,ಎಲ್ಲ ಸಂಹತಿಯನ್ನೂ ನಾಶ 
ಪಡಿಸುವಂತೆ ಅಲ್ಲ. ಅಂದರೆ ದೇಹದ ರಕ್ಷಣಾಸಂಹತಿಯನ್ನು ಆ ಮಟ್ಟಿಗೆ 
ದಬಾಯಿಸಿ ಒಳನುಗಿ ಸುವುದು ಈ ಔಷಧಗಳ ಕೆಲಸ. 


(\ 


ಣಿ 


ಇಲ್ಲಿನ ಎಲ್ಲ ವ್ಯವಹಾರಗಳಲ್ಲಿಯೂ ಸ ಪರಮಾಣುಗಳ 
ವೈವಿಧ್ಯತೆ, ಮೂಲ ಬಿಂದು ಎಂಬುದನ್ನು ಗಮನಿಸಿ 


ವಿ ೧ 


ಇಲ್ಲಿ ಪ್ರತಿಕಾಯಗಳು ಗತ 8 ಕೋಶಗಳಿಂದ ಎಂಬುದನ್ನು 
ಸ್ಮರಿಸಿರಿ. ಈ 8 ಕೋಶಗಳು ತ ತಮ ಮೇಲ್ಮೈ ಮೇಲೆ ಇಮ್ಮೂನೋ ಗ್ಲೊಬಿನ್‌ 
(immunoglobin) ಗಳನ್ನೂ 2ನೆ MHC ಪ್ರೋಟೀನುಗಳನ್ನೂ 
ನಿಲ್ಲಿಸಿಕೊಂಡಿರುತ್ತವೆ. ಇಂಥ ಒಂದು 8 ಕೋಶ ತನ್ನದೊಂದು ಗೋಲಕಕ್ಕೆ 
ಬಂಧಗೊಳ್ಳುವ ಪ್ರತಿಜನಿಯನ್ನು ಎದುರಿಸಿದರೆ, ಅದನ್ನು ತಾನು ಭಾಗಶಃ 
ಜೀರ್ಣಿಸಿಕೊಂಡು - ಮೇಲೆ ಹೇಳಿದ ರೀತಿಯಲ್ಲಿ - ಅದರ ತುಣುಕುಗಳನ್ನು 
2ನೆ ವರ್ಗದ 1/1೦ ಪ್ರೋಟೀನುಗಳ ಜೊತೆಯಲ್ಲಿಯೇ ತನ್ನ ದೇಹದ ಮೇಲೆ 
ಪ್ರದರ್ಶಿಸಿಕೊಂಡು ನಿಲ್ಲುತ್ತದೆ. ಪರಿಣತವಾದ T ಸಹಾಯಕ ಕೋಶಗಳು 
ಇದಕ್ಕೆಂದೇ ಬಂಧಿತಗೊಂಡು 8 ಕೋಶಗಳನ್ನು ವಿಭಜನೆಗೆ ಪ್ರಚೋದಿಸುತ್ತವೆ. 
ಈ ವಿಭಜನೆ ಈ 7 ಕೋಶಗಳ ಪ್ರಚೋದನೆ ಇರುವ ತನಕ ಮುಂದುವರಿಯುತ್ತದೆ. 
ಹೀಗೆ ವಿಭಜಿತವಾದ ಕೋಶಗಳು ಬಹುತೇಕ ಪ್ಲಾಸ್ಮ (೧15೧೩) ಕೋಶಗಳು. 
ಇವುಗಳ ಕೆಲಸವೇ ಪ್ರತಿಜನಿಗ ವಿಶಿಷ್ಟವಾದ ಪ್ರತಿಕಾಯಗಳನ್ನು ಹೇರಳವಾದ 


234 


ಮೊತ್ತದಲ್ಲಿ ಸುರಿಸುವುದು. ಇನ್ನು, ಈ ಪ್ರತಿಕಾಯಗಳು, ಇರುವಂಥ ಪ್ರತಿಜನಿಗಳ 
ಜೊತೆ ಬಂಧಗೊಂಡು ಅವುಗಳ ವಿನಾಶಕ್ಕೆ ಕಾರಣವಾಗುತ್ತವೆ. ಈ ವಿನಾಶ 
ಎರಡು ರೀತಿಯಿಂದ ಒದಗಿ ಬರಬಹುದು. ಭಕ್ಷೀಕೋಶ (೧00೧806009 - 
Gr.phagein, eat) ಗಳು ಎಂಬ ಕೋಶಗಳೇ ಇರುತ್ತವೆ ಇಂಥ ಪರಕೀಯಗಳನ್ನು 
ತಿನ್ನಲೆಂದೇ. ಇವೂ ಶ್ವೇತ ರಕ್ತಕಣಗಳು. ಇವುಗಳಿಂದ ನಡೆದು ಬರುವ ಭಕ್ಷಣ, 
ಭಕ್ಷಿಕೋಶವಿಲಯನ (೧೧800 0೦519), ಇದು ಒಂದು ರೀತಿ. ಇನ್ನೊಂದು 
ಬಗೆ. ದೇಹದಲ್ಲಿ ಸಂಪೂರಕ ಸಂಹತಿ (complementary system) 
ಎಂಬುದೊಂದನ್ನು ಪ್ರಚೋದಿಸುವ ಕ್ರಿಯೆ. ಮಿಕ್ಕುಳಿದ ಕೆಲಸವನ್ನೆಲ್ಲ ಈ 
ಸಂಹತಿ ಪೂರೈಸಿ ಬಿಡುತ್ತದೆ. ಆದ್ದರಿಂದ ಇದಕ್ಕೆ ಸಂಪೂರಕ ಎಂದು ಹೆಸರು. 
ಇದರಿಂದ ಉಂಟಾಗುವುದು ಹಲವು ಶ್ರೇಣಿಗಳ ಅಂತರಕ್ರಿಯಾ (interacting) 
ಪ್ರೋಟೀನುಗಳು. ಇವುಗಳ ಕೆಲಸ ಕೋಶಗಳನ್ನು ಲಯ (ye) ಗೊಳಿಸುವುದು 
ಹಾಗೂ ದೇಹದಲ್ಲಿ ಪ್ರಕೋಪ (118೧7800೦೧) ಸ್ಥಿತಿಗಳನ್ನು - ಬಾವು, 
ಹುಣ್ಣು, ಮೂಕು ಗಾಯ, ವಿದ್ರಧಿ (೩೦5೦655) ಎಂದು ಮುಂತಾಗಿ - 
ಏರ್ಪಡಿಸುವುದು. ಹಾಗೆ ನೋಡಿದರೆ ಪ್ರಕೋಪ ಸ್ಥಿತಿಯೂ ದೇಹದ ರಕ್ಷಣಾ 
ವೃವಸ್ಥೆಯ ಒಂದು ಅಂಗವೇ. ಇಲ್ಲಿ ದೇಹ ತಾನು ಜೀರ್ಣಿಸಿಕೊಳ್ಳಲಾಗದಿದ್ದ 
ವಸ್ತುಗಳನ್ನು ಭೌತಿಕವಾಗಿ - ಕೀವು, ಲಸಿಕೆ ಎಂಬಂಥವುಗಳ ರೂ 
ಹೊರದೂಡುತ್ತದೆ. ಈ ಲೆಕ್ಕದಲ್ಲಿ ರೋಗವೂ ರಕ್ಷಣಾ ವ್ಯವಸ್ಥೆಯ 
ಒಂದು ಅಂಗವೇ. 


3 


ಇಲ್ಲಿ ಮತ್ತೊಂದು ಸಂಗತಿ. ಬಹುತೇಕವಾಗಿ ಈ 8 ಹಾಗೂ 7 
ಶಗಳು ಜೀವಿಸಿರುವುದು ಕೆಲವು ದಿನಗಳ ಮಟ್ಟಿಗೇ, ಅವುಗಳ ಅನುರೂಪ 
ಪ್ರತಿಜನಿಗಳ ಪ್ರಚೋದನೆ ಏನೂ ಇಲ್ಲದಿದ್ದಲ್ಲಿ. ನಿರಾಬಾಧತಾ ಸಂಹತಿಯ 

೦ದು ಅತಿ ಅಪೇಕ್ಷಣೀಯ ಹಾಗೂ ವಿಲಕ್ಷಣ ಮುಖ, ಒಂದು ರೋಗಜನಿಯ 
೦ಕ್ರಾಮಣದಿಂದ ಒಮ್ಮೆನರಳಿದ ವ್ಯಕ್ತಿ ಆ ರೋಗಜನಿಯಿಂದ ಇನ್ನು ನಿರಾಬಾಧಿತ 
pe) 


೧ ಜಟ 


PAR 


ಣೆ 
ಆ 


ನ್ನುವ ವಿಷಯ. ಅಂದರೆ ಯಾವುದೇ ಒಂದು ರೋಗ, ರೋಗಿಯಲ್ಲಿ ಆ 
ರೋಗವನ್ನು ಹೇಗೆ ಎದುರಿಸುವುದು ಎಂಬುದನ್ನು ಕಲಿಸಿ ಕೊಟ್ಟು ಹೋಗುತ್ತದೆ 
೦ದರೆ ತಪ್ಪೇನಿಲ್ಲ. ಹೀಗಾಗಿ ಆ ರೋಗದಿಂದಲೇ ನಿರಾಬಾಧತೆ ಅಲ್ಲಿ 


೪ 


[ae 


ತ್ತದೆ ಎಂದಂತೆ. ರೋಗ ಬಂದ ಒಂದು ವ್ಯಕ್ತಿಯ ಲಸಿಕೆಯಿಂದ 


235 


ಬೇರೊಬ್ಬ ವ್ಯಕ್ತಿಯಲ್ಲಿ ಆ ರೋಗ ಬರದಂತೆ ನೋಡಿಕೊಳ್ಳಲು ಬಳಸುವುದು 
ಸಾಧ್ಯ ಎನ್ನುವುದು ಇದರಿಂದ. ಲಸಿಕೆ (/8೦೦176) ಗಳ ಚಿಕಿತ್ಸೆ ಈಗ 
ಚಿರಪರಿಚಿತ. ನಿರಾಬಾಧ ಸಂಹತಿ ಸ್ವಸಹಿಷ್ಣು ಎನ್ನುವುದನ್ನು ಗಮನಿಸುವುದು 
ಮುಖ್ಯ. ಹೆಚ್ಚು ಕಡಿಮೆ ಎಲ್ಲ ಜೈವಿಕೀಯ ಮಹಾಪರಮಾಣುಗಳೂ 
ಪ್ರತಿಜನಿಕಾರಿಗಳು. ಅಂದರೆ ಅವು ತಮ್ಮನ್ನು ಬಂಧ ಗೊಳಿಸುವ ಪ್ರತಿಕಾಯಗಳನ್ನು 
ಏರ್ಪಡಿಸಿಕೊಳ್ಳುತ್ತವೆ, ಅಥವಾ ಪರಕೀಯ ಜೀವಿಗಳಿಗೆ ಅವು ಸಹ್ಮವಲ್ಲ 
ಎಂದಂತೆ. ಇದು ಹೀಗೆ ಇರುವುದರಿಂದಲೇ ಎಲ್ಲ ಪ್ರಾಣಿಯೂ ತನ್ನ ನಿರಾಬಾಧ 
ಸಂಹತಿಯಲ್ಲಿ ಪರಕೀಯ ಮಹಾಪರಮಾಣುಗಳು ಯಾವುವು, ಸ್ವಕೀಯವಾದವು 
ಯಾವುವು ಎಂಬುದನ್ನು ಅರಿತುಕೊಳ್ಳುವುದು ಸಾಧ್ಯ, ಅತ್ಯವಶ್ಶಕೂಡ. 
ಇಲ್ಲದಿದ್ದಲ್ಲಿ ಸ್ವವಿನಾಶವೇ ಫಲ. ಅಲ್ಲದೆ ಇಂತಹ ಪತ್ತೇದಾರಿಯ ಕೆಲಸ ಅತಿ 
ವಿಚಕ್ಷಣವಿರುವುದೂ ಅಗತ್ಯ. ದೃಷ್ಟಾಂತವಾಗಿ ಕಶೇರುಕ ಪ್ರಾಣಿಯೊಂದರಲ್ಲಿ 
ಹತ್ತಾರು ಸಾವಿರ ಮಹಾಪರಮಾಣುಗಳು ಇರುತ್ತವೆ, ಪ್ರತಿಯೊಂದರ ಪ್ರತಿಜನೀ 
ಪ್ರದೇಶವೂ ಭಿನ್ನ ಭಿನ್ನ. ಇದನ್ನೆಲ್ಲ ತಟಾಯಿಸಿಕೊಂಡು ಕೆಲಸಮಾಡಬಲ್ಲ 
ಇಷ್ಟೊಂದು ಪರಮಾಣು ವಿಚಕ್ಷಣತೆ ಹೇಗೆ ತಾನೆ ಸಾಧ್ಮ? ಇದರ ಕತೆ ಸ್ವಲ್ಪ 
ನೋಡುವುದು ಚೆನ್ನು. 

ನಿ ಪ್ರಾಣಿಯಲ್ಲಿ ನಿರಾಬಾಧೀ ಸಂಹತಿ ಸಕ್ರಿಯಗೊಳ್ಳುವುದು ಅವು 
ುವ ಸರಿಸುಮಾರು ಕಾಲದಲ್ಲಿ. ಇದಕ್ಕೂ ಮುಂಚೆಯೇ ಆ ಪ್ರಾಣಿಯ 
ನ ಪ್ರತಿಜನಿಯೊಂದನ್ನು ಪಾರರೋಪಿಸಿ ಬಿಟ್ಟಲ್ಲಿ ಹುಟ್ಟುವ ಶಿಶು ಆ 
ಪ್ರತಿಜನಿಯ ಮೇಲೆ ನಿರಾಬಾಧಕ ಆಕ್ರಮಣ ನಡೆಸಲು ಅಸಮರ್ಥವಾಗಿ 
ಉಂ ಪ್ರತಿಕಾಯಗಳು ಉತ್ಪನ್ನವಾಗುವುದು T ಕೋಶಗಳು ಮತ್ತು 8 
೦ಬುವುಗಳಿಂದ, ಹಾಗೂ ಇದು ಡೈಮಸ್‌ ಮತ್ತು 
)೦ದ ಬರುವಂಥವು ಎಂಬುದನ್ನು ಜ್ಞಾಪಿಸಿಕೊಳ್ಳಿ. 
ಲಸಿಕಾ 4) ಕೂಡ ಆಜೀವನ ಪರ್ಯಂತ ಹುಟ್ಟಿ ಬರುತ್ತಲೇ 
ಇರುವಂಥವು. ಹೀಗಾಗಿ ಸ್ವಸಹಿಷ್ಣುತೆಯೂ ಜೀವಿಯ ಬೆಳೆವಣಿಗೆಯಲ್ಲಿಯೇ 


ನಡೆಯುತ್ತಿರುವಂಡ' ಪ್ರಕ್ರಿಯೆ. ಇದರ ವಿವರಗಳೇನೂ ಅಷ್ಟಾಗಿ 
ಗೊತ್ತಿಲ್ಲವಾದರೂ ಥೈಮಸ್‌ ಗ್ರಂಥಿಗೆ ಇಲ್ಲಿ ಹಿರಿದಾದ ಪಾತ್ರವುಂಟು 


(2 
UW ಆ. 
ಣೆ 
ಬ 
15೨ ೪ 


236 


ಎನ್ನುವುದು ಅರಿವಾಗಿದೆ. ಈ ವಿಷಯಗಳ ಜ್ಞಾನ ಇನ್ನೂ ಅಪರ್ಯಾಪ್ತ್ರವಿದ್ದರೂ 
ನಿರಾಬಾದ' ಸಂಹತಿ ವಿಬ್‌ಗ್ನ್ಗ ಹೊಂದಿದಲ್ಲಿ ಏನೆಲ್ಲ ಭಯಂಕರ 
ಪರಿಣಾಮಗಳಾಗಬಹುದು ಎಂಬುದರ ಪರಿಚಯ ಈಗ ಸ್ವಲ್ಪ ಆಗಿದೆ. ತಾನೇ 
ಉತ್ಪಾದಿಸುವ ಪ್ರತಿಜನಿಗಳ ಬಗ್ಗೆಯ ಸಹಿಷ್ಣುತೆಯನ್ನು ಈ ಸಂಹತಿ ಒಮ್ಮೊಮ್ಮೆ 
ಕಳೆದುಕೊಂಡು ನಿಲ್ಲುತ್ತದೆ. ಆಗ ಬರುವ ರೋಗದ ಹೆಸರು ಸ್ವನಿರಾಬಾಧೀ 
ರೋಗ (೩೬೦17171೬೧6) ಎಂದು. ತನ್ನದೇ ವಸ್ತುವಿನಿಂದ ತಾನೇ ರಕ್ಷಿಸಿಕೊಳ್ಳಲು 
ಇಂಥ ವ್ಯಕ್ತಿ ಅಸಮರ್ಥ. ಇಂಥ ಒಂದು ಪ್ರಕಾರದ ಖಾಯಿಲೆ ಮಯಾಸ್ಟೀನಿಯ 
ಗ್ರೇವಿಸ್‌ (myoxthenia gravis). ಅಂದರೆ ತನ್ನದೇ ಮಾಂಸಖಂಡಗಳ 
ಬಗ್ಗೆಯ ಬೀಕರ ವಿಸಂಜ್ಞತೆ ಎನ್ನಬಹುದು ಇದನ್ನು ಸ್ವಲ್ಪ 
ರೂಪಕಾಲಂಕಾರಿಕವಾಗಿ. ಇದನ್ನು ಹೀಗೆ ಅರ್ಥಮಾಡಿಕೊಳ್ಳಬಹುದು: ಅಸಿಟಿಲ್‌ 
ಕೋಲೀನ್‌ (೩೦60/ hone), ಎಂಬ ವಸ್ತುವಿದೆ. ಅದು ನರಸಂಪ್ರೇಷಕ 
(neurotransmitter). ಅಂದರೆ ಅದರ ಕೆಲಸ ನರಕೋಶವೊಂದರ 
ಸುದ್ದಿಯನ್ನು ಬೇರೊಂದಕ್ಕೆ ಸಾಗಿಸುವುದು. ಇದು ಮಾಂಸಖಂಡಗಳ 
ಸಂಕೋಚನವನ್ನು ಸ್ಫುರಣಗೊಳಿಸುತ್ತದೆ. ಇವುಗಳಿಗೆ ಅನುಗುಣವಾದ 
ಸ್ವೀಕರ್ತೃಗಳು ಕಂಕಾಲ ಲಗ್ನ ಮಾಂಸ ಖಂಡಗಳಲ್ಲಿ ಇರುತ್ತವೆ. ಅದರಿಂದಾಗಿ 
ಇವುಗಳ ಮೂಲಕ ಬರುವ ಸಂದೇಶಗಳಿಗೆ ಅನುಸಾರವಾಗಿ ಆ ಮಾಂಸಖಂಡಗಳು 
ಚಲಿಸುತ್ತವೆ. ಈ ರೋಗ ಬಂದವರಲ್ಲಿ ಈ ಅಸಿಟಿಲ್‌ ಕೋಲೀನ್‌ನ 
ಸ್ವೀಕರ್ತೃಗಳ ವಿರೋಧವಾದ ಪ್ರತಿಕಾಯಗಳನ್ನು ನಿರ್ಮಿಸಿಟ್ಟಿರಲಾಗುತ್ತದೆ. 
ಅದರಿಂದಾಗಿ ಮಾಂಸಖಂಡಗಳು ದುರ್ಬಲವಾಗುತ್ತ ನಡೆದು ಮರಣದಲ್ಲಿ 
ಕೊನೆಗಾಣುತ್ತದೆ, ಈ ಸಂಸ್ಥಿತಿ. ಇನ್ನೊಂದು ಇಂಥದೇ ಭಯಂಕರ 
ಪರಿಣಾಮದಲ್ಲಿ ತಮ್ಮದೇ ದೇಹ ಕೋಶಗಳ ವಿರೋಧಿಯಾದ ಪ್ರತಿಕಾಯಗಳನ್ನು 
ನಿರ್ಮಿಸಿ ಸ್ವನಾಶಕ್ಕೇ ಉದ್ಯುತನಾಗಿ ನಿಲ್ಲುತ್ತಾನೆ ವ್ಯಕ್ತಿ. ಸಂಧಿವಾತದಲ್ಲಿಯೂ, 
ಮಧುಮೇಹದಲ್ಲಿಯೂ ಇಂಥ ಸ್ಲಿತಿಗಳು ಏರ್ಪಡಬಹುದು. 


ಮಾನವನ ಜನಿ ಗ್ರಂಥಾಗಾರ (66೧೮॥೧[೩೧/) 


4 
ಜನ್ಮಿಗಳು ಮಾನವ ರಚನೆಯ ಗೂಡಲಿಪಿಗಳು ಎಂದ ಮೇಲೆ ಅವನ 
ೇಹದಲ್ಲಿ ಇಂಥ ಲಿಪಿಗಳ ಬೃಹತ್‌ ಗ್ರಂಥಾಗಾರವೇ ಇರುತ್ತದೆ ಎನ್ನುವುದನ್ನು 


ರಿತುಕೊಳ್ಳುವುದು ಸುಲಭ. ನಮ್ಮ ಈ ಪುಸ್ತಕದ ಕೊನೆಯೆಂದು ಈ 


a8 


3 


237 


ಗ್ರಂಥಾಗಾರದ ಕೆಲವು ಸ್ಟೂಲ ವಿವರಗಳನ್ನು ನೋಡುವುದು ಸೂಕ್ತ, ಅಂಕಿ 
ಅಂಶಗಳ ಲೆಕ್ಕದಲ್ಲಿ. ಇಂಥವು ಎಲ್ಲ ಜೀವಿಗಳಲ್ಲಿಯೂ ಇರುತ್ತವೆ. ಆಯಾ 
ೃಕ್ತಿಗತ ಜೀವಿಯ ವೈಶಿಷ್ಟ್ಯಕ್ಕೆಆನುಸಾರವಾಗಿ. 


₹1 


poe ಜಾಗ ಬಗ್ಗು 
ಮನುಷ್ಯ ನ ಏಕಾಭ 


ಜನ್ಮಿಮೆ ೨.೬. 06೧079) ಯಲ್ಲಿ ಇರುವುದು 
ಸರಿಸುಮಾರು 3x10° ( ಮೂರು ಬಿ ಬಿಲಿಯನ್‌) DNA ಆಧಾರಿತ ಜೊತೆಗಳು. 
ಇವುಗಳಲ್ಲಿ 30,000 ದಿಂದ ಹಿಡಿದು 100,000 ಜನ್ಮಿಗಳು ಇರುತ್ತಿದ್ದು ಅನೇಕ 
ಸಂಖ್ಯೆಯ ಪ್ರೋಟೀನ್‌ ಉತ್ಪನ್ನಗಳನ್ನು ಅವು ನಿಗೂಡಿತ (encoding) 
ಗೊಳಿಸಿರುತ್ತವೆ ಎಂದು ಅಂದಾಜುಮಾಡಲಾಗಿದೆ. ಕೋಶವೊಂದರಲ್ಲಿ 
ಜನ್ಮಿಮೆಯ ರಸ, ವರ್ಣತನುಗಳ 23 ಪೊಟ್ಟಣಗಳಾಗಿ ವಿಂಗಡಿತವಾಗಿರುತ್ತದೆ. 
ಇದನ್ನು ನೀವು ಆಗಲೇ ಬಲ್ಲಿರಿ. ೬... ೬. ಒಂದು ರೇಖಾಬದ್ದ 
ದ್ವಿಧೀ ಕೃತ (duplex) DNA ಪರಮಾಣು, ಎಂದು. ಪ್ರೋಟೀನುಗಳನ್ನು 
ನಿಗೂಢಿ ಡಿಸುವ ಅನೇಕ D್ಬ್ಗA ಅನುಕ್ರಮಗಳು ಇರುತ್ತಿರುವುದು ಜನ್ಮಿಮೆಯಲ್ಲಿನ 
ಅಮ ಕ್ರಮದ ಒಂದು ಅದ್ದಿ ಕೀಯ, ಏಕಮಾತ್ರ ಪ್ರತಿಲಿಪಿಯಂತೆ. 


₹೭೨ 


ಹ ಠ ಪಾಪಿ ಟ್‌ ಲ 
ಮಾನವನ ಏಕಾಭ ಜನ್ಮಿಮೆಯಲ್ಲಿನ ಒಂದು ಸೂತ್ರದಲ್ಲಿನ ಒಂದು 


ಜಾ 
ಪ ನಾವು ಅಚ್ಚುಮಾಡಿ ಗ್ರಂಥರೂಪದಲ್ಲಿ ಪ್ರಕಟಿಸಿದರೆ ಅದಕ್ಕೆ 


3 


ಗುತ್ತದೆ, 1500 ಪುಟದಷ್ಟು "ದೊಡ್ಡ ಹಾಳೆಯ ಗ್ರಂಥಗಳ 170 
3ಗಳು! ಜನ್ಮಿಮೆಯ ಬೃಹದಾಕಾರವನ್ನು ಅರ್ಥವ ಮಾಡಿಕೊಳ್ಳುವ ಸಲುವಾಗಿ 
ೈ೦ಥ, ರೂಪಕವನ್ನು ಮತ್ತೂ ಮುಂದುವರಿಸಬಹುದು. ಇಷ್ಟೂ ಂದು 
ಗ್ರಂಥಗಳ ಶ್ರೇಣಿಯನ್ನೇ ಅಳವಡಿಸಬೇಕಾಗಿರುವ ವಿಷಯ ಸಂಗ್ರಹ, 
ದ 


೧% [| 
tl 4 ಕ 


ಟು 
ವಾಸ್ತವದಲ್ಲಿ, ಮಾನವನಲ್ಲಿ ಇರುತ್ತಲಿರುವುದು 23 ಬೇರ ಬೇರೆ ಸಂಪುಟಗಳಾಗಿ. 
ಈ ಸಂಪುಟಗಳ ಗಾತ್ರ ಬೇರ ಬೇರೆ, ಒಂದೊಂದು ವರ್ಣತನುಗಳ ಗಾತ್ರಕ್ಕೆ 
ಅನುಸಾರವಾಗಿ. ಪ್ರತಿಯೊಂದು ವ್ಯಕ್ತಿಯೂ ಅನುವಂಶಿಕವಾಗಿ 
ಪಡೆದುಕೊಳ್ಳುವುದು 23 ಸಂಪುಟಗಳ ಒಂದು ಕಟ್ಟನ್ನು ತನ್ನ ತಾಯಿಯಿಂದ, 23 
ಸಂಪುಟಗಳ ಮತ್ತೊಂದು ಕಟ್ಟನ್ನು ತನ್ನ ತಂದೆಯಿಂದ. ನಾವು ಈ ಹಿಂದೆ 
ನೋಡಿದವಲ್ಲ ಸಿಕಲ್‌ ಸೆಲ್‌ ಅನಿ ೇಮೀಯ (sickle cell anaemia) ಎಂ 
ಖಾಯಿಲೆ, ಹಾಗೂ ಅದು ಜನ್ಮಿಸಂಗತ ಎನ್ನುವುದನ್ನು ಹಾಗೂ ಅದು ಒಂದು 


ಲು 
[a ಹಾ po ಎಂಬ) ಆಸಾ RES FN 
Ww WIC ಅದಷ್ಟು ಕಾನಿ) ಬುದ್ದು FS ಆವಲ್ಲ ಡು ನೆನಪಿರಬ ಹುದು. 


ತ್ತ 
ಹಾಗಂದರೆ ಈ ಪಲ್ಲಟದಿಂದ ಆಗಿ ಬಂದದ್ದು ಒಂದು ಸಂಪುಟದ ಒಂದು 


238 


ಪುಟದಲ್ಲಿನ ಒಂದು ಅಕ್ಷರವನ್ನು ಬದಲಾಯಿಸಿದಂತೆ, ಈ ಮಹಾ 
ಗ್ರಂಥಾ ಾಗಾರದಲ್ಲಿ, ಅದಕ್ಕಿಂತ ಹೆಚ್ಚೇ ಲ್ಲ. ಆದರೆ ಈ ಇಷ್ಟು ಅತ್ಕಲ್ಪ ಪ್ರಮಾಣದ 
ಬದಲಾವಣೆಯೇ ಎಷ್ಟು ಪ್ರಭಾವಶಾಲಿ ಎನ್ನುವುದನ್ನು ನೀವು ಅರಿತ ನ ನಮಗೆ 
ಪಿತ್ರಾರ್ಜೀತವಾಗಿ ॥ ಬರು ವ ಈ ಮಹಾ ಆಸ್ತಿಯ ಉಡುಗರೆಯ ಒಂದೊಂದು 


ಕಣವೂ ಎಂಥ ಮಹತ್ವದ್ದಲ್ಲ ಎನ್ನುವುದು ಸುಸ್ಫುಟವಾದೀತು. 


ತೆ. 


ಈ ಗ್ರಂಥ ರಾಶಿ ಸಾವಿರಾರು ತಲೆ ಮಾರುಗಳಿಂದ ಮತ್ತೆ ಮತ್ತೆ 
ಪ್ರತಿ ತಿಲಿಪೀಕರಿಸಲ್ಪ ಡುತ್ತಲೇ ಇರುತ್ತದೆ. ಈ ಪ್ರತಿಲಿಪೀಕರಣದ ವೇಳೆ ಹಲವಾರು 
ತಪ್ಪುಗಳು (ಅಂದರೆ, ಪಲ್ಲಟಗಳು) ನಡೆಯುತ್ತ ಇರುತ್ತಿದ್ದು, ಅವು ಅಂದರೆ, 
ಆ ತಿಪ್ರಗಳು, ಪಲ್ಲಟಗಳು, ಇನ್ನು ತಮ್ಮ ಸಂತಾನ ಲಿಪಿಗಳಲ್ಲಿ 
ಪುನರೀಕೃತವಾಗುತ್ತ ಮುಂದುವರಿಯುತ್ತವೆ. ಇಲ್ಲಿನ ಮತ್ತೊಂದು ಸಂಗತಿ. 
ಮನುಷ್ಯನ ಜನ್ಮಿಮ ಅತಿ ಅಸಾಧಾರಣವಾಗಿ ಬಹುರೂಪಿ ಪ್ರತಿಯೊಂದು 
ವ್ಯಕ್ತಿಯ DNA ಯ ಇನ್ನೊಂದು ವ್ಯಕ್ತಿಯ ರಿ್ನA ಯ ಹೋಲಿಕೆಯಲ್ಲಿ 
ಕೋಟ ಅಂಶಗಳಲ್ಲಿ ವಿಭಿನ್ನ, ತದಾತ್ಮವಾದ ಅವಳಿ ಜವಳಿ ವ್ಯಕ್ತಿಗಳನ್ನು 
(identical twins) ಬಿಟ್ಟು. ಈ ರೀತಿಯ ಪರಮಾಣು ವಿಷಮ ಜನಿತತೆ 
(molecular heterogeneity) ಮಾನವನ ಚಿಕಿತ್ಸಾಕ್ರಮದಲ್ಲಿ ಅತಿ ಮುಖ್ಯವಾದ 
ಅಂಶವಾಗಿ ಬಿಡುತ್ತದೆ. ತಾನು ಗುಣಪಡಿಸಲೆಳಸುವ ಪ್ರತಿಯೊಂದು 
ರೋಗಿಯೂ, ಇಮೊ ಬ ರೋಗಿಯಿಂದ ವಿಬಿನ್ನ, ಅವನ ಅದ್ದಿತೀಯ 
ಜೈವರಾಸಾಯನದಲ್ಲಿ, ದೇಹಕ್ರಿಯೆಯಲ್ಲಿ, ಔಷದಧಾನುಸಾರವಾದ 
ಅನುಕ್ರಿಯೆಗಳಲ್ಲಿ, ಅವನ ಮೇಲಿನ ಶಾ ಫ 
65011) ಗಳಲ್ಲಿ, ಆವನ ದೇಹದಲ್ಲಿ 


ಇ ಏಕಾ ಬ್ಲಾ ಜೆ ಇಸ ಸಾನ ಧಾ ಇಹ ಆಗ್ಗೆ 
ಜವನ ವಂಶಾನುಗತಿಯ ಆಧಾರಿತ ಇಲಜಒನೆಲ್ಲು, ಅವನ ಜನ್ಮಿವಮಯಿು 
ಟಟ 


ಮು 


El 


€ 


ಓ 


ಓ 


ಹೆ ಇಲಾ ಡಾ N ಹ ಗ 
ಗಿರ ಕ್‌ he KN [ed ೧೨೮ ke 
ಅ oe ಪರಮಾಣು SPA “9 AN ಮೂತಿ 


[Sole 
ರಕ್‌ ಫೆ ದಾಲ ಎಾಲೆ “ತೆ ಕ್‌ 5 ಣ್‌ 
ುದುವರವಿಗ ನಮ ಇಲ್ಲ CULE ಇದ ೦ ದಿ ಕಂ ಪ್ರಿ 


ಪ್ರಭಾವ ವಶಾಲಿಯೂ, ಆತಿ 

ಶೀಘ್ರಗತಿಯಿಂದ ಬೆಳೆಯುತ್ತ ಇ ುವಂಥದೂ, ಆದ ಹೂಚ್ಚಹೊಸದೇ ಆದ 
ಸ 

ಒಂದು ದೃಷ್ಟಿಕೋನವನ್ನು. ಇದರ ದಾರ್ಶನಿಕ ನಿರ್ವ ಚನ ಶಕತಾ ಅನುಷಾನ. 

ಮಾನವತೆಯ ಪರಿದರ್ಶನ ಇವಲ್ಲ ಇನ್ನು ಆಗಬೇಕಾದ. ಮುಂಬರಲಿರುವ 

ಲಹರಿಗಳು. & 


239 


ಅನುಬಂಧ 
೧. ಪಾರಿಭಾಷಿಕ ಪದಗಳು - ನಿಯಮಾವಳಿ 


ಯಾವ ವಿಜ್ಞಾನದ ತಾಂತ್ರಿಕ ಪರಿಭಾಷೆಗೆ ಸಮಪದಗಳನ್ನು 
ಸ್ವಾಪಿಸುವಾಗಲೂ ಎದುರಾಗುವ ಸಮಸ್ಯೆಗಳು ಎರಡು : ಆ ವಿಜ್ಞಾನದ ಎಲ್ಲ 
ಪರಿಪದಗಳನ್ನೂ ಹೀಗೆ ಅನುವಾದಗೊಳಿಸಬೇಕೇ ಅಥವಾ ಒಂದು ಎಲ್ಲೆ ರಚಿಸಿ 
ಅದರಿಂದ ಆಚೆಯ ಪದಗಳು ಅಂತರ್‌ ರಾಷ್ಟ್ರೀಯ ಎಂದು ಭಾವಿಸಿ ಅವುಗಳನ್ನು 
ಹಾಗೆಯೇ ಇಡಬೇಕೇ ಎಂಬುದು ಒಂದು. ಪರಿಪದಗಳನ್ನು ವಾಸ್ತವವಾಗಿ 
ರಚಿಸುವುದು ಇನ್ನೊಂದು. ಮೊದಲ ಪ್ರಶ್ನೆಗೆ ಪರಿಹಾರ ಎರಡು ವಿಧ : ನಮ್ಮ 
ಉದ್ದೇಶ, ವಿಜ್ಞಾನದ ಅಥವಾ ವಿಜ್ಞಾನ ವಿಭಾಗವೊಂದರ ಸ್ಥೂಲ 
ಪರಿಚಯಮಾತ್ರವಿದ್ದಲ್ಲಿ ಪ್ರಸಕ್ತ ಶಾಸ್ತ್ರಗಳ ತುಂಬ ಸೂಕ್ಷ್ಮ ವಿವರಗಳನ್ನು 
ಕುರಿತ ಪದಗಳನ್ನು ನಾವು ಬಿಟ್ಟೇಬಿಡಬಹುದು. ಬಹುಶಃ ಅವುಗಳನ್ನು 
ಚರ್ಚಿಸುವ ಪ್ರಸಂಗ ಬರಲಿಕ್ಕೇ ಇಲ್ಲ. ಬದಲು ಮಾಂಸಖಂಡದ ವಿಷಯವನ್ನೇ 
ನಾವು ಒಂದು ಗ್ರಂಥವೆಂದು ಬರೆಯಹೊರಟಾಗ musculature, tone, 
71/0011 ಮುಂತಾದುವುಗಳಿಗೆ ಸಮಪದ ಅವಶ್ಯಕ. ಹೀಗೆಯೇ ಮಿದುಳು, 
ಮನಸ್ಸು, ಮಾತುಗಳನ್ನು ಕುರಿತ ಗ್ರಂಥದಲ್ಲಿ electrical potential, feedback, 


ಇಲ್ಲಿನ ನಿಯಮಾವಳಿಯನ್ನು ಇದೇ ಲೇಖಕನ "ಮಿದುಳು, ಮನಸ್ಸು, ಮಾತು' 

೦ಬ ಗ್ರಂಥ ಯಣದಲ್ಲಿ ಸೂಚಿಸಿರುವ ಗ್ರಂಥದಿಂದ ಹಾಗೆ ಹಾಗೆಯೇ ಉದ್ಭತ 

ಮಾಡಲಾಗಿದೆ. ಇವೇ ನಿಯಮಾವಳಿಗಳೂ ಈ ಹಿಂದೆಯೇ ಲೇಖಕನಿಂದ ಪರಿಷ್ಮತ, 

ಉಪಯೋಗಿತ,ಅಲ್ಲದೆ ಈ ಗ್ರಂಥಕ್ಕೂ ಇದು ಸುಸಂಗತ, ಎನ್ನುವ ಆಧಾರದ ಮೇಲೆ 
ಹೀಗೆ ಮಾಡಲಾಗಿದೆ. 


240 


circuit, ganglion, nucleus, reticular activating system, spike 
potential, morpheme, phoneme, formant, syllabus, articulation 
ಇತ್ಯಾದಿಗಳಿಗೆ ಸಮಪದ ಬಳಸದಿರುವುದು ನಿರರ್ಥಕ. ಆದರೆ ಇಲ್ಲಿಯೂ 
ಕೆಲವು ಪರಿಪದಗಳನ್ನು ಅಂತರ್‌ ರಾಷ್ಟ್ರೀಯವೆಂದು ಪರಿಗಣಿಸಿ ಬರೀ 
ಲಿಪ್ಮಂತರಗೊಳಿಸುವುದು ಅವಶ್ಶಕ. ಜೀವಶಾಸ್ತ್ರದಲ್ಲಿ ಈ ರೀತಿಯ ಎಲ್ಲೆ, 
ಜೀವ ಜಾತಿ (೦70೩೧1೦5060199) ಗಳಿಂದ ಹಿಡಿದು ಕುಟುಂಬ (amily) ಗಳ 
ಹೆಸರಿನವರೆಗೆ ಎಂದು ನಿರ್ಧರಿಸುವುದು ಸೂಕ್ತ. ಇದನ್ನನುಸರಿಸಿ ಈ ಮಿತಿಯಲ್ಲಿ 
ಬರುವ 11071171686, 7೦೧616೮9೩6 ಎಂಬ ಕುಟುಂಬ ನಾಮಕಗಳನ್ನೂ, 
Ameba, Amphioxus, Hydra, Ramapithecus, Zinzanthropus ಎಂಬ 
ಪ್ರಜಾತಿ (96೧45) ನಾಮಕಗಳನ್ನೂ, Homo erectus, Homo sapiens 
ಎಂಬ ಜಾತಿನಾಮಕಗಳನ್ನೂ ಹಾಗೆ ಹಾಗೆಯೇ ಇಡಲಾಗಿದೆ. ಇವುಗಳ 
ಅರ್ಥವನ್ನೂ ಅಲ್ಲಲ್ಲಿಯೇ ತಿಳಿದುಕೊಳ್ಳುವುದೇನೋ ಸೂಕ್ತವಾದರೂ, 
ಅವವುಗಳನ್ನು ಬರೀ ಲಿಪ್ಕ್ಶಂತರಗೊಳಿಸಿಯೇ ಬಳಸುವುದು ವಿಹಿತ. 
Cholinesterae, curare, acetylcholine, ೦೦1೦07೦೦1೮6 ಎಂಬ ರಸಾಯನ 
ವಸ್ತುನಾಮಕಗಳೂ ಇದೇ ಪ್ರವರ್ಗದಲ್ಲಿ ಬರುವಂಥವು. 


ಇನ್ನು ಸಮಪದ ರಚನೆ. ಇದಕ್ಕೆ ಮುಂಚೆ ವೈಜ್ಞಾನಿಕ ಎನಿಸುವ ನಮ್ಮ 
ಲೇಖನದಲ್ಲಿ ಸಾಧಾರಣ ಸಾಹಿತ್ಯದಲ್ಲಿ ಬರುವ ಪದಗಳನ್ನು ಕೂಡ ಒಂದು 
ಸಂಗತರೀತಿಯಲ್ಲಿ ಬಳಸಬೇಕು ಎನ್ನುವುದನ್ನು ಮರೆಯಬಾರದು. ವಿಜ್ಞಾನದಲ್ಲಿ 
ಬರುವ ವಿಚಾರಗಳು ಸಾಧಾರಣವಾದದ್ದೇ. ಆದರೆ, ಅರ್ಥ, ನಿಖರ ಹಾಗೂ 
ಕರಾರುವಾಕ್ಕಾದದ್ದು. ಇಲ್ಲಿ ಒಂದು ಪದಕ್ಕೆ ಆದಷ್ಟುಮಟ್ಟಿಗೆ ಎಲ್ಲರೂ ಒಂದೇ 
ಹಾಗೂ ಅತಿ ಪರಿಮಿತವಾದ ಅರ್ಥವನ್ನು ಕೊಡುತ್ತಾರೆ. ಇದನ್ನು ಗಮನಿಸಿ 
(scientific) approach. collaboration, correlation, ಎಂಬಂಥ 
ಪದಗಳನ್ನು ವಿಹಿತ ಸಮಪದಗಳನ್ನು ಬಳಸಿಯೇ ಸಂಗತವಾಗಿ 
ಉಪಯೋಗಿಸಲಾಗಿದೆ ಗ್ರಂಥದುದ್ದಕ್ಕೂ . ಈ ಪದಗಳೂ ಅನುಬಂಧ 2ರಲ್ಲಿನ 
ಯಾದಿಯಲ್ಲಿ ಸಮಾವಿಷ್ಟವಾಗಿವೆ; ಆದರೆ ಗ್ರಂಥಪಾಠದಲ್ಲಿ ದಪ್ಪ ಅಕ್ಷರದಿಂದ 
ಸೂಚಿತವಲ್ಲ. 


241 


ಪದ ರಚನೆಗೆ ತೊಡಗುವಾಗ ಸಾಕಷ್ಟು ಸಮಪದಗಳು ಈಗಾಗಲೇ 
ರಚಿತವಾಗಿರುವ ನಮ್ಮ ಭಾಷೆಯಲ್ಲಿ ಅವುಗಳನ್ನೇ ಆದಷ್ಟು ಮಟ್ಟಿಗೆ, ಸರಿ 
ಇಲ್ಲ ಎಂದ ಕಡೆ ಮಾತ್ರ ಬದಲಾಯಿಸುತ್ತಾ, ಉಪಯೋಗಿಸುವುದು ಅವಶ್ಯ. 
ಇಲ್ಲಿ ನೆನಪಿಡಬೇಕಾದ ಮುಖ ಅಂಶ ಇದಕ್ಕೆ ಅನುವಾಗುವ ದಾರಿ ಆ 
ಆಂಗ್ಲಪದದ ಗ್ರೀಕ್‌ ಇಲ್ಲವೆ ಲ್ಯಾಟಿನ್‌ ವೃೃತ್ಪತ್ತಿಯನ್ನು ಗಮನಿಸಿ, ಅದರ 
ಕ್ರಿಯಾ ಧಾತುವಿಗೆ ಹೆಚ್ಚು ಪ್ರಾಶಸ್ಮ ಕೊಟ್ಟು, ಸಂಸ್ಕೃತದ ಸಮಾನಾರ್ಥಕ 
ಎಷ್ಟೋ ಸಲ ಸಮಜನಿತ (0067೧816) ಆಗಿಬಿಡುವ - ಧಾತುವನ್ನು ಆರಿಸಿ, 
ಆದರಿಂದ ಆದಷ್ಟು ಸರಳ ರೀತಿಯಲ್ಲಿ ನಮ್ಮ ರೂಪವನ್ನು ಸಿದ್ಧಗೊಳಿಸುವುದು 
ಎನ್ನುವುದು. ಹಾಗಿಲ್ಲದೆ ಬಹು ದೀರ್ಥವೂ, ಕ್ಲಿಷ್ಟವೂ ಬರೀ ವಿವರಣಾತ್ಮಕವೂ 
ಆದ ಸಮಾಸ ಪದವಾಗಿದ್ದಲ್ಲಿ ಆ ನಮ್ಮ ಪದ ಅನವಶ್ಯಕ. ಎಷ್ಟೋ ವೇಳೆ 
ಹಾನಿಕರ. ಇಂಗ್ಲಿಷಿನ ಪದ ಏನು ಅರ್ಥ ಕೊಡುತ್ತದೊ ಅದನ್ನೇ ನೇರವಾಗಿ 
ಕೊಡುವಂತಿರಬೇಕು ಅಷ್ಟೇ. ಉದಾಹರಣೆಗೆ, sympathetic system 
ಅನುಕಂಪಕ ಸಂಹತಿ ಎಂದು, sympathy ಪದದ ಸಹಾನುಭೂತಿ, ಅನುಕಂಪ 
೦ಬುದರ ಮೇಲೆ ಪದ ರಚಿಸುವುದು ಸರಿ. ವಾಸ್ತವವಾಗಿ ಈ ಸಂಹತಿಯ ಕೆಲಸ 
೦ಥ ಸಹಾನುಭೂತಿಯನ್ನುಕೊಡುವಂತಹುದಲ್ಲದಿದ್ದರೂ ಇದು ಸರಿ. ಈ 
ರ್ಥ ಅಸಂಗತ ಎಂದು ಈಚೆಗೆ ತಿಳದ ನಾವು ಆ ಪದದ ಮೂಲ ವಿಜ್ಞಾನಿ 
ದಕ್ಕೆ, ಕೊಟ್ಟಿಲ್ಲದ ಅರ್ಥವನ್ನು ಹೇರ ಹೊರಡುವುದು ಅನವಶ್ಯ. ನಾವೇ 
ಹೊಸದೊಂದು ವಿಷಯ ಕಂಡು ಹಿಡಿದಾಗ ಆ ಕೆಲಸ ಮಾಡೋಣ. ಎಚ್ಚರಿಕೆಯಿಂದ 
ಹೀಗೆ ನಾವು ಹೊರಟರೇ ನಮ್ಮ ಪದ ನೇರ ಹಾಗೂ ಶಹ್ರಸ್ವವಾಗಬಲ್ಲದು 
ಸಂವೇದನಾಂಗದ ಬದಲು ಸಂವೇದಾಂಗ ಎಂದು ಹೇಳುವುದು ಇದರಿಂದ ಸರಿ. 
ಸಂಸ್ಕೃತ ರಚಿತ ಪದ ತುಂಬ ಉದ್ದ, ಕ್ಲಿಷ್ಟ ಎಂಬ ಅನವಶ್ಶಕ ಭಾವನೆ 
_ವಾಗಬಹುದಾದದ್ದೂ ಆವಾಗ. ಇದಾದ ಮೇಲೆಯೇ ನಮ್ಮ ಪದವನ್ನು 
ವಾಗಿಸಿ ಅನೇಕ ಹೊಸ ಪದಗಳನ್ನು ಅತಿ ಸೌಕರ್ಯದಿಂದ ಸೃಜಿಸಬಹುದು. 
ಪದಗಳೊಡನೆ ವಿವಿಧ ರೀತಿಯಲ್ಲಿ ಅವನ್ನು ಸಂಯೋಜಿಸುವುದೂ 
ಭ. ಸ್ವಲ್ಪವೇ ಬದಲಾವಣೆಯಿಂದ ತುಂಬ ಉಪಯೋಗ ಬೀಳುವ 


ರ್ಥಭಿನ್ನತೆಯೂ ಆಗ ಸಾದ್ಯ. ಉದಾ : 6190110 - ವಿದ್ಯುತ್‌, electrode 


ಪಿ 


1 © 


6 


(6 


3Ge 
pe 
ಲ್ಲ 
ತ್ರ 


GL 
ol 
tl 


2 
ಕ್ರ 
¥ 


(6 


242 


ವಿದ್ಕುದಧ್ವ, 61601707106 ವೈದ್ಯುತಿ, electronic apparatus ವೈದ್ಯುತ 
ಉಪಕರಣ - ಎಂಬಲ್ಲಿನಂತೆ. ಪದರಚನೆಯ ಈ ಎಲ್ಲ ಸೌಕರ್ಯ, ವಿಜ್ಞಾನ 
ಸಾಹಿತ್ಯದಲ್ಲಿ ತುಂಬ ಜೀವಾಳವಾದ ವಿಷಯ. ಪದಗಳು ಯೋಚನೆಯ ಸಾಧನೆ. 
ಸಲಕರಣೆ ಎಂಬುದನ್ನು ನೋಡಿದ್ದೇವೆ. ಈ ಸಾಧನೆ, ಹರಿತವಿದ್ದಷ್ಟೂ ಅದರ 
ಆಧಾರದಿಂದ ನಡೆಯುವ ವಿಚಾರ, ಪ್ರಖರ ಆಗುವುದರಲ್ಲಿ ಸಂದೇಹವಿಲ್ಲ. ಈ 
ಗ್ರಂಥದ ಎಲ್ಲ ಪದಗಳೂ ಈ ನಿಯಮಕ್ಕೆ ಉದಾಹರಣೆ ಎನ್ನಬಹುದಾದರೂ 


ಪಿ ಆಖಂಡಕರೀ, ಅಂತರ ಕಶೇರು ಪ್ರದೇಶ, ಗ್ರಹ, ಘೂರ್ಣನ 


ಪಶ್ಚಪ್ರಾಶ, ಪಶ್ಚ ಸಂನಹ ದಕ್ಷ, ಸಂವಿದಿ, ನೃಷ್ಟಿ 
ಎಂಬ ಪದಗಳನ್ನು ಅವುಗಳ ಇಂಗ್ಲಿಷ್‌ ಪರಿಪದಗಳೊಡನೆ ಹೋಲಿಸಿ 

ಡಬಹುದು. ಇವುಗಳ ಇಂಗ್ಲಿಷ್‌ ಸಮಪದಗಳು ಕ್ರಮವಾಗಿ ಹೀಗೆ: 
integrating, intervertebral region, ganglion, gyration, dendrite, 
dendritic potential, feed back, post synaptic potential, sensing 


- sensitive, nucleus. ಕ್ರಿಯಾಧಾತುವಿಗೆ ಹೀಗೆ ಪ್ರಾಧಾನ್ಮಕೊಟ್ಟರೇ 
ಬೇಕೆನಿಸಿದಷ್ಟು ಪದಗಳನ್ನೂ, ಇಂಗ್ಲೀಷಿನಲ್ಲಿಯೂ ಹೊಸದಾಗಿ ಈಚೆಗೆ 
ಹ 


- 


ಸ ಸ ಲ 
ಜಿತವಾಗುತ್ತಿರುವ ಪರಿಪದಗಳಿಗೆ ಸಮಗಳನ್ನೂ, ಸುಲಭವಾ 
ಕಂಡುಹಿಡಿಯಬಹುದು. ಉದಾ : ಪ್ರಗಾಮೀ 0೧ 90179, ಆಗಮೀ nN 
0071179, (ಆಗಾಮೀ ಅಲ್ಲ) ಅಂತಃಸ್ಥಾಪ1/001( ಆಸ್ಟಾಪ), ಬಹಿ: ಸ್ತಾಪ 
out put ಇತ್ಯಾದಿ. ಇದರಿಂದ ಹಲವು ಸಲ ಇಂಗ್ಲೀಷಿನಲ್ಲಿಯೂ ದೊರಕದ 
ಅರ್ಥ ವೈಭಿನ್ನತೆಯ ಸೌಲಭ್ಯವೂ ಸಾಧ್ಯ. ಉದಾ: 10011 ಚಲ ಘಟಕ 


4 
ಗು BAA ಎರಿ ಇಲ ಇದಿ ಸಾಗ ಎವಿ 
ಚಾಲ ಘಟಕ. ಮೊದಲನೆಯದು ತಾನೇ ನಡೆಯುವಂಥದ್ದು, ಎರಡನೆಯದು 
(ಸ 


ಲಿ" 


< 


tl 


0 


ಇವಿಷ್ಟು ಇಲ್ಲಿ ಅನುಸರಿಸಿರುವ ಸೂಲ ತತ್ವ. ಈ ಮುಂದಿನ ಯಾದಿಯಲ್ಲಿನ 


ಗ ಜ್ಞ 
ಪದಗಳು ಮೂಲತಃ ಈ ಗ್ರಂಡಿ'ದಲ್ಲೇ ವಿವಿಧ ಸಂದರ್ಭಗಳಲ್ಲಿ 
ಬಂದಿರುವಂಥವುಗಳು, ಆಯಾ ಸಂದರ್ಭಕ್ಕೆ ವಿಹಿತ ಎನಿಸಿದವುಗಳು ಎನ್ನುವುದನ್ನು 
ಮರೆಯಬಾರದು. ಆದ ರಿಂದಲೇ ಕೆಲವು ಸಲ ಒಂದೇ ಇಂಗ್ಲೀಷ್‌ ಪದವನ್ನು 
ಎರಡು ಕನ್ನಡ ಪದಗಳ ಮೂಲಕ ಬೇರೆ ಬೇರೆ ಸಂದರ್ಭದಲ್ಲಿ ಸೂಚಿಸುವ 


243 


ಪ್ರಮೇಯ ಬರುತ್ತದೆ. ಉದಾ : in 8110 ಅಂತರ್ದ್ಯಷ್ಟಿ, ಪರಿಜ್ಞಾನ, 
introspection ಅಂತರಾವಲೋಕನ, ಅಂತರ್ಮನನ, ೧71066। ಮಾದರಿ, 
ಪ್ರತೀಕ, 61701108! ಕ ಅನುಭವಜನ್ಮ ತಥ್ಕ, ಪ್ರಯೋಗಜನ್ಮ ತಥ್ಯ 
ಇತ್ಕಾದಿ, * ಇದು ಸರಿ. ಏಕೆಂದರೆ ನಮ್ಮ ಧೈಯವಾಗಿರಬೇಕಾದದ್ದು ಬರೀ 
ನಿಘಂಟುವಿನ ನೀರಸ ಸಾಹಿತ್ಯದ ಇಟ್ಟಿಗೆಗಳ ನಿರ್ಮಾಣವಲ್ಲ, ಬದಲು ವಿಜ್ಞಾನ 
ಸೌಂದರ್ಯದ ವೈಭವ ಪರಿಚಯ, ಮುಂದೆ ಎಂದಾದರೂ ಒಮ್ಮೆ ಸ್ವತಂತ್ರ 
ವಿಚಾರಕ್ಕೆ, ಅನ್ವೇಷಣೆಗ, ಸಹಜವಾಗಿಯೇ ಅನುವಾಗಿ ಬರಬಲ್ಲ ಸಿರಿವಂತ 
ಸ್ವಪರಿಪೂರ್ಣ ಸಾಹಿತ್ಯದ ಆವಿಷ್ಕರಣ, ನಮ್ಮ ನಮ್ಮ ಭಾಷೆಯಲ್ಲಿ, ಶ್ರೀಮಂತ. 
ಸಂಸ್ಕೃತದ ನೆರವನ್ನು ಪಡೆದು. 


* ಇಂಥದಕ್ಕೆ ಈ ಗ್ರಂಥದಲ್ಲಿಬಂದಿರುವ communication, 1710೧7೩00೧ ಗೆ 
ಬಳಸಿರುವ ಹಲವು ಕನ್ನಡ ಪದಗಳನ್ನೂ, 01618೩70೦೧) ಗೆ ಅನುಗತ ಪ್ರಭುತ್ವ ಎಂಬ ಹೊಸ ಪದ 
ರಚನೆಯನ್ನೂ ಗಮನಿಸಿ. ಈ ಎಲ್ಲಪದಗಳಿಗೂ ಸಮರ್ಥನೆ ಸಂದರ್ಭಾನುಸಾರವಾಗಿ ಗ್ರಂಥದಲ್ಲಿಯೇ 
ಬಂದಿದೆ. 


244 


ಪಾರಿಭಾಷಿಕೆ (Technical Terminology) 


ತಾಂತ್ರಿಕ ಪರಿಪದಗಳು (Technical terms) 


ಸೂಚನೆ : ಈ ಎಲ್ಲ ಪರಿಪದಗಳಿಗೂ ಅವು ಗ್ರಂಥದಲ್ಲಿ ಮೊದಲು ಬಂದಾಗ 
ವೃತ್ಪತ್ತಿಪೂರ್ವಕವಾದ ವಿವರಣೆಗಳನ್ನು ಅಲ್ಲಲ್ಲಿಯೇ ಕೊಡಲಾಗಿದೆ. 


ಅಂಕುರ ಮಾತೃಕೋಶ rm mother cell 
ಅಂಕುರ ಕೋಶ ಮಾತೃಕೆ erm cell matrix 
ಅಂಗಕ ಂrಷಗelle 

ಅಂಗೀಕೃತ, ಅಂಗ ಭೂತ incorporated 

ಅಂಗ ಕೃಷಿ ಂrgan culture 

ಅಂತರ ಪಟಲ ಪ್ರದೇಶ ter membrane space 
ಅಂತರ ಕ್ರಮಣ ter crossing 

ಅಂತರ ಕ್ರಾಂತ intercross 

ಅಂತರ ಪ್ರಸವನ ter breeding 

ಅಂತರ ಪ್ರಸೂತ ಗೀರ್ಗುರೆ 

ಅಂತರ್ವತ್ತಿ ಗtrಂpy 

ಅಂಡ ovum 

ಅಂತರಸ್ಥ (ಉತ್ಪನ್ನ) intermediate product 
ಅಚ್ಚು template 

ಅದ್ಕುತಿ ಸಂಶ್ಲೇಷಿ ೧೦೧ photosynthetic 
ಅದ್ಭುತಿಪ್ರಾಶಿ nonphototrophe 


245 


ಅಧಸ್ತರ substrate 

ಅಧಿಕ್ರಮಣ crossing over (the act) 

ಅಧಿಕ್ರಮ ross-over(the product of the act) 
ಆಧಿಕ್ರಾಂತ ಬಿಂದು cross-over point 

ಅಧಿರೋಪಣ transplanting 

ಅಧಿರೋಪ transplant 

ಅಭಿಭಾವಿ 60೧1೧೩೧! 

ಅಧೋಭಾವಿ recessive 

ಅಧೋಆಅಣು ಕಣ subatomic panicle 

ಅಟ್ಟವಣೆ 5080016170 

ಅಣು ೩/ಯ೦ಗೂ 

ಅಧ್ರುವ ಗಂಗ par 

ಅನುಗ್ರ ಅವ್ಯವಸ್ಥೆ eign disorder 

ಅನುಛೇದನ ೩ಗ೩tಂmy 

ಅನ್ಕೋನ್ಕಿಲ llele 

ಅನ್ಕೋನ್ಶಿಲರೂಪೀ ಕಾರಕಾಂಶ llelormorphic factor 
ಅನ್ವಯ ಜನನ phylogeny 

ಅನ್ವಯಗತ ವರ್ಗೀಕರಣ pಗylogenetic classification 
ಅನುಕ್ರಮ $equeಗce 

ಅನುಕ್ರಮ ವಿಶ್ಲೇಷಣೆ sequence analysis 
ಅನುಕ್ರಮೀಕರಣ 5604900170 

ಅನುಪಾತ 1೩0೦ 

ಅನುಗತ ಪ್ರಭುತ್ಹ ಗerarchy 

ಅನುಗತ ಪ್ರಭುತ್ವಕೀ ವರ್ಗೀಕರಣ ಗerarchical classification 
ಅಭಿಜ್ಞಾನಿಕ ಅರಿವು diagnostic understanding 


246 


ಅಭಿಯೋಜನೀಯತೆ adaptability 
ಆಭೀಕ್ಷೃ 16467, ಅಭೀಕ್ಷೃತೆ frequency 
ಅಯನಿ 10೧ 

ಅಲಿಂಗ ಪ್ರಜನನ sexual reproduction 
ಅಲ್ಬಶರ್ಕರಿತಿ ಂ॥i್ರಂsaccharide 
ಅಪಕಲಾಪ dytuಗction 

ಅಪಚಯ catabolism 

ಅವಕಾಶಲಾಭತೆ ಂppಂಗಟಗsm 

ಅವಕಾಶ $08೩೦6 

ಅವಧಾರಣೆ cಂಗcept 

ಆಕಿಣ್ವ enzyme 

ಆಕಿಣ್ವಶಾಸ್ತ್ರ enzymology 

ಆಕಿಣ್ವ ಶಕ್ತಿಗತಿ ವಿಧಿ enzymatic energetics 
ಆಕಿಣ್ವ ಪ್ರತಿಕ್ರಿಯೆ enzymatic reaction 
ಆತಿಥೇಯ ೧06! 

ಆದಾತೃ receiver 

ಅನುವಂಶಿಕತೆ inheritance 

ಆಯಾಮ್ಮತೆ ಗsibily 

ಆಭೀಕ್ಕ requency 

ಆಮ್ಲಜನಕೀಕರಣ ಂxidation 
ಆಮ್ಲಜನಕದ ಸಾಲ ೦%/99೧ debt 
ಆವೇಗ impulse 

ಆಸರಣ ೦9730615 

ಆಸರಣ ಪ್ರವಣತೆ osmotic gradient 


ಆಸರಣ ಪದಾರ್ಥ ೦8773000 substance 


247 


ಆಸವ 167716೧! 

ಆಸವೀಕರಣ ಕermentation 

ಆಹಾರ ನ್ಕೂನತಾ ಖಾಯಿಲೆ ೧೬0100೧೩! deficiency disease 
ಉತ್ಪನ್ನ ೧1೦೮೬೦! 

ಉತ್ರೇರಣೆ cಷtalysis 

ಉತ್ಪೇರಣಾ ಸಂಯಂತ್ರ c೩talytic mechanism 
ಉತ್ಪೇರಕ cಷtalyser 

ಉದ್ಭಹಣೆ selection 

ಉದ್ಭಹಣೀಯ ಪಾರಗಮ್ಮತೆ elective permeability 
ಉದ್ದಹಣೆ extraction 

ಉದಹ 9/೩೦! 

ಉಪಪಾದನೆ ಗypಂthesis 

ಉಭಯನಿಮ್ನ biconcave 

ಊತಿ ಃssue 

ಊತಿ ಕೃಷಿ issue culture 

ಊತಿಗಳ ಹಲ್ಲೆಗಳು sue slices 

ಊತಿ ಸಂಹತಿ tissue system 

ಊತಿ ಪಾರವರ್ಷಣ issue transfusion 
ಯುಣಾತ್ಮಕ ಪ್ರಭಾರ ೧೨9೩1೪6 charge 
ಏಕಸಮರ್ಥೀ ಬಂಧ ೧30೧೦೪೩1೦೧! bond 
ಏಕಬಾಗೀ ಘಟಕ monomeric component 
ಏಕಭಾಗೀ ಮಾನಕ monomeric uni 

ಕಣ ಅpಷಗೆಃcle 

ಕನಿಷ್ಠತಮ minimum 

ಕಾರ್ಯವಿಹಿತ ಗುಂಪು ಕಟಗctional group 


248 


ಕಾರ್ಯ 1೧00೧ 

ಕ್ರಿಯೆ ೩೦! 

ಕಶೇರುಕ ೀಗೆೇbate 

ಕೊಬ್ಬು 1೩! 

ಕೊಬ್ಬಿನ ಆಮ್ಲ tty acid 

ಕೋಶ ೦6॥ 

ಕೋಶ ದೃತಿ cytoplasm... 

ಕೋಣೆಯ ತಾಪಮಾನ rಂom temperature 
ಗುಣಲಕ್ಷಣ pಂpeಗy 

ಗರ್ಭಾಧಾನ ಗsation' 

ಗಾಮಿನಿ gamete ಚ್‌ 

ಗೂಢ ೦0069 

ಘನತಾ ತ್ರಿಮಾನ stereo three dimension 
ಘನತಾ ದರ್ಶನ stereo vision 

ಘನತಾ ರಾಸಾಯನ stereo chemistry 

ಘನತಾ ವಿಶಿಷ್ಠ stereo specific 

ಚಯ ಷnabolism 

ಚಯಾಪಚಯ metabolism 

ಚಯಾಪಚಯ ಪಥಮಾರ್ಗ metabolic pathway 
ಚೈಕಿತ್ಸ್ವಕ ಚೈವರಾಸಾಯನ nical biochemeistry 
ಜನ್ಮಜಾತ ಚಯಾಪಚಯಾ ಪ್ರಮಾದ inborn metabolic error 
ಜನ್ಮದ 88೩60! 

ಜನ್ನಿ 96೧6 | 

ಜನ್ಮಿಸೀಳಿಕೆ 9676 splicing 

ಜನ್ಮಿ ನಿಯಂತ್ರಣ 9976 regulation 


249 


ಜನ್ಮಿ ದ್ವಿಧೀಕರಣ ಗ duplication 

ಜನ್ಮಿ ಸ್ಕಂಧಣ ಗ cloning 

ಜಾನ್ಕಿಪ್ರಕಾರ ಗಂ type 

ಜಾನ್ಕಕೀ 0979005 

ಜೈವ ಸಂಶ್ಲೇಷಣೆ biosynthesis 

ಜೈವ ಪರಮಾಣು biomolecule 

ಜಲಜನಕ ಬಂಧ 0/6/009೧ bond 

ಜಲವಿಲೇಯನ ಗydrolysis 

ಜಾನ್ಮಿಕ ಸುದ್ದಿ, ಮಾಹಿತಿ genetic information, data 
ಜಾನ್ಮಿಕ ನಿವೇದನೆ, ನಿರೂಪಣೆ 09600 information 
ಚಾನ್ಮಿಕ ಅಭಿವೃಕ್ತಣ, ಅಭಿವ್ಯಕ್ತಿ etic expression 
ಜಾನ್ಮಿಕ ದ್ರವ್ಮ 997900 material 

ಚಾಲಕೃತಿ ಗtwork 

ಜೀವ ಆಂತರಿಕ - ಜೀವಾಂತರೀ (ಕೃಷಿ) invivo (culture) 
ತದಾತ 


೬ 


identical 

ತಾದಾತ್ಮ deಗtity 

ತಲಸ್ತ ಪ್ರತ್ಕಾಮ್ಹಯುಗಲ planar base pair 
ದಕ್ಷತೆ potentiality 

ದೃತಿ ಪಟಲ plasma membrane 
ದಾತೃ 607೦೯ 

ದೀರ್ಥತಂದ್ರತೆ 6660 coma 
ದೇಹಬಾಹಿರ (ಕೃಷಿ) 170 (culture) 
ದೇಹಕ್ರಿಯಾ ಶಾಸ್ತ್ರ physiology 
ದಂಡಾಣು bacterium 

ದಂಡಾಣು ಜೀವಿ 0೩೦1೦11೩! organism 


250 


ವಿಭಜನೆ binary fission 
ಸರ್ಪಿಲ 600016 helix 
ಡೃಯಾರ ಸಂಖೆ 6101016 number 
ತ. ಪ್ರಭಾರ positive charge 
ನರಕೋಶ ಗೀಗv el 

ನರ ಸಂಹತಿ ೧೧/೦೬೨5 system 
ನವಜನ್ಮನ ೧900676515 

ನಾಳ ಸಂಕುಚಕ ೪೩೩೦ constrictor 
ನಿಜ ನೃಷ್ಟಿತ 9೬೩೧/0೦16 

ನಿಗೂಢನ 90006100 

ನಿಗೂಢಿತ 9೧೦೦6೦6 

ನಿರೂಪಣೆ demonstration, explanation 
ನಿಗ್ರಹ inhibition - 

ನಿಗ್ರಹೀ inhibition 

ನಿರಾಬಾಧತೆ immunity 

ನಿಷ್ಪಕ್ಸ ೧6೩ 


ನೃಷ್ಟಿ ೧೬೦೬ಟ5 
ನೃಷ್ಟೀಯ ಪಟಲ ೧90198 membrane 
ನೃಷ್ಟಿಕ ಆಮ್ಲ ಗucleic acid 


[A] 
ಆೌ 


ಆ 
ಯ 


ಕ್ಮ lia 

ಪಟಲ membrane 

ಪಥಮಾರ್ಗ pathway 

ಪರಮಾಣು molecule 

ಪರಮಾಣು ಜಾನ್ಯಕೀ molecular genetics 


ಪರಮಾಣು ಜೀವಶಾಸ್ತ್ರ molecular biology 


251 


ಹ 


ಪರಿಷ್ಕೃತ sophisticated 

ಪಶ್ಚಪ್ರಾಶ ed back 

ಪರ್ಯಾವರಣ 9೧೪೦೧೧೦೧! 
ಪರತಂತ್ರ ಜೀವನ pಷrasitism 
ಪಲ್ಲಟತ ಪ್ರವಿಧ mಟt೩ಗt strain 
ಪಲ್ಲಟ -mMutation 

ಪ್ರವರ್ಧ ಂಟtowth 

ಪ್ರಕ್ರಿಯೆ 01೦೦655 

ಪ್ರಭಾರ 008೧9 

ಪ್ರಭಾರಿತ ಪರಮಾಣು cಗಷred molecule 
ಪ್ರತಿಕ್ರಿಯೆ reaction 

ಪ್ರತಿಕ್ರಿಯಕ, ಪ್ರತಿಕರ್ತೃ 19801೩೧! 
ಪ್ರತಿರೋಧ resistance 

ಪ್ರಭೇದ ಡಗಃty 

ಪ್ರವಿಧ train 

ಪ್ರಣಾಲಿಕೆ 166! tube 

ಪ್ರತಿಲೋಮಭಾಗ ಂಟಗterpaಗೆ 

Eis ದೃತಿ protoplasm 

ಪ್ರಜನನ ; reproduction 

ಪ್ರಾಂತಾಂತರ €ಗರೆೇic 

ಪ್ರಾಂತಾಂತರತೆ eಗdemism 

ಪೂರ್ವಜ prಂಗor 

ಪೂರ್ವನ್ಮಷ್ಠಿತ pokanyote 

ಪೂರ್ವ ನಿಕ್ಸಿಪ್ತ ಗುಂಪು prosthetic group 
ಪ್ರಜನನ reproduction 

ಪೀವರತಾ ಪ್ರವಣತೆ propensity to obesity 
ಪಿಷ್ಟ starch 


252 


ಪುರಸ್ಕರತೆ peferentiality 

ಪುಂಗಾಮಿನಿ male gamete 

ಪುತ್ರೀಯ ಪೀಳಿಗೆ al generation 

ಪುನಃ ಸ್ತಾಪನ 60161೩0೧ 

ಪಾರಜನ್ಮಿಕ transgenic 

ಪಾರನಯನ (೩೧51800೧ 

ಪಾರನಯನೀ ನಕ್ಟೀಕರಣ (೩೧51800೦೧೩! mapping 

ಪಾರಲಿಪೀಯನ r೩ಗscription 
ಪಾರಲಿಪಿತ transcript 

ಪಾರವಹ RNA transfer RANA 
ಪೋಷಕ,ಪೋಷಿನಿ ಗಟ!ಗೇಗ 

ಬಹು ಆಕಿಣ್ವ ಸಂಹತಿ mulಿienzyme system 
ಬಹು ವಿವರದ elaborate 

ಬಹು ಪ್ರಸವೀ poliic 

ಬಹುಧಾ ಅನ್ಕೋನ್ಕಿಲ multiple allele 
ಬಹುಭಾಗಿಲ ಸರಪಳಿ polymeric chain 
ಬಹು ಭಾಗಿಲೀಕರಣ polymerisation 
ಬಹುಶರ್ಕರಿತಿ polysaccharide 

ಬೂಷ್ಟು mucor, fungi 

ಬೀಜಕ spore 

ಬೀಜಕೀಕರಣ sporulation 

ಭೌಮಿತೀ ವಿಶಿಷ್ಟ ಪeometrically specific 
ೂಸರು mould, (fungus) 

ಮಾನಸಿಕ ಅವರುದ್ದತೆ mental retardating 
ಮಹಾಪರಮಾಣು macromolecule 
ಮಹತ್ತಮ maximum 

ಮೂಲ ಧಾತು element 


253 


ಮಾನಕ module 

ಮಾಂಸಖಂಡ muscle 

ಯಥಾರ್ಥ ಪ್ರಸವಿ true breeding 
ಯಾದೃಚ್ಛಿಕ ೩ಗು!!೩೧/ 

ಯೋಜಿತಿ- 20016 

ಯೋಜನಾ ಚಿತ್ರ schematic diagram 
ರಕ್ತ ವರ್ಗಗಳ ನಿರ್ಧಾರಕ determinator of blood group 
ರಸಾಯನಿಕ ಪ್ರಾಶಿ chemotrophe 
ರಕ್ತಸ್ಲಾಪನ ಗ೩emostasis 

ರೇಖಾ ಸದೃಶ, ರೇಖೀಯ near 
ರಕ್ತಫಲಕಿಕ blood platelet 

ರೇತೃ sperm 

ರಚನಾ ಪ್ರತೀಕ structural model 
ರೋಗಜನಿ pathogen 

ರುಧಿರಕೋಶ ಗಗrocyte 

ರೋಗ ಜನನ pathogenesis 

ರೋಗ ಪ್ರತಿ ೋೋಧನ 6156856 resistance 
ಶರ್ಕರಿತಿ saccharide 

ಶ್ಯಾನ cot 

ಶ್ಮಾನೀಕರಣ clotting 

ಸಕ್ರಿಯ ೩೦೪೮ 

ಸಕ್ರಿಯ ತತ್ವ ೩೦೪6 principle 
ಸಕ್ರಿಯಿಕರೀ, ಸಕ್ರಿಯಗೊಳಿಸುವ ೩೦೬೩೧೦ 
ಸಚಲೀಕರಣ 0730001580೧ 


PN 


ಸಮಸಮರ್ಥ covalent 
NNN 


ಸಹಸಂಬಂಧ correlation 


ಸಹಕಾರಕ cಂactor 


254 


ಸಮತೋಲ qಟulbrium 
ಸಮಲಯಕರೀ ಗhಂmolytic 
ಸಮಭಾಗೀಕರಣ somernisation 
ಸಂಗಣಕ computor 

ಸಂಗಣಕ ಚಿತ್ರಣ computor graphics 


ಸಂರಚನೆ cಂಗstruction 
ಸಂವಿಧಾನ 00೧50೬೪೬೦೧ 
ಸಂವಿಧಾತೃ cಂಗttutent 
ಸಮಾಹರಣ ೦೦೧೦೨9೧೩೦೧ 
ಸಂಹತಿ system 
ಸಮಸ್ಥಿತಿಸ್ಥಾಪನ 10760518515 
ಹ ತ 


ಸನಿ mamal 


ಕ 
ದ 


2 


ುವಯವ ಉತ್ಪೇರಕ ೦[೦೩೧/೦ ೦೩೩0/5೦! 


ಗ 
ಕಾ 

J 
ಪಠ 


| ತ್ರ 


ಯವ ದ್ರಾವಕ ೦9೩೧1೦ solvent 
ಸುಗ್ರಾಹ್ಮ susceptible 
ಸುಗ್ರಾಹ್ಮತೆ susceptibility 
ಸುವಮ್ಮತೆ ಗxibility 

ಸೂತ್ರೀಕರಣ ೧0615 
ಸ್ಟೀತ ಕಟrgid 
ಸ್ಪೀತ ದೃಢತೆ turgid hardness 
ಸ್ಪೀತತೆ ಕurgidity 
ಸ್ಲಾನಾ ಕ್ರಮಿ substitute 


ಹ್ರಾಸೀಕರಣ meiosis 


255 


 ಅಣುರಚನೆ 
ಅನಿಯ 
ಆಕಿಣ್ವ 
ಕಾರ್ಯವಿಧಾನ 
ಚಾರಿತ್ರಿಕ ಹಿನ್ನೆಲೆ 
ಆನುಂಶಿಕತೆ 
ಆಸರಣ 


ಸೂಚಿಕೆ (Index) 


ಪುಟಸಂಖೆ 


119-122 
115-119 
180-190 

31-32 


ಇಂಗಾಲದ ವಿಲಕ್ಷಣತೆಗಳು 66-68 


ಊತಿ ಕೃಷಿ 

ಊತಿ ಪಾರವರ್ಷಣ 
ಎಸ್ಕೆರೀಕಿಯ ಕಾಲೈ 
ಕೆಂಪುರಕ್ತಕಣಗಳು 
ಕೋಶ" 
ಸಸ್ಮಕೋಶಗಳು 
ಪಥಮಾರ್ಗ 

ಜನ್ಮಿ, ಜಾನ್ಶಿಕ ಮಾಹಿತಿ 
ಚಾನ್ಮಕೀ 

ಚಾರಿತ್ರಿಕ ಹಿನ್ನೆಲೆ 


152 
152-153 
25 
104-108 
33-38 
41-42 
130-131 
132-131 
58-66 
20 
191-195 


ಜಾನ್ಶಕೀ ನಿವೇದನೆಯ ವಾಹಕ 


DNA 
ಜೀರ್ಣನಕ್ರಿಯೆ 


200-206 


90 


ಪರಮಾಣು ವ್ಯಾಖ್ಕಾನ 
ಜೀವರಸಾಯನ 

ಜೈವ ಪರಮಾಣುಗಳು 
DNA 

ಪುನಃ ಸಂಯೋಗ 
ಪ್ರತೀಕ 

ರಚನಾ ವಿವರ 
ದಂಡಾಣು ಜೀವಿ 
ದಂಡಾಣು ಸಂಕ್ರಾಮಣ 


` ನಿರಾಬಾಧತೆ 


ನೀರು ಮತ್ತು ಜೀವ 
ಪ್ರೋಟೀನ್‌ 


90-92 
47-50 
70-71 
32,201 
213 
206-208 
208-211 
24-28 
93-95 
227-237 
68-70 
75-85 


ಮಹಾಪರಮಾಣು ಪ್ರಕಾರಗಳು53-55 


ಮಧುಮೇಹ 
ಮಾಂಸಖಂಡಗಳ ಕೆಲಸ 
ಲಯತನು 

ವರ್ಣತನು 

ವಿದ್ಭುತ್‌ ಪ್ರವಾಹ- 


ಮೂಲ ಲಕ್ಷಣಗಳು 


ಸಕ್ಕರೆಗಳು 
ಸೂತ್ರ ಕಣಿಕೆಗಳು 
ಸೂತ್ರೀಕರಣ 
ಹ್ರಾಸೀಕರಣ 


256 


151 
166-168 
37-38 
185-191 


4 
85-90 
35-37 

183 
183-184 





